ಪ್ರತಿಭಾವಂತ ಸಂಸದೀಯ ಪಟುಗಳ ಬದುಕು - ಬರಹ ಮಾಲಿಕೆ 


ಎಿಸ್‌.ಎಂ. ಜೋಷಿ 


ಅನುಬಾದಕರು: 
ಶ್ರೀಮತಿ ಕೆ.ಹೆಚ್‌.ಸಾವಿತಿ 


ಪ್ರಕಟಣೆ: 
ಲೋಕಸಭಾ ಸಚಿವಾಲಯ, ನವದೆಹಲಿ. 
ಕನ್ನಡ ಅನುವಾದ : ವಿಧಾನ ಸಬೆ ಸಚಿವಾಲಯ, 
ವಿಧಾನಸೌಧ, ಬೆಂಗಳೂರು-560 001 


S.M. JOSHI: Prathibhavantha Samsadiya Patugala Baduku Baraha Malike 
(Eminent Parliamentarian Series) Published by Loksabha Secretariat, translated 
to Kannada by Karnataka Legislative Assembly Secretariat, Vidhana Soudha, 
Bangalore-01. 


Pages 137+8 
Rupees- 15.00 


OThe Secretary, 
Karnataka Legislative Assembly Secretariat, 
Vidhana Soudha, 
Bangalore-01. 


First Edition: February 2002. 
Number of copies :2,000 (First Edition) 


Printed and Designed by : Government Printing Press, Bangalore-0]. 


ಎಸ್‌.ಎಂ. ಜೋಷಿ: ಪ್ರತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹಮಾಲಿಕೆ ಮೂಲ 
ಕೃತಿ : ಲೋಕಸಭಾ ಸಚಿವಾಲಯ, ನವದೆಹಲಿ, ಕನ್ನಡ ಭಾಷಾಂತರ : ಕರ್ನಾಟಕ ವಿಧಾನಸಭೆ 
ಸಚೆವಾಲಯ, ವಿಧಾನಸೌಧ, ಬೆಂಗಳೂರು. 


ಬೆಲೆ ರೂ : 15-00 


ಪುಟ ಸಂಖ್ಯೆ : 137+8 


ಕಾರ್ಯದರ್ಶಿ, 
ಕರ್ನಾಟಕ ವಿಧಾನಸಬೆ ಸಚಿವಾಲಯ 
ವಿಧಾನಸೌಧ, ಬೆಂಗಳೂರು-೦1. 


ಮೊದಲನೆ ಮುದ್ರಣ: ಫೆಬ್ರವರಿ 2002 
ಪ್ರತಿಗಳು : 2,000 (ಮೊದಲನೆ ಮುದ್ರಣ) 


ಮುಖ ಪುಟ ವಿನ್ಮಾಸ ಮತ್ತು ಮುದ್ರಣ : ಸರ್ಕಾರಿ ಮುದ್ರಣಾಲಯ, 
ಬೆಂಗಳೊರು - 560 001. 


ಪೀಠಿಕೆ 


ದೇಶ ಸ್ವಾತಂತ್ರ್ಯ ಸುವರ್ಣ ಮಹೋತ್ಸವವನ್ನು ಆಚರಿಸುತ್ತಿರುವ ಈ 
ಸುಸಂದರ್ಭದಲ್ಲಿ ದೇಶಕ್ಕಾಗಿ ದುಡಿದು ಮಡಿದ ಹಾಗೂ ನವ ಭಾರತ ನಿರ್ಮಾಣಕ್ಕಾಗಿ 
ಶ್ರಮಿಸಿ ಪ್ರತಿಭಾನ್ವಿತ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಸಂಸದೀಯ ಪಟುಗಳನ್ನು 
ನೆನೆಸಬೇಕಾದುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುತ್ತದೆ. ಈಗಾಗಲೇ ಲೋಕಸಭಾ 
ಕಾರ್ಯಾಲಯವವರು ಇಂತಹ ಗಣ್ಯರ ಬಗ್ಗೆ ಅನೇಕ ಕಿರುಹೊತ್ತಿಗೆಗಳನ್ನು ಹಿಂದಿ ಹಾಗೂ 
ಆಂಗ್ಲಭಾ? .2್ಲಿ ಹೊರ ತಂದಿರುತ್ತಾರೆ. ಆದರೆ ನಮ್ಮಕರ್ನಾಟಕ ರಾಜ್ಯದ ಜನಪ್ರತಿನಿಧಿಗಳಿಗೆ 
ಹಾಗೂ ಜನತೆಗೆ ಈ ಪ್ರತಿಭಾವಂತರುಗಳ ಬದುಕು-ಬರಹ ಮತ್ತು ಸಾಧನೆಗಳನ್ನು 
ಪರಿಚಯಿಸುವ ದೃಷ್ಟಿಯಿಂದ ಈ ಕಿರು ಹೊತ್ತಗೆಗಳನ್ನು ಕನ್ನಡ ಭಾಷೆಗೆ ಅನುವಾದಿಸಿ 
ಪ್ರಕಟಿಸುವ ಒಂದು ಕಾರ್ಯಕ್ರಮವನ್ನು ಹಮಿಕೊಳ್ಳಬೇಕೆಂದು ವಿಧಾನ ಪರಿಷತ್ತಿನ ಅಂದಿನ 
ಸಭಾಪತಿಯವರಾಗಿದ್ದ ಶ್ರೀ ಡಿ.ಬಿ. ಕಲ್ಮಣ್‌ಕರ್‌ ಹಾಗೂ ವಿಧಾನ ಸಬೆಯ ಅಂದಿನ 
ಅಧ್ಯಕ್ಷರಾಗಿದ್ದ ಶ್ರೀ ರಮೇಶ್‌ಕುಮಾರ್‌ ಅವರುಗಳು ಅಪೇಕ್ತಿಸಿದಂತೆ ಈ ಕಾರ್ಯವನ್ನು 
ವಿಧಾನಸಭೆಯ ಸದಸ್ಯರಾದ ಶ್ರೀ ಬಿ.ಬಿ. ಶಿವಪ್ಪನವರ ಅಧ್ಯಕ್ಷತೆಯಲ್ಲಿ ರಚಿತವಾದ ವಿಧಾನ 
ಮಂಡಲ ಗ್ರಂಥಾಲಯ ಉಪಸಮಿತಿಗೆ ವಹಿಸಲಾಗಿತ್ತು. ಈ ಉಪಸಮಿತಿಯು 
ಕಾರ್ಯಪ್ರವೃತ್ತವಾಗಿ ಭಾಷಾಂತರ ಕಾರ್ಯವನ್ನು ಶ್ರೀಮತಿ ಸಾವಿತ್ರಿ ಯವರ 
ಸಹಯೋಗದೊಂದಿಗೆ ತಯಾರಿಸಿರುವ ಎಸ್‌.ಎಂ. ಜೋಶಿ ಅವರ ಕೃತಿಯನ್ನು ತಮ್ಮ 
ಮುಂದಿಡುತ್ತಿದ್ದೇನೆ. 


ಇದು ಲೋಕಸಭಾ ಸಚಿವಾಬಯದವರು "Eminent Parliamentarians 
Monograph Series” aouಬ ಆಂಗ ಭಾಷೆಯ ಕನ್ನಡಾನುವಾದವಾಗಿದ್ದು, ಸದರಿ 
ಗ್ರಂಥದ ಪ್ರಕಾಶಕರಾದ ಲೋಕಸಭಾ ಸಚಿವಾಲಯಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. 


ಈ ಅನುವಾದಿತ ಪುಸ್ತಕವನ್ನು ಅಂದವಾಗಿ ಮುದ್ರಿಸಿ ಕೊಟ್ಟ ಸರ್ಕಾರಿ 
ಮುದ್ರಣಾಲಯದ ನಿರ್ದೇಶಕರಿಗೂ ಹಾಗೂ ಉಪಸಮಿತಿಯ ಸದಸ್ಯರುಗಳಿಗೂ 
ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. 


ಪ್ರತಿಭಾವಂತ ಸಂಸದೀಯ ಪಟುಗಳ ಬಗೆಗಿನ ಈ ಕಿರುಹೊತಿಗೆಗಳು ಮಾನ್ಯ 
ಸದಸ್ಯರುಗಳಿಗೆ ಸಂಸದೀಯ ವಿಷಯಗಳಲ್ಲಿ ಅನುಕೂಲ ಹಾಗೂ ಅನುಭವ ನೀಡುತ್ತದೆಂದು 
ಬಾವಿಸುತ್ತೇನೆ. 


ಯಾಕೂಬ್‌ ಷರೀಫ್‌, 
ಬೆಂಗಳೂರು ಕಾರ್ಯದರ್ಶಿ, 
ಕರ್ನಾಟಕ ವಿಧಾನ ಸಚೆ ಸಚಿವಾಲಯ, 


ಮುನ್ನುಡಿ 


k= 


ಭಾರತೀಯ ಸಂಸದೀಯ ಮಂಡಳಿಯು ಕಳೆದ ವರ್ಷದ ಪ್ರಾರಂಭದಲ್ಲಿ ಗ್ಯ 
ಸಂಸದೀಯ ಪಟುಗಳ ಜನ್ಮದಿನಗಳನ್ನು ಸಮುಚಿತವಾಗಿ ಆಚರಿಸಲು ನಿರ್ಧರಿಸಿತು. ರಾಷ್ಟ್ರದ 
ಸಂಸದೀಯ ಕ್ಷೇತ್ರಕ್ಕೆ ಮತ್ತು ದೇಶದ ರಾಜಕಾರಣಕ್ಕೆ ಈ ಮಹಾನುಭಾವರು ಸಲ್ಲಿಸಿದ 
ಸೇವೆಯನ್ನು ಸಿಸುವುದು ಹಾಗೂ ಅದನ್ನು ದಾಖಲಿಸುವುದು ಅದರ ಉದ್ದೇಶವಾಗಿತ್ತು. 
ಈ ನಿರ್ಧಾರಕ್ಕೆ ಅನುಗುಣವಾಗಿ ಪ್ರಖ್ಯಾತ ಸಂಸದೀಯ ಪಟುಗಳ ಮಹಾ ಪ್ರಬಂಧ ಶ್ರೇಣಿ 
ಎಂದೇ ಪ್ರಸಿದ್ಧವಾಗಿರುವ ಗ್ರಂಥ ಮಾಲಿಕೆಯೊಂದನ್ನು ೧೯೯೦ರ ಮಾರ್ಚ್‌ ತಿಂಗಳಲ್ಲಿ 
ಡಾ. ರಾಮ ಮನೋಹರ ಲೋಹಿಯಾ ಅವರನ್ನು ಕುರಿತು ಈ ಕೃತಿಯೊಂದಿಗೆ 
ಆರಂಭಿಸಲಾಯಿತು. ಅದನ್ನು ಅನುಸರಿಸಿ ಅನಂತರದಲ್ಲಿ ಡಾ. ಲಂಕಾ ಸುಂದರಂ, ಡಾ. 
ಶ್ಯಾಮ್‌ ಪ್ರಸಾದ್‌ ಮುಖರ್ಜಿ, ಶ್ರೀ ಪಿ.ವಿ. ಗೋವಿಂದ ಮೆನನ್‌, ಶ್ರೀ ಭೂಪೇಶ್‌ 
ಗುಪ್ತಾ, ಡಾ. ರಾಜೇಂದ್ರ ಪ್ರಸಾದ್‌, ಷೇಕ್‌ ಮಹಮದ್‌ ಅಬ್ದುಲ್ಲಾ, 
ಶ್ರೀ ಸಿ.ಡಿ. ದೇಶ್‌ಮುಖ್‌, ಡಾ. ಬಿ.ಆರ್‌. ಅಂಬೇಡ್ಕರ್‌, ಶ್ರೀ ಎಂ. ಅನಂತಶಯನಂ 
ಅಯ್ಯಂಗಾರ್‌, ಶ್ರೀ ವಿ.ಕೆ. ಕೃಷ್ಣಮೆನನ್‌ ಅವರನ್ನು ಕುರಿತ ಇದೇ ರೀತಿಯ ಕೃತಿಗಳನ್ನು 
ಅವರವರ ಜನ್ಮಧಿನೋತ್ಸವದಂದು ಹೊರತರಲಾಯಿತು. 


ಈಗಿನ ಕೃತಿಯ ಈ ಶ್ರೇಣಿಯಲ್ಲಿ ಹದಿನಾಲ್ಕನೇಯದಾಗಿಡೆ. ಮಹಾನ್‌ ಸ್ವಾತಂತ್ರ 
ಹೋರಾಟಗಾರ ಹಾಗೂ ಬಾರತೀಯ ಸಮಾಜವಾದಿ ಚಳವಳಿಯ ಮಾರ್ಗದರ್ಶಕರಾಗಿದ್ದ 
ಶ್ರೀ ಎಸ್‌.ಎಂ. ಜೋಶಿಯವರು ರಾಷ್ಟಕ್ಕೆ ಸಲ್ಲಿಸಿದ ಸೇವೆಯನ್ನು ಸರಿಸುವುದು ನಮ್ಮ 
ಪ್ರಯತ್ನವಾಗಿದೆ. ಶ್ರೀಯುತರು ರಾಷ್ಟ್ರದ ಸಾಮಾಜಿಕ, ರಾಜಕೀಯ ಮತ್ತು ಸಂಸದೀಯ 
ಜೀವನಕ್ಕೆ ಸುಮಾರು ಆರು ದಶಕಗಳಿಗೂ ಹೆಚ್ಚು ಕಾಲ ಅಸಾಧಾರಣ ಸೇವೆಯನ್ನು 
ಸಲ್ಲಿಪಿದವರಾಗಿದ್ದಾರೆ. 


ಈ ಸಂಪುಟವು ಮೂರು ಭಾಗಗಳನ್ನು ಒಳಗೊಂಡಿದೆ. ಒಂದನೇ ಬಾಗವು 
ಶ್ರೀ ಜೋಶಿಯವರ ಅತ್ಯಂತ ಆಸಕ್ತಿದಾಯಕ ಮತ್ತು ಚೀತೋಹಾರಿಯಾದ ಘಟನಾವಳಿಗಳ 
ಬದುಕು ಮತ್ತು ವ್ಯಕ್ತಿತ್ವದ ಸಂಕ್ಷಿಪ್ತ ಪರಿಚಯವನ್ನು ಒಳಗೊಂಡಿದೆ. ಎರಡನೇ ಬಾಗದಲ್ಲಿ 
ಅವರ ಒಡನಾಡಿಗಳಾಗಿದ್ದ ಸುಪ್ಪಸಿದ್ದ ಧುರೀಣರು ಬರೆದ ಒಂಭತ್ತು ಲೇಖನಗಳಿವೆ. 
ಇದರಲ್ಲಿ ಕೆಲವರು ಅನೇಕ ಹೋರಾಟಗಳಲ್ಲಿ ಅದರೊಂದಿಗೆ ಮುಂಚೂಣಿಯಲ್ಲಿದ್ದವರು. 
ಇನ್ನುಳಿದವರು ಎಳವೆಯ ದಿನಗಳಿಂದಲೇ ಅವರ ಸಂಗಾತಿಗಳಾಗಿದ್ದವರು. ಮೂರನೇ 
ಭಾಗವು ಶ್ರೀ ಜೋಶಿಯವರು ನಾಲ್ಕನೇ ಲೋಕಸಭೆಯ ಸದಸ್ಕರಾಗಿದ್ದಾಗ ಸಂಸತ್ತಿನಲ್ಲಿ 
ನೀಡಿದ ಆಯ್ದ ಒಂಬತ್ತು ಭಾಷಣಗಳ ಸಂಗ್ರಹವಾಗಿದೆ. 


ಶ್ರೀ ಜೋಶಿಯವರ ಆ೭ನೇ ಜನ್ಮದಿನದ ಸಂದರ್ಭದಲ್ಲಿ ನಾವ ಈ ಮಹಾ 
ನಾಯಕನ ಮತ್ತು ಸುಪ್ರಸಿದ್ದ ಸಂಸದೀಯ ಪಟುವಿನ ಸpಣೆಗೆ ಗೌರವ ಪೂರ್ಣ 
ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಿದ್ದೇವೆ. ಶ್ರೀ ಜೋಶಿಯವರ ಬದುಕ ಮತ್ತು ಹೋರಾಟವನ್ನು 
ಕುರಿತು ಈ ಕೃತಿಯು ನಿಮಗೆ ಆಸಕ್ತಿದಾಯಕ ಹಾಗೂ ಉಪಯುಕ್ಪವಾಗುವುದೆಂದು 
ನಾವು ಹಾರೈಸುತ್ತೇವೆ. 


ಶಿವರಾಜ್‌ ಬಿ.ಪಾಟೀಲ್‌ 
ಲೋಕಸಭೆಯ ಸ್ಪೀಕರ್‌ ಮತ್ತು ಬಾರತೀಯ 
ಸಂಸದೀಯ ತಂಡದ ಅಧ್ಯಕ್ಷರು. 
ನವದೆಹಲಿ 
ನವೆಂಬರ್‌ ೧,೧೯೯೧. 


pi 


ಪರಿವಿಡಿ 
ಬಾಗ - ಒಂದು 
ಜೀವನ 
ಎಸ್‌.ಎಂ. ಜೋಶಿ - ವ್ಯಕ್ತಿ ಚಿತ್ರ 
(ಪಟ - 15) 
ಭಾಗ ಎರಡು 
ಲೇಖನಗಳು 
ಎಸ್‌.ಎಂ. ಜೋಶಿ ಒಂದು ಶ್ರದ್ಧಾಂಜಲಿ 
ರಬಿರಾಯ್‌ 
(18) 
ಎನ್‌.ಎಂ. ಓರ್ವ ರಾಜರ್ಷಿ 
ಶರದ್‌ ಪವಾರ್‌ 
(29) 
ಎಸ್‌.ಎಂ. ಅವರಿಗೆ ವಿದಾಯ 
ಪ್ರೊ!!. ಮಧು ದಂಡವತೆ 
ಎಿಸ್‌.ಎಂ. ಜೋಶಿ ಓರ್ವ ಮಹಾನ್‌ ದೇಶಾಭಿಮಾನಿ 
ಸುರೇಂದ್ರನಾಥ ದ್ವಿವೇದಿ 
(35) 
ದೃಷ್ಟಿಯಲ್ಲಿ ಎಸ್‌.ಎಂ. 
ಮಧುಲಿಮಯೆ 
38) 
ಎಸ್‌.ಎಂ. ಅಣ್ಣ-ನೇತಾರಂಗಿಂತಲೂ ಹೆಚ್ಚಿನವರು 
ಡಾ.ಬಾಪು ಕಲ್ಪಾತೆ 
(65) 
ಎಸ್‌.ಎಂ. ಜೋಪಶಿ ಸಂತೃಪ್ತ ಯೋಧ 
ಎನ್‌.ಜಿ. ಗೋರೆ 
(7) 
ಎಸ್‌.ಎಂ. ಜೋಶಿ ಓರ್ವ ಜನನಾಯಕ 
ಪ್ರೊ'!. ಸಮರ್‌ ಗುಹ 
(7 
ಎಸ್‌.ಎಂ. ಜೋಶಿ ಸಾಮಾಜಿಕ ನ್ಯಾಯದ ನಿರ್ಬೀತ ಹೋರಾಟಗಾರ 
ರಾಜೀಂದರ್‌ ಸಿಂಗ್‌ ಸ್ಟಾರೋ 


(86) 


ನನ್ನ 


ಜಿ 


ಬಾಗ - ಮೂರು 
ಅವರ ವಿಚಾರಧಾರೆಗಳು 
ಎಸ್‌.ಎಂ. ಜೋಶಿಯವರು ಸಂಸತ್ತಿನಲ್ಲಿ ಮಾಡಿದ ಆಯ್ದ ಭಾಷಣಗಳ 
೧೯೬೪-೬೫ ಮತ್ತು೧೯೬೫-೬೬ರ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ 

ಪಂಗಡಗಳಿಗಾಗಿನ ಆಯುಕ್ತರ ೧೪-೧೫ ನೇ ವರದಿಗಳು 

(91) 
ವೇತನ ಸ್ತಂಭನ ಧೋರಣೆ ಮೇಲಣ ಗೊತ್ತುವಳಿ 
(96) 
ಪಕ್ಷಾಂತರ ಕುರಿತು ಗೊತ್ತುವಳಿ 
(101) 
ದಿನಪತ್ರಿಕೆಗಳ ನೌಕರರ ಮುಷ್ಕರ 
(107) 
ಗ್ರಾಮೀಣ ವಸತಿ ಅಭಿವೃದ್ಧಿ ಮೇಲಣ ಗೊತ್ತುವಳಿ 

(113) 

ಕೇಂದ್ರ ಸರ್ಕಾರಿ ನೌಕರರ ಬೇಡಿಕೆಗಳ ಮೇಲಿನ ನಿಲುವಳಿ 
(116) 

ಜಮ್ಮುಮತ್ತು ಕಾಶ್ಮೀರ ಸ್ಥಾನಮಾನ ಕುರಿತ ಗೊತ್ತುವಳಿ 

(121) 

ಸಾರ್ವಜನಿಕ ಉದ್ಯೋಗ ಪರಿಗಣನೆ ತಿದ್ದುಪಡಿ ಮಸೂದೆ 
(128) 

ಕಾಜಿಪುರ್‌ ಗೋಲಿಬಾರ್‌ ಮತ್ತು ಪಶ್ಚಿಮ ಬಂಗಾಳ ಮುಷ್ಕರ 

(134) 


ಎಸ್‌.ಎಂ. ಜೋಶಿ - ವ್ಯಕ್ತಿ ಚಿತ್ರ 


ಎಲ್ಲರಿಗೂ ಪ್ರಿಯಾವಾದ ವ್ಯಕ್ತಿತ್ವ. ಒಂದಿಷ್ಟು ಅಹಂಕಾರವಿಲ್ಲದ ಸರಳತೆ, 
ಸ್ಪಟಿಕದಷ್ಟು ಪಾರದರ್ಶಕ ನಡವಳಿಕೆ-ಸ್ವಾತಂತ್ರ್ಯ ಹೋರಾಟಗಾರರಾದ ಎಸ್‌.ಎಂ. 
. ಜೋಶಿಯವರ ಹಿರಿಮೆ. ಭಾರತೀಯ ಸಮಾಜವಾದಿ ಚಳವಳಿಯ ದೀಪಸ್ತಂಭ, 
ಸಾಮಾಜಿಕ ನ್ಯಾಯದ ಪರವಾಗಿ, ಆರ್ಥಿಕ ಅಸಮಾನತೆಯ ವಿರುದ್ಧ ನಿರಂತರ ಹೋರಾಟ 
ನಡೆಸಿದವರು. ಧೀಮಂತ ಕಾರ್ಮಿಕ ವಾಯಕ. ಅಸಾಧಾರಣ ರೀತಿಯ ರಾಷ್ಟ್ರೀಯವಾದಿ. 
ಒಡನಾಡಿಗಳು, ಸ್ನೇಹಿತರು ಮತ್ತು ಅಭಿಮಾನಿಗಳ ಮದ್ಯೆ ಶ್ರೀಧರ ಮಹಾದೇವ ಜೋಶಿ 
ಅಥವಾ ಎಸ್‌.ಎಂ. ಎಂದೇ ಚಿರಪರಿಚಿತರು. ಶ್ರೀಯುತರು ೧೯೦೪ರ ನವೆಂಬರ್‌ 
೧೨ರಂದು ಮಹಾರಾಷ್ಟದ ಪುಣೆ ಜಿಲ್ಲೆಯ ಜುನಾರ್‌ ಎಂಬಲ್ಲಿ ಕೆಳ ಮಧ್ಯಮ ದರ್ಜೆಯ 
ಬ್ರಾಹಣ ಕುಟುಂಬವೊಂದರಲ್ಲಿ ಜನಿಸಿದರು. ತಂದೆ ಮಹಾದೇವ ಜನಾರ್ದನ ಜೋಶಿ 
ಜುನಾರ್‌ನ ನ್ಯಾಯಾಲಯದಲ್ಲಿ ಗುಮಾಸ್ತರಾಗಿದ್ದರು. ಅದೇನಿದ್ದರೂ ಕುಟುಂಬದ ಆರ್ಥಿಕ 
ಸ್ಥಾನಮಾನಗಳು ಅವರನ್ನು ಕಂಗೆಡಿಸಿರಲಿಲ್ಲ. ಎಳವೆಯ ಈ ದಿನಗಳಲ್ಲಿ ಬದುಕಿನ 
ಸುಖಗಳಿಂದ ಅವರು ವಂಚಿತರಾಗಿದ್ದರು. ಹೀಗಾಗಿ ಸಹಜವಾಗಿಯೇ ಬಡವರು ಮತ್ತು 
ದಲಿತರ ಬಗ್ಗೆ ಸಹಾನುಭೂತಿ ಹಾಗೂ ಅವರ ಏಳಿಗೆಗಾಗಿ ಏನಾದರೂ ಮಾಡಲೇಬೇಕೆಂಬ 
ತೀವ್ರ ಒತ್ತಾಸೆ ಅವರಲ್ಲಿ ಮನೆ ಮಾಡಿತ್ತು. ಈ ಮನೋನಿಶ್ಚಯವು ಅವರ ದೃಷ್ಟಿಕೋನದಲ್ಲಿ 
ನಿಚ್ಚಳವಾಗಿ ಪ್ರತಿಬಿಂಬಿಸುತ್ತಿತ್ತು. ಈ ಕಾರಣದಿಂದಾಗಿಯೇ ಜೀವನಬ ಕೊನೆಯ ಉಸಿದಿವ 
ತನಕವೂ ಬಡವರು ಮತ್ತು ಅಸಹಾಯಕರ ಸೇವೆಗಾಗಿಯೇ, ಅವರ ಪರವಾದ 
ಹೋರಾಟಕ್ಕಾಗಿಯೇ ತಮ್ಮನ್ನು ಮುಡಿಪಾಗಿಡಲು ನಿರ್ಧರಿಸಿದರು. 


ಆರಂಭದ ಜೀವನ ಮತ್ತು ಶಿಕ್ಷಣ 


ಎಸ್‌.ಎಂ. ಅವರು ತಮ್ಮ ಬಾಲ್ಯದಲ್ಲಿ ರತ್ತಗಿರಿ ಜಿಲ್ಲೆಯ ತಮ್ಮಪೂರ್ವಿಕರ 
ಗೋಲಪ್‌ ಗ್ರಾಮದಲ್ಲಿ ವಾಸವಾಗಿದ್ದರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಅವರು 
ಜುನಾರ್‌ನಲ್ಲೇ ನಡೆಸಿದರು. ಆದರೆ ದುರಾದೃಷ್ಟವಶಾತ್‌ ಪ್ರಾಥಮಿಕ ಶಿಕ್ಷಣವನ್ನು 
ಘಫೂರ್ಣಗೊಳಿಸಲು ಇನ್ನು ಎರಡು ವರ್ಷಗಳಿರುಮವಾಗಲೇ ತಮ್ಮ ತಂದೆಯನ್ನು ಕಳೆದುಕೊಂಡರು. 
ಈ ಚಿಕ್ಕ ವಯಸ್ಸಿನಲ್ಲೇ ತಮ್ಮ ಮೇಲೆ ಎರಗಿದ ದುರ್ವಿಧಿ ಮತ್ತು ಬಡತನಗಳನ್ನು ಅವರು 
ಅತೀವ ದೈರ್ಯ, ಸ್ಲೈರ್ಯಗಳಿಂದ ಎದುರಿಸಿದರು. ಎಸ್‌.ಎಂ. ಅವರು ತಮ್ಮ 
ವಿದ್ಯಾಭ್ಯಾಸವನ್ನು ಉಚಿತ ವಿದ್ಯಾರ್ಥಿ ವೇತನಗಳ ಸಹಾಯದಿಂದ ಮುಂದುವರೆಸಿದರು. 
ಅತ್ಯಂತ ಶ್ರದ್ಧಾಳು ಹಿಂದೂ ಮಹಿಳೆಯಾಗಿದ್ದ ಅವರ ತಾಯಿ ಎಳೆಯ ಶ್ರೀಧರನ ಮನಸ್ಸಿನಲ್ಲಿ 
ಬದುಕಿನ ಆದರ್ಶಗಳನ್ನು ಮತ್ತು ಆತ್ನಾಭಿಮಾನವನ್ನು ಬೆಳೆಸಿದರು. ಈ ಆತ್ನಾಭಿಮಾನ 
ಅವರನ್ನು ಚಿಂತನಶೀಲರನ್ನಾಗಿ ಮಾಡಿತು. ಬ್ರಿಟಿಷರ ಬಿಗಿಮುಷ್ಟಿಯಲ್ಲಿ ತಮ್ಮತಾಯ್ದಾಡು 


2 ಎಸ್‌. ಎಮ್‌. ಜೋತಿ 


ನಲುಗುತಿದ್ದುದನ್ನು ಕಂಡು ಅವರ ಎಳೆಯ ಮನಸ್ಸು ಅತಿಯಾಗಿ ನೊಂದು ಕೊಳ್ಳುತ್ತಿತ್ತು. 
ವಾಸ್ತವವಾಗಿ ಭಾರತೀಯರ ಸ್ವಾತಂತ್ರ್ಯ ಹೋರಾಟ ಅದರ ಪರಮಾವಸ್ಥೆಗೆ ಮುಟ್ಟಿದ್ದು 
ಆಗಲೇ. ಸಹಜವಾಗಿಯೇ ದೇಶಾಭಿಮಾನ ಎಸ್‌.ಎಂ. ಅವರ ಮನ್ಸಸಿನ ಮೇಲೆ ಗಾಢವಾದ 
ಪ್ರಭಾವ ಬೀರಿತು. ದೇಶವನ್ನು ಬ್ರಿಟಿಷರ ನೊಗದಿಂದ ಬಿಡಿಸಿಕೊಳ್ಳಬೇಕೆಂಬ ಸ್ಥಾತಂತ್ರ್ಯದ 
ಉತ್ಕಟ ಆಕಾಂಕ್ಷೆಯ ಅವರಲ್ಲಿ ಮನೆ ಮಾಡಿತು. ಆ ದಿನಗಳಲ್ಲಿ ಕನೌಟ್‌ನ ಡ್ಯೂಕ್‌ 
ಭಾರತಕ್ಕಿ ಭೇಟಿ ನೀಡಿದ ಸಂದರ್ಭದಲ್ಲಿ ಎಸ್‌.ಎಂ. ಅವರು ಶಾಲೆಯಲ್ಲಿ ನೀಡಿದ ಬ್ಯುಡ್ನನ್ನು 
ಕಿತ್ತೊಗೆದು ಅದಕ್ಕಾಗಿ ನೀಡಲಾದ ಶಿಕ್ಷೆಯನ್ನು ಮೌನವಾಗಿಯೇ ಅನುಭವಿಸಿದರು. 


ಮೆಟ್ರಿಕ್ಕುಲೇಷನ್‌ ಶಿಕ್ಷಣವನ್ನು ಪೂರೈಸಿದ ನಂತರ ಎಸ್‌.ಎಂ. ಅವರು ಮುಂದಿನ 
ವ್ಯಾಸಂಗಕ್ಕಾಗಿ ಪುಣೆಯ ಫರ್ಗ್ಯುಸನ್‌ ಕಾಲೇಜ್‌ ಸೇರಿದರು. ಈ ಸಂದರ್ಭದಲ್ಲಿ ರಾಜನ್ಯೈಶಿಕ 
ಅರ್ಥವ್ಯವಸ್ಥೆ ಕುರಿತು ಬರೆದ ಪ್ರಬಂಧವೊಂದಕ್ಕೆ ಪಾರಿತೋಷಕವನ್ನು ಪಡೆದರು. ಅವರ 
ಶೈಕ್ಷಣಿಕ ಸಾಧನೆ ಆಸಾಧಾರಣ ಶ್ರೇಣಿಯಲ್ಲೇ ಇತ್ತು. ೧೯೨೯ ರಲ್ಲಿ ಅವರು ಇತಿಹಾಸ, 
ಅರ್ಥಶಾಸ್ತ್ರ ಮತ್ತು ರಾಜಕೀಯಶಾಸ್ತ್ರಗಳೊಂದಿಗೆ ಬಿ.ಎ. ಪದವಿಯನ್ನು ಪಡೆದರು. 
ಕಾಲೇಜಿನ ವ್ಯಾಸಂಗದ ದಿನಗಳಲ್ಲೇ ತಮ್ಮ ಶಕ್ತಿಶಾಲಿಯಾದ ಮತ್ತು ಪರಿಣಾಮಕಾರಿಯಾದ 
ವಾಕ್ಷಟುತ್ವದಿಂದ ವಿದ್ಯಾರ್ಥಿ ಸಮುದಾಯದಲ್ಲಿ ಹೆಸರು ಸಂಪಾದಿಸಿದರು. 


ಕಾಲೇಜಿನಲ್ಲಿ ವ್ಯಾಸಂಗ ನಡೆಸುತ್ತಿದ್ದಾಗಲೇ ಅವರು ಕಾರ್ಲ್‌ ಮಾರ್ಕ್ಸ್‌ ಅವರ 
ಕತೆಗಳನ್ನು ಮಹಾತ್ಮ ಗಾಂಧಿಯವರ “ಯಂಗ್‌ ಇಂಡಿಯಾ', ಭಗತ್‌ಸಿಂಗ್‌ ಮತ್ತು 
ಚಂದ್ರಶೇಖರ್‌ ಆಜಾದ್‌ ಮತ್ತಿತರ ಕ್ರಾಂತಿಕಾರಿಗಳ ಬರಹಗಳನ್ನು ಓದಿ 
ಪ್ರಭಾವಿತರಾದರು. ಇವೆಲ್ಲವೂ ಎಸ್‌.ಎಂ. ಅವರ ಮನಸ್ಸಿನ ಮೇಲೆ ಗಾಢ ಪ್ರಭಾವ 
ಬೀರಿತು. ಅದಾಗಲೇ ಅವರಿಗೆ ಮುಂದೆ ಖಾತ ಧುರೀಣರಾದ ಎನ್‌.ಜಿ.ಗೋರೆ, 
ಆರ್‌.ಕೆ. ಖಾಡಿಲ್‌ಕರ್‌ ಮತ್ತು ಶಿರುಭಾವ್ರು ಲಿಮಯೆಯವರಂತಹ ಒಡನಾಡಿಗಳು 
ದೊರೆತಿದ್ದರು. ಇವರೆಲ್ಲರೂ ಒಟ್ಟು ಸೇರಿ "ಯೂತ್‌ ಲೀಗ್‌ ಎಂಬ” ಸಂಘಟನೆಯೊಂದನ್ನು 
ಕಟ್ಟಲು ಮುಂಬಾದರು. ಅದರ ಪ್ರಥಮ ಸಮ್ಮೇಳನ ೧೯೨೭ರಲ್ಲಿ ಮುಂಬಯಿಯಲ್ಲಿ 
ನಡೆಯಿತು. ಈ ಸಂಘಟನೆಯ ಎರಡನೇ ಸಮ್ಮೇಳನ ಪಂಡಿತ್‌ ಜವಹರಲಾಲ್‌ 
ನೆಹರೂ ಅವರ ಅಧ್ಯಕ್ಷತೆಯಲ್ಲಿ ಪ್ರಣೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಅದಕ್ಕಾಗಿ 
ಈ ಯುವಕರು ಬ್ರಿಟಿಷ್‌ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಬೇಕಾಯಿತು. ಎಸ್‌.ಎಂ. 
ಮತ್ತು ಅವರ ಸ್ನೇಹಿತರಿಗೆ ಎಂ.ಎ. ಕೋರ್ಸಿಗೆ ಪ್ರವೇಶ ನಿರಾಕರಿಸಲಾಯಿತು. ರಾಜಕೀಯ 
ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡದ್ದೇ ಅವರ ತಪ್ಪಾಗಿತ್ತು. ೧೯೩೦ರಲ್ಲಿ ಅವರು 
ಮುಂಬಯಿಯಲ್ಲಿ ಕಾನೂನು ಕಾಲೇಜಿಗೆ ಸೇರಿದರು. ಆದರೆ ಬಿಡುವಿರದ ರಾಜಕೀಯ 
ಚಟುವಟಿಕೆಗಳಿಂದ ಮತ್ತೆ ಅವರ ವ್ಯಾಸಂಗಕ್ಕೆ ತಡೆಯುಂಟಾಯಿತು. ಆದರೂ ೧೯೩೪ರಲ್ಲಿ 


ಪತಿಬಾವಂತ ಸಂಸದೀಯ ಹಟು 3 


ಎಲ್‌.ಎಲ್‌.ಬಿ ಪದವಿಯನ್ನು ಪೂರೈಸಿದರು. ವಕೀಲಿ ವೃತ್ತಿಯನ್ನು ಪ್ರಾರಂಭಿಸುವ 
ಉದ್ದೇಶದಿಂದ ಅವರು ಕಾನೂನು ಪದವಿ ವಾಸಂಗ ನಡೆಸಿದ್ದರೂ ಅವರಲ್ಲಿ ಬೇರೂರಿದ್ದ 
ರಾಷ್ಟ್ರಾಭಿಮಾನ ಅವರನ್ನು ರಾಜಕೀಯ ಹೋರಾಟಕ್ಕೆ ಧುಮುಕುವಂತೆ ಪ್ರೇರೇಪಿಸಿತು. 
ವಿದ್ಯಾರ್ಥಿ ದೆಸೆಯಿಂದಲೇ ಎಸ್‌.ಎಂ. ಅವರಲ್ಲಿ ರಾಷ್ಟ್ರ ಪ್ರೇಮದ ಸ್ಫೂರ್ತಿ ಮತ್ತು 
ವಿದೇಶಿ ಆಡಳಿತಗಾರರ ಬಗೆಗೆ ತಾತ್ಸಾರ ಬಲವಾಗಿ ಬೇರೂರಿತ್ತು. ಅವರು ಲೋಕಮಾನ್ಯ 
ಬಾಲಗಂಗಾಧರ ತಿಲಕ್‌ ಮತ್ತಿತರ ಕ್ರಾಂತಿಕಾರಿಗಳ ಬರಹಗಳಿಂದ ಅಗಾಧವಾಗಿ 
ಪ್ರಭಾವಿತರಾಗಿದ್ದರು. ಇಪ್ಪತ್ತರ ಹರೆಯದಲ್ಲೇ ಮಹಾತ್ಮಗಾಂಧೀಜಿ ಮತ್ತು ಕಾಂಗೈೆಸ್ಸಿನತ್ತ 
ಆಕರ್ಷಿತರಾಗಿದ್ದರು. ಜೋಶಿಯವರ ತಮ್ಮನಿಕಟ ಸಂಗಾತಿಗಳಾಗಿದ್ದ ಎನ್‌.ಜಿ.ಗೋರೆ, 
ಅಚ್ಯುತ್‌ ಪಟವರ್ಧನ್‌ ಮತ್ತು ಯುಸೂಫ್‌ ಮೆಹರಾಲಿ ಅವರೊಂದಿಗೆ ಸೈಮನ್‌ 
ಆಯೋಗದ ವಿರುದ್ಧ ಮತ ಪ್ರದರ್ಶನವೊಂದನ್ನು ಯಶಸ್ವಿಯಾಗಿ ಸಂಘಟಿಸಿದರು. 
ಇದರಿಂದ ಜನರಲ್ಲಿ ಮಿಂಚಿನ ಸಂಚಾರವಾಗಿತ್ತು: ಅದೇ ದಿನಗಳಲ್ಲಿ ಜೋಶಿಯವರು 
ಇತರ ಕಟ್ಟಾ ರಾಷ್ಟ್ರೀಯವಾದಿಗಳೊಂದಿಗೆ ನೇರವಾಗಿ ಸ್ಥಾತಂತ್ರ್ಯ್ಯ ಹೋರಾಟಕ್ಕೆ 
ಧುಮುಕಿದರು. ಭಾರತವನ್ನು ಶತಶತಮಾನಗಳ ಪರಕೀಯ ದಾಸ್ಯದಿಂದ ವಿಮುಕ್ತಗೊಳಿಸುವದು 
ಮತ್ತು ಸಮಾಜದಲ್ಲಿನ ಸಾಮಾಜಿಕ, ಆರ್ಥಿಕ ಅಸಮಾನತೆಗಳನ್ನು ಮತ್ತು ಅವ್ಯಾಯಗಳನ್ನು 
ಕೊನೆಗಾಣಿಸಿ ಹೊಸ ಯುಗದ ಉದಯಕ್ಕೆ ಸ್ಥಾತಂತ್ರ್ಯವ ಕಾರಣವಾಗುವದೆಂದು ದೃಢವಾಗಿ 
ನಂಬಿದ್ದರು. 


೧೯೩೦ರಲ್ಲಿ ಜೋಶಿಯವರು ಮಹಾರಾಷ್ಟದ ಕೊಂಕಣ ಪ್ರಾಂತ್ಯದ 
ಅರೇಬಿಯನ್‌ ಸಮುದ್ರ ತೀರದಲ್ಲಿ ಸಂಘಟಿಸಿದ್ದ ಉಪ್ಪಿನ ಸತ್ಯಾಗ್ರಹದಲ್ಲಿ ಸಕ್ರಿಯ ಪಾತ್ರ 
ವಹಿಸಿದ್ದರು. ರಾಷ್ಟ್ರೀಯವಾದದ ಸ್ಪೂರ್ತಿಯಿಂದ ಕೂಡಿದ ಅವರ ಭಾಷಣವನ್ನು ಕೇಳಿ 
ನೆರೆದಿದ್ದ ಶೋತ್ಸಗಳು ಕಿವಿಗಡಚಿಕ್ಕುವಂತೆ ಚಪ್ಪಾಳೆ ತಟ್ಟಿ ಸ್ಟಾಗತಿಸಿದರು. ನಾಯಕತ್ವದ 
ಸ್ಫೂರ್ತಿ ತುಂಬಿದ್ದ ಭಾಷಣ ಅದಾಗಿತ್ತು. ಆಗ ಸ್ಪಾಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ 
ಮೊಟ್ಟ ಮೊದಲ ಬಾರಿಗೆ ಅವರು ಸೆರೆಮನೆ ಸೇರಬೇಕಾಯಿತು. ಉಪ್ಪಿನ ಸತ್ಯಾಗ್ರಹೆದಲ್ಲಿ 
ಪಾಲ್ಗೊಂಡಿದ್ದಚಿಟಕ್ಕಾಗಿ ತಾವು ಅನುಭವಿಸಬೇಕಾಗಿ ಬಂದ ತೆಮ್ಮಮೊದಲ ಸೆರೆಮನೆವಾಸ 
ಕುರಿತು ಮರಾಠಿಯಲ್ಲಿ ಬರೆದ ತಮ್ಮ ಆತ್ಮಚರಿತ್ರೆಯಲ್ಲಿ “ಈಗ ನಾನು ಪೂರ್ಣಪ್ರಮಾಣದ 
ಪ್ರಜೆಯಾದೆ” ಎಂದಿರುವುದು ಅವರ ವ್ಯಕ್ತಿತ್ವಕ್ಕೆ ಭೂಷಣವಾದ ಮಾತಾಗಿ ಎಲ್ಲರ ನೆನಪಿನಲ್ಲಿ 
ಉಳಿದಿದೆ. 


೧೯೩೨ರಲ್ಲಿ ಮತ್ತೆ ಅವರು ಎರಡು ತಿಂಗಳ ಕಾಲ ಸ್ಥಾನಬದ್ಧತೆಯಲ್ಲಿ 
ಇರಬೇಕಾಯಿತು. ೧೯೩೪ರಲ್ಲಿ ಮತ್ತೊಂದು ಸಂದರ್ಭದಲ್ಲಿ ಎರಡು ವರ್ಷಗಳ ಕಾಲ 
ಜೈಲುವಾಸ ಶಿಕ್ಷೆಗೆ ಗುರಿಯಾದರು. ಕ್ರಾಂತಿಕಾರಿ ನಾಯಕ ಎಂ.ಎನ್‌. ರಾಯ್‌ ಅವರನ್ನು 
ಬಿಡುಗಡೆಗೊಳಿಸಬೇಕೆಂದು ಆಗ್ರಹಪಡಿಸಿ ಮುಂಬಬಿಯಿಯಲ್ಲಿ ಮಾಡಿದ ಭಾಷಣವೇ 


4 ಎಸ್‌. ಎಮ್‌. ಜೋಶಿ 


ಅದಕ್ಕೆ ಕಾರಣವಾಗಿತ್ತು. ಅವರನ್ನು "ಸಿ ದರ್ಜೆಯ ಕೈದಿಯಾಗಿ ಪರಿಗಣಿಸಿದ್ದರಿಂದ ಅವರ 
ಅನೇಕ ಸಂಕಷ್ಟಗಳನ್ನು ಎದುರಿಸಬೇಕಾಯಿತು. ಇದರಿಂದಾಗಿ ಮೊದಲೇ ದುರ್ಬಲವಾಗಿದ್ದ 
ಅವರ ಆರೋಗ್ಯ ಮತ್ತಷ್ಟು ಹದಗೆಟ್ಟಿತು. ಅದೇನಿದ್ದರೂ ತಾಯ್ದಾಡನ್ನು ಪರಕೀಯರ 
ದಾಸ್ಯದಿಂದ ಬಿಡುಗಡೆಗೊಳಿಸಬೇಕೆಂಬ ಅವರ ಛಲ ಕಡಿಮೆಯಾಗಲಿಲ್ಲ. 


ರಾಜಕೀಯ ಕ್ರಾಂತಿಕಾರಿಯೋರ್ವನ ಬದುಕು ಎಂದೂ ಹೂವಿನ ಹಾಸಿಗೆಯಲ್ಲ 
ಎಂಬುದನ್ನು ಅರಿತಿದ್ದ ಜೋಶಿಯವರು ಜೀವನ ಪರ್ಯಂತ ಅವಿವಾಹಿತರಾಗಿಯೇ 
ಉಳಿಯಲು ನಿರ್ಧರಿಸಿದ್ದರು. ಆದರೆ ಅಧ್ಯಾಪಕಿಯಾಗಿದ್ದ ಶ್ರೀಮಂತ ಕುಟುಂಬದ ತಾರಾ 
ಪೆಂಡ್ಸೆ ಎಂಬ ಯುವತಿಯೊಬ್ಬಳು ಎಸ್‌.ಎಂ. ಜೋಶಿಯವರ ವ್ಯಕ್ತಿತ್ವ ಮತ್ತು ಅವರ 
ಅದರ್ಶಗಳಿಂದ ಪ್ರಭಾವಿತರಾಗಿ ಅವರ ಹೋರಾಟದ ಜೀವನದಲ್ಲಿ ಸಹಭಾಗಿಯಾಗಿ 
ನಿಂತರು. ಅಂತಿಮವಾಗಿ ೧೯೩೯ರಲ್ಲಿ ಎಸ್‌.ಎಂ. ಆಕೆಯನ್ನೇ ಮದುವೆಯಾಗಿ ಇಬ್ಬರು 
ಪುತ್ರರನ್ನು ಪಡೆದರು. 


೧೯೪೨ರಲ್ಲಿ ಗಾಂಧೀಜಿಯವರು ಕ್ವಿಟ್‌ ಇಂಡಿಯಾ ಚಳವಳಿಗೆ ಕರೆ ಕೊಟ್ಟಾಗ 
ಬ್ರಿಟಿಷ್‌ ಸಾಮ್ರಾಜ್ಯದ ಅಡಿಪಾಯ ಕಂಪಿಸಿತು. ತನ್ನೆಲ್ಲ ಶಕ್ತಿಯನ್ನು ಬಳಸಿ ಈ 
ಚಳವಳಿಯನ್ನು ದಮನಗೊಳಿಸಲು ನಿರ್ಧರಿಸಿದ ಸರ್ಕಾರ ಜಿಲ್ಲಾಮಟ್ಟದ ಮುಖಂಡರನ್ನು 
ಒಳಗೊಂಡಂತೆ ಎಲ್ಲ ಕಾಂಗ್ರೆಸ್‌ ಧುರೀಣರನ್ನು ಬಂಧಿಸಿತು. ಆಗಲೇ ಜನರು, ರಾಜಕೀಯ 
ನೇತಾರರು ಹೋರಾಟ ಮುಂದುವರೆಸುವ ದೃಢ ಸಂಕಲ್ಪ ಮಾಡಿದ್ದರು. “ಮಾಡು ಇಲ್ಲವೆ 
ಮಡಿ” ಸ್ಫೂರ್ತಿಯಲ್ಲಿ ತಮ್ಮ ಕಾರ್ಯಭಾರವನ್ನು ಪೂರ್ಣಗೊಳಿಸಲು ಪಣ ತೊಟ್ಟ 
ಎಸ್‌.ಎಂ.ರವರು ತಮ್ಮಸಂಗಾತಿಗಳಾದ ಅಚ್ಚುತ ಪಟವರ್ಧನ್‌ ಶಿರುಭಾವು ಲಿಮಯೆ 
ಮತಿತರ ಧುರೀಣರ ಜೊತೆಸೇರಿ ಭೂಗತ ಸಂಘಟನೆಯೊಂದನ್ನು ಹುಟ್ಟು ಹಾಕಿದರು. 
ಉರ್ದು ಭಾಷೆಯಲ್ಲಿ ನಿರರ್ಗಳವಾಗಿ ಮಾತನಾಡಬಲ್ಲವರಾಗಿದ್ದ ಎಸ್‌.ಎಂ.ರವರು 
ಇಮಾಮ್‌ ಆಲಿ ಎಂಬ ಹೆಸರಿನ ಮೌಲ್ವಿಯ ಮಾರುವೇಷದಲ್ಲಿ ಭಾರತದುದ್ದಕ್ಕೂ 
ಸಂಚರಿಸಿದರು. ಆ ದಿನಗಳಲ್ಲಿ ಅವರು ಕರಾಚಿಗೂ ಹೋಗಿದ್ದರು. ಈ ದಿನಗಳಲ್ಲಿ 
ಭೂಗತರಾಗಿದ್ದ ಎಲ್ಲ ನಾಯಕರನ್ನು ಅವರು ಭೇಟಿಯಾದರು. ಹೀಗೆ ಈ ಸಂಘಟನೆ 
ದೇಶದ ಉದ್ದಗಲಗಳಲ್ಲಿನ ರಾಜಕೀಯ ಧುರೀಣರ ನಡುವಣ ಸಂಪರ್ಕ 
ಸೇತುವೆಯಾಯಿತು. ಈ ಹೋರಾಟದಲ್ಲಿ ಅನೇಕ ಕ್ರಾಂತಿಕಾರಿಗಳು ತಮ್ಮಜೀವಗಳನ್ನು 
ತೆರಬೇಕಾಯಿತು. ಎಸ್‌.ಎಂ. ಅವರು ಸ್ವತಃ ಕೂದಲೆಳೆಯ ಅಂತರದಲ್ಲಿ 
ಪ್ರಾಣಾಪಾಯದಿಂದ ಪಾರಾದರು. ಮಾನವ ಸಮುದಾಯದ ಕಷ್ಟಕೋಟಲೆಗಳ ಬಗ್ಗೆ ಅಪಾರ 
ಕಾಳಜಿ ಹೊಂದಿದ್ದ ಅವರು ಅನೇಕ ಕ್ರಾಂತಿಕಾರಿ ನಾಯಕರ ಕುಟುಂಬಗಳಿಗೆ ಅಗತ್ಯವಿದ್ದ 
ಬೆಂಬಲವನ್ನು ಕೊಟ್ಟರು. ೧೯೪೩ ರಲ್ಲಿ ಪೊಲೀಸರು ಮುಂಬೈಯಲ್ಲಿನ ಮನೆಯೊಂದರ 


ಪುತಿಭಾವಂತ ಸಂಸದೀಯ ಪಟು 5 


ಮೇಲೆ ದಾಳಿ ನಡೆಸಿ ಅನೇಕ ಮಂದಿ ಭೂಗತ ಕ್ರಾಂತಿಕಾರಿಗಳನ್ನು ಬಂಧಿಸಿದರು. ಆವರಲ್ಲಿ 
ಎಸ್‌.ಎಂ. ಕೂಡಾ ಒಬ್ಬರಾಗಿದ್ದರು. ಸರ್ಕಾರ ಮಹಾರಾಷ್ಟ್ರ ಒಳಸಂಚು ಪ್ರಕರಣವನ್ನು 
ದಾಖಲಿಸಿಕೊಂಡು ಈ ಕ್ರಾಂತಿಕಾರಿಗಳ ವಿಚಾರಣೆ ನಡೆಸಲು ಮುಂದಾಯಿತು. ಆದರೆ 
ಸೂಕ್ತ ಪುರಾವೆಗಳ ಕೊರತೆಯಿಂದಾಗಿ ಏನೂ ರುಜುವಾತಗಲಿಲ್ಲ. ಆದರೂ ಈ 
ಕ್ರಾಂತಿಕಾರಿಗಳನ್ನು ಮೂರು ವರ್ಷಗಳ ಕಾಲ ನ್ಯಾಯಬಹಿರವಾಗಿ ವಿಚಾರಣಾಧೀನ 
ಕೈದಿಗಳಾಗಿಯೇ ಸರ್ಕಾರ ಸೆರೆಮನೆಯಲ್ಲಿ ಇರಿಸಿಕೊಂಡಿತು. 


ಸಂಸದೀಯ ಪಟುವಾಗಿ 


ನೇರ ನುಡಿ ಮತ್ತು ನಿರ್ಭೀಡ ಟೀಕೆಗೆ ಹೆಸರಾಗಿದ್ದ ಎಸ್‌.ಎಂ. ಅವರು ಓರ್ವ 
ಶ್ರೇಷ್ಠ ಸಂಸದೀಯ ಪಟುವಾಗಿದ್ದರು. ಅವರು ಸಂಸತ್ತಿನಲ್ಲಿ ಬಹುದೀರ್ಪಕಾಲ ಇರದಿದ್ದರೂ 
ಸದನಕ್ಕೆ ಅವರ ಕೊಡುಗೆ ಹಿರಿದಾದುದು. ಪ್ರತಿಪಕ್ಷಗಳ ಧುರೀಣರಾಗಿ ರಚನಾತಕ್ಷವಾಗಿರುವದು 
ಹೇಗೆ ಎಂಬುದನ್ನು ಅವರು ತೋರಿಸಿಕೊಟ್ಟರು. ಮಹಾರಾಷ್ಟ್ರ ವಿಧಾನಸಚಿಯಲ್ಲೂ ಅವರು 
ಎರಡು ಅವಧಿಗಳಿಗೆ ಸದಸ್ಯರಾಗಿದ್ದರು. ನಾಲ್ಕನೇ ಲೋಕಸಭೆಯ ಸದಸ್ಯರಾಗಿಯೂ 
ಅವರು ಕಾರ್ಯನಿರ್ವಹಿಸಿದ್ದರು. ಈ ದಿನಗಳಲ್ಲಿ ಸಂಸತ್ತಿನಲ್ಲಿನ ಚರ್ಚಿಗಳಿಗೆ ಅವರು 
ಮಹತ್ತರ ಕೊಡುಗೆಗಳನ್ನು ನೀಡಿದರು. ಹೀಗೆ ತಮ್ಮ ಬಹುಶ್ರುತ ವಿಚಾರಧಾರೆಯಿಂದ 
ರಾಷ್ಟ್ರ ಜೀವನಕ್ಕೆ ಅವರು ನೀಡಿದ ಕೊಡುಗೆ ಅಸಾಧಾರಣವಾದದು. ಅವರು ತಮ್ಮ 
ಸ್ಪಟಿಕದಂತಹ ಪಾರದರ್ಶಕ ವ್ಯಕ್ತಿತ್ತದಿಂದಾಗಿ ಎಲ್ಲರ ಗೌರವಾದರಗಳಿಗೆ ಪಾತ್ರರಾಗಿದ್ದರು. 
ಅದೇ ರೀತಿ ಅವರ ಪ್ರಾಮಾಣಿಕತೆ, ಧ್ಯೇಯ ಸಾಧನೆಯಲ್ಲಿ ಅವರಿಗಿದ್ದ ಸಾತತ್ಯ ಮತ್ತು 
ಅವರ ಸರಳತೆಗಳು ಅವರನ್ನು ತುಂಬಾ ಎತ್ತರದ ಸ್ಥಾನದಲ್ಲಿ ನಿಲ್ಲಿಸಿದ್ದವು. ಹೀಗೆ ಓರ್ವ 
ಸಂಸತ್‌ ಸದಸ್ಯರಾಗಿ ತಮ್ಮದೇ ಆದ ಒಂದು ಅಪೂರ್ವ ವ್ಯಕ್ತಿತ್ವವನ್ನು ಹೊಂದಿದ್ದರು. 
ಅದಕ್ಕೆ ಸರಿಯಾಗಿ ಅವರು ನಿಜವಾಗಿಯೂ ಓರ್ವ ಆಜಾತಶತ್ರುವೇ ಆಗಿದ್ದರು. ೧೯೫೨ 
ರಲ್ಲಿ ಲೋಕಸಭೆಗೆ ನಡೆದ ಪ್ರಥಮ ಮಹಾ ಚುನಾವಣೆಯಲ್ಲಿ ಎಸ್‌.ಎಂ. ಭಾಗಿಯಾಗಿದ್ದರು. 
ಅಂದಿನ ಸಂವಿಧಾನದ ವಿಧಿಗಳನ್ವಯ ಅವರು ಪ್ರಣೆ ಮತಕ್ಷೇತ್ರದಿಂದ ಸ್ಪರ್ಧಿಸಿದ್ದರು. 
ಆದರೆ ಆ ಬಾರಿ ಚುನಾವಣೆ ಅವರಿಗೆ ಗೆಲುವು ತಂದು ಕೊಡಲಿಲ್ಲ. ಆರಂಭದಲ್ಲೇ ಎದುರಾದ 
ಈ ನೋವಿನಿಂದ ಅವರು ಧೃತಿಗೆಡಲಿಲ್ಲ. ಈ ದಿನಗಳಲ್ಲಿ ಅವರು ಓರ್ವ 
ಕರ್ಮಯೋಗಿಯಂತೆ ತನ್ನೆಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ದುಡಿಯುವ ವರ್ಗದವರ ಯೋಗಕ್ಷೇಮ 
ಚೆಂತನೆಗಾಗಿಯೇ ಮೀಸಲಿಟ್ಟು ಶ್ರಮಿಸಿದರು. 


ಎಸ್‌.ಎಂ. ಅವರು ಮುಂಬಯಿ ವಿಧಾನಸಬೆಯ ಸದಸ್ಯರಾಗಿ ತಮ್ಮಸಂಸದೀಯ 
ಜೀವನವನ್ನು ಆರಂಭಿಸಿದರು. ೧೯೫೨ರಲ್ಲಿ ನಡೆದ ಉಪಚುನಾವಣೆಯೊಂದರಲ್ಲಿ ಅವರು 
ಪುಣೆ ಮತಕ್ಷೇತ್ರದಿಂದ ಆಯ್ಕೆಯಾದರು. ೧೯೫೭ ರಲ್ಲಿ ಮತ್ತೊಮ್ಮೆ ಅದೇ ಕ್ಷೇತ್ರದಿಂದ 


6 ಎಸ್‌. ಎಮ್‌. ಜೋತಿ 


ವಿಧಾನಸಭೆಗೆ ಚುನಾಯಿತರಾದರು. ಶಾಸಕರಾಗಿ ಎಸ್‌.ಎಂ. ಅವರು ಸದನದ ಕಲಾಪಗಳ 
ಮೇಲೆ ತಮ್ಮದೇ ಆದ ಛಾಷನ್ನು ಒತ್ತಿದರು. ತಮ್ಮ ವಾಕ್ಷಟುತ್ವ ಮತ್ತು ನಿರ್ಭೀಡ 
ಅಭಿಪ್ರಾಯಗಳಿಂದ ಅವರು ಶಾಸಕಾಂಗದ ಘನತೆಯನ್ನು ಎತ್ತರಿಸಿದರು ಮತ್ತು ವಿರೋಧ 
ಪಕ್ಷದಲ್ಲಿದ್ದು ರಚನಾತಕ್ರ ಕಾರ್ಯವೈಖರಿಯನ್ನು ತೋರಿಸಿಕೊಟ್ಟರು. ವಿಧಾನಸಬೆಯಲ್ಲಿ 
ಸಂಯುಕ್ತ ಪ್ರತಿಪಕ್ಷಗಳ ನಾಯಕರಾಗಿಯೂ ಅವರು ಕೆಲ ಕಾಲ ಕಾರ್ಯನಿರ್ವಹಿಸಿದರು. 
ಪ್ರತಿಪಕ್ಷಗಳು ಅಂಗೀಕರಿಸಿದ್ದ ಸಂಯುಕ್ತ ನಾಯಕತ್ವದ ಸೂತ್ರವನ್ನು ಅನುಸರಿಸಿ ಅವರು ಈ 
ಕಾರ್ಯಬಾರ ನೆರವೇರಿಸಿದರು. ಎಸ್‌.ಎಂ. ಅವರು ಒಂದು ನಿರ್ದಿಷ್ಟ ಅವಧಿಗೆ ಮಾತ್ರವೇ 
ಕಾರ್ಯ ನಿರ್ವಹಿಸಿದರೂ ಪ್ರತಿಯೊಬ್ಬರ ಗೌರವಕ್ಕೂ ಪಾತ್ರರಾದರು. ಪತ್ರಿಪಕ್ಷಗಳು 
ಪ್ರತಿಯೊಂದು ಸಂದರ್ಭದಲ್ಲೂ ಪ್ರತಿಯೊಂದು ವಿಷಯದಲ್ಲೂ ಅವರೊಂದಿಗೆ 
ಸಮಾಲೋಚಸದೆ ಕಾರ್ಯ ನಿರ್ವಹಿಸುತ್ತಿರಲಿಲ್ಲ ಹೀಗೆ ಮೊದಲ ಇನ್ನಿಂಗ್ಲ್‌ನಲ್ಲೇ ಎಸ್‌.ಎಂ. 
ಅವರು ತಾವು ಓರ್ವ ಸಮರ್ಥ ಶಾಸಕ ಎಂಬುದನ್ನು ನಿರೂಪಿಸಿದರು. ಮುಂಬಯಿ 
ರಾಜ್ಯದಲ್ಲಿ ಮರಾಠಿ ಮಾತನಾಡುವ ಜನರಿಗೆ ಪ್ರತ್ಯೇಕ ರಾಜ್ಯವೊಂದನ್ನು ರಚಿಸಬೇಕೆಂಬ 
ಆಂದೋಲನದ ಪರಮಗಿ ಅವರು ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದ್ದು ಇದೇ ಅವಧಿಯಲ್ಲಿ. 


ರಾಜ್ಯಗಳ ಪುನರ್‌ ಸಂಘಟನಾ ಆಯೋಗವು ಏಕಭಾಷಿಕೆ ಮಹಾರಾಷ್ಟ್ರ ರಾಜ್ಯಕ್ಕಿ 
ಅನುಮೋದನೆ ನೀಡದೆ ಹೋದಾಗ ಮುಂಬಯಿಯಲ್ಲಿ ಚಳವಳಿ ತೀವ್ರಗೊಂಡಿತು ಮತ್ತು 
ಈ ಚಳವಳಿಯಲ್ಲಿ ನಡೆದ ಪೊಲೀಸ್‌ ಗೋಲಿಬಾರ್‌ನಲ್ಲಿ ಐವತ್ತಕ್ಕೂ ಹೆಚ್ಚು ಜನರು 
ಗುಂಡೇಟಿಗೆ ಬಲಿಯಾದರು. ಇದಕ್ಕೆ ಪ್ರತಿಭಟನೆ ಸೂಚಿಸುವ ಸಲುವಾಗಿ ಶ್ರೀ 
ಜೋಶಿಯವರು ವಿಧಾನಸಭೆಯ ಸದಸ್ಯತ್ವಕ್ಕೇ ರಾಜೀನಾಮೆ ನೀಡಿದರು ಮತ್ತು ಹೊಸದಾಗಿ 
ರೂಪಿತವಾಗಿದ್ದ ಸಂಯುಕ್ತ ಮಹರಾಷ್ಟ್ರ ಸಂಘರ್ಷ ಸಮಿತಿಯ ಪ್ರಧಾನ ಕಾರ್ಯದರ್ಶಿ 
ಆದರು. ಸಂಯುಕ್ತೆ ಮಹಾರಾಷ್ಟ್ರ ಸಂಘರ್ಷ ಸಮಿತಿಯ ಸರ್ವ ಪಕ್ಷಗಳ ಒಂದು 
ಸಂಘಟನೆಯಾಗಿದ್ದು ಪ್ರತ್ಯೇಕ ಮಹಾರಾಷ್ಟ್ರ ರಾಜ್ಯವನ್ನು ಪಡೆಯುವುದೇ ಅದರ 
ಉದ್ದೇಶವಾಗಿತ್ತು. ೧೯೬೦ ರವರೆಗೂ ಅಂದರೆ ಪ್ರತ್ಯೇಕ ರಾಜ್ಯ ರಚಿತವಾಗುವವರೆಗೂ 
ಎಸ್‌.ಎಂ. ಅವರು ಈ ಚಳವಳಿಗೆ ನಾಯಕತ್ವ ನೀಡಿದರು. ಆದರೆ ಜೋಶಿಯವರು 
ಎಂದೂ ಈ ಚಳವಳಿ ಭಾಷಾವಾದಿ ಹಿಂಸಾಚಾರಕ್ಕೆ ತಿರುಗಲು ಬಿಡಲಿಲ್ಲ. ಒಂದು 
ಸಲ ಉದ್ರಿಕ್ತ ಜನ ಸಮೂಹದಿಂದ ಹಿರಿಯ ಪೊಲೀಸ್‌ ಅಧಿಕಾರಿಯೊಬ್ಬರಿಗೆ 
ಪ್ರಾಣಾಪಾಯ ಸಂಭವಿಸುವುದರಲ್ಲಿಬ್ದಾಗ ತಾವೇ ಜೀವದ ಹಂಗು ತೊರೆದು ಅವರ ರಕ್ಷಣೆಗೆ 
ಮುಂದಾಗಿದ್ದರು. ಪಂಡಿತ್‌ ಜವಹರಲಾಲ್‌ ನೆಹರು ಅವರು ಪ್ರತಾಪಗಡ್‌ಗೆ ಭೇಟಿ 
ಇತ್ತಾಗ ಎಸ್‌.ಎಂ. ಅವರು ಅತ್ಯಂತ ದೊಡ್ಡ ರೀತಿಯಲ್ಲಿ ಮತ್ತು ಅತ್ಯಂತ ಗೌರವಯುತ 
ರೀತಿ ಮತ ಪ್ರದರ್ಶನವನ್ನು ಸಂಘಟಿಸಿ ಪ್ರತಿಯೊಬ್ಬರ ಶ್ಲಾಘನೆಗೆ ಪಾತ್ರರಾಗಿದ್ದರು. ಸ್ಪತಃ 
ನೆಹರು ಅವರೇ ಅವರ ನಡವಳಿಕೆಯನ್ನು ಪ್ರಶಂಸಿಸಿದ್ದರು. 


ಪ್ರತಿಭಾವಂತ ಸಂಸದೀಯ ಪಟು 7 


ಮಹಾರಾಷ್ಟ್ರ ರಾಜ್ಯ ಅಸಿತ್ವಕ್ಕೆ ಬರುವ ವೇಳೆಗೆ ಎಸ್‌.ಎಂ. ಅವರು 
ಜನಸಮುದಾಯದ ನಾಯಕರಾಗಿ ರೂಪುಗೊಂಡಿದ್ದರು. ಆದರೆ ತಾವು ಸಂಪಾದಿಸಿದ್ದ 
ಈ ಅಪಾರ ಅಭಿಮಾನವನ್ನು ರಾಜಕೀಯ ಪ್ರಯೋಜನಕ್ಕಾಗಿ ಅಥವಾ ಚುನಾವಣಾ 
ಲಾಭಕ್ಕಾಗಿ ಬಳಸಿಕೊಳ್ಳಲು ಅವರು ಎಂದೂ ಉದ್ದೇಶಿಸಿರಲಿಲ್ಲ. ೧೯೫೭ರ 
ಮಹಾಚುನಾವಣೆಯಲ್ಲಿ ಅವರ ಸಂಯುಕ್ತ ಮಹಾರಾಷ್ಟ್ರ ಸಮಿತಿ ಬಹಳಷ್ಟು ಸ್ಥಾನಗಳನ್ನು 
ಗೆದ್ದುಕೊಂಡಿತ್ತು. ಮಹಾರಾಷ್ಟ್ರ ರಾಜ್ಯ ರಚಿತವಾದ ಮೇಲೆ ಕೆಲವೊಂದು ವಿಷಯಗಳಲ್ಲಿ 
ಮತಭೇದ ಉಂಟಾಗಿ ಅವರು ಸಮಿತಿಯಿಂದ ಹೊರಬಿದ್ದರು. ಅಂದಿನ ದಿನಗಳಲ್ಲಿನ 
ಅವರ ನಡವಳಿಕೆ ಭಾರತೀಯರ ನಿಸ್ಕಾಮ ಕರ್ಮ ಸಿದ್ದಾಂತಕ್ಕೆ ಅನುಗುಣವಾಗಿಯೇ ಇದ್ದಿತು. 
೧೯೬ ೨ರಲ್ಲಿ ಮೂರನೇ ಮಹಾ ಚುನಾವಣೆ ನಡೆದಾಗ ಅವರು ಮತ್ತೆ ಸ್ಪರ್ಧಿಸಿದರಾದರೂ 
ಗೆದ್ದು ಬರಲಿಲ್ಲ. ಆದರೇ ಅದೇ ವರ್ಷ ಅವರು ಪುಣೆ ನಗರಪಾಲಿಕೆಯ ಸದಸ್ಯರಾಗಿ 
ಚುನಾಯಿತರಾದರು." ೧೯೬೭ರಲ್ಲಿ ನಡೆದ ನಾಲ್ಕನೇ ಮಹಾ ಚುನಾವಣೆಯಲ್ಲಿ 
ಜೋಶಿಯವರು ಪುಣೆ ಮತಕ್ಷೇತ್ರದಿಂದ ಸಂಯುಕ್ತ ಸಮಾಜವಾದಿ ಪಕ್ಷದ (ಎಸ್‌.ಎಸ್‌ .ಪಿ) 
ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದು ಬಂದರು. ಈ ಅವಧಿಯಲ್ಲಿ ಅವರ ಪಕ್ಷವ ಸಂಘಟಿಸಿದ್ದ 
ಭೂ ಅತಿಕ್ರಮಣ ಚಳವಳಿಯಲ್ಲಿ ಸಕ್ರಿಯವಾಗಿ ಪಾಲೊಂಡು ಬಂಧನಕ್ಕೊಳಗಾದರು. 
ಲೋಕಸಬೆಯ ಸದಸ್ಯರಾಗಿ ಸದನದಲ್ಲಿ ಅನೇಕ ವಿಷಯಗಳನ್ನು ಎತ್ತಿಕೊಂಡು ಅವರು 
ಮಾತನಾಡುತಿದರು. ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಗೆ ಸಂಬಂಧಿಸಿದ ವಿಷಯಗಳು, 
ರೈತರು ಮತ್ತು ಕಾರ್ಮಿಕರ ಹಕ್ಕುಗಳು, ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳವರ 
ಸಮಸ್ಯೆಗಳು ಹೀಗೆ ಹತ್ತು ಹಲವು ವಿಷಯಗಳ ಮೇಲೆ ಅವರು ತಮ್ಮವಾದ ಮಂಡಿಸುತ್ತಿದ್ದರು. 
ಅವರು ತಮ್ಮವಿಚಾರಗಳನ್ನು ಸರಳವಾಗಿ ಮತ್ತು ಮನ ಮುಟ್ಟುವ ರೀತಿಯಲ್ಲಿ ವಿವರಿಸುತ್ತಿದ್ದರು. 
ಎಂದೂ ವಿಷಯವನ್ನು ಬಿಟ್ಟು ಮಾತನಾಡುತ್ತಿರಲಿಲ್ಲ ಮತ್ತು ತಮ್ಮ ಅಭಿಪ್ರಾಯವನ್ನು 
ಸಮರ್ಪಕವಾಗಿ ಮತ್ತು ಅತ್ಯಂತ ಪರಿಣಾಮಕಾರಿಯಾಗಿ ಮಂಡಿಸುತ್ತಿದ್ದರು. ಶ್ರೀ 
ಜೋಶಿಯವರು ಅಪ್ಪಟ ಜನತಂತ್ರವಾದಿಯಾಗಿದ್ದರು ಮತ್ತು ರಾಜಕೀಯವೂ ಸೇರಿದಂತೆ 
ಜನಜೀವನದ ಎಲ್ಲ ರಂಗಳಲ್ಲಿಯೂ ನೈತಿಕತೆಯನ್ನು ಮತ್ತು ನ್ಯಾಯಪರವಾದ ಮೌಲ್ಯಗಳನ್ನು 
ಪ್ರತಿಪಾದಿಸುತ್ತಿದ್ದರು. ರಾಜಕೀಯ ಪಕ್ಷಗಳ ಸದಸ್ಯರ ಪಕ್ಷಾಂತರವನ್ನು ರಾಷ್ಟ್ರ ಜೀವನದ 
ಪತನ ಹಾಗೂ ಅಪಮೌಲ್ಯದ ಲಕ್ಷಣ ಎಂದು ಅವರು ಬಾವಿಸುತ್ತಿದ್ದರು. ಅದನ್ನು 
ಬರಿಯ ಶಾಸನವಮೊಂದರಿಂದ ಸರಿಪಡಿಸಲು ಅಸಾಧ್ಯವೆಂದು ಅವರು 
ಅಭಿಪ್ರಾಯಪಟ್ಟಿದ್ದರು. ಜೋಶಿಯೆವರ ವಿಚಾರಧಾರೆ ಮತ್ತು ಅವರ ವಿಶ್ಲೇಷಣೆ ಎಷ್ಟೊಂದು 
ವಾಸ್ತವವಾಗಿದೆ ಎನ್ನುವುದಕ್ಕೆ ಪಕ್ಷಾಂತರ ನಿಷೇದ ಶಾಸನ ಜಾರಿಗೆ ಬಂದುದೇ 
ನಿದರ್ಶನವಾಗಿದೆ. ಈ ನಿಟ್ಟಿನಲ್ಲಿ ಸುದೀರ್ಫ್ಪ ಕಾಲ ಅನೇಕರು ಪಟ್ಟ ಪ್ರಯತ್ನ ಮತ್ತು 
ಪರಿಶ್ರಮಗಳ ಫಲವಾಗಿ ೧೯೮೫ರಲ್ಲಿ ಸಂಸತ್ತು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು 
ಅಂಗೀಕರಿಸಿತು. 
69-2 


8 ಎಸ್‌. ಎಮ್‌. ಜೋಪಶಿ 


ಭಾರತವು ಬಹು ಧೀರ್ಫ ಕಾಲದಿಂದ ಕಂಡಿರುವ ವಿವಿಧತೆಯಲ್ಲಿ ಏಕತೆ 
ಸಿದ್ಧಾಂತದಲ್ಲಿ ಅವರು ಪೂರ್ತಿ ನಂಬಿಕೆ ಇಟ್ಟಿವರಾಗಿದ್ದರು. ಭಾವೈಕ್ಯತೆಯ ತತ್ವಕ್ಕೆ ಅವರು 
ಬಹಳ ಒತ್ತು ನೀಡಿದ್ದರು. ಜಮ್ಮು ಮತ್ತು ಕಾಶ್ಮೀರದ ಸ್ಥಾನಮಾನ ಕುರಿತ ಗೊತ್ತು 
ವಳಿಯೊಂದರ ಮೇಲೆ ಮಾತನಾಡುತ್ತಾ ಎಸ್‌.ಎಂ.ಅವರು* 


*.... ವಮ್ಮಸಂವಿಧಾನದ ವೈಲಕ್ಷಣಗಳಲ್ಲಿ ಒಂದೆಂದರೆ ವೈವಿಧ್ಯತೆಯಲ್ಲಿ ಏಕತೆ. 
ನಾವ ಪ್ರಜಾಸತ್ತಾತ್ತಕ ವ್ಯವಸ್ಥೆಯನ್ನು ಅಂಗೀಕರಿಸಿದ ಮೇಲೆ ಪ್ರಶಿಯೊಬ್ಬ ವ್ಯಕ್ತಿಯೂ ತನ್ನ 
ಪ್ರತ್ಯೇಕ ಅಸ್ಪಿತ್ತವನ್ನು ಹೊಂದಿದ್ದಾನೆಂದೇ ಅದರ ಅರ್ಥ. ಪ್ರತಿಯೊಬ್ಬರೂ ಪ್ರಪುತ್ಯೇಕ 
ಆತ್ಮಗಳನ್ನು ಹೊಂದಿದ್ದಾರೆ. ಆದರೆ ನಮ್ಮರಾಷ್ಟ್ರದ ಆತ್ಮಮಾತ್ರ ಒಂದೇ ಆಗಿದೆ. ಹಾಗಾಗಿ 
ಪ್ರತಿಯೊಬ್ಬನೂ ತೆನ್ನ ಆತ್ಸವನ್ನು ರಾಷ್ಟ್ರದ ಆತ್ತದೊಂದಿಗೆ ಸಮೀಕರಿಸಿಕೊಳ್ಳಬೇಕು. 


ಭಾರತೀಯ ಸಮಾಜವಾದಿ ಚಳೆವಳಿಯ ವಕ್ತಾರನಾಗಿ 


ಎಸ್‌.ಎಂ. ಅವರು ಮನೋವೃತ್ತಿಯಿಂದ ಓರ್ವ ಕಾರ್ಯಕರ್ತ, ಸಂಘಟಕ. 
ಮಾನವತಾವಾದಕ್ಕೆ ತಮನ್ನು ಅರ್ಪಿಸಿಕೊಂಡ ಓರ್ವ ಆದರ್ಶವಾದಿ. ಮಾವೋ 
ಸಿದ್ಧಾಂತದಿಂದ ಬಹಳಷ್ಟು ಪ್ರಭಾವಿತರಾಗಿದ್ದರೂ ಕೂಡಾ ಅವರು ಯಾವಾಗಲೂ 
ಸಮಸ್ಯೆಗಳಿಗೆ ತಮ್ಮದೇ ಆದ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳುತ್ತಿದ್ದರು. 
ಎಸ್‌.ಎಂ.ಅವರು ಸಮಾಜವಾದವನ್ನು ಸ್ವಂತದ ಜೀವನದಲ್ಲೂ ಅನುಸರಿಸುತ್ತಿದ್ದರು. 


ಸಮಾಜವಾದ ಅವರ ಪಾಲಿಗೆ ಎಂದೂ ಕೇವಲ ಒಂದು ಬೌದ್ದಿಕ 
ಸಿದ್ದಾಂತವಾಗಿರಲಿಲ್ಲ. ಅವರು ತ್ರಿಕರಣಪೂರ್ವಕವಾಗಿ ಸಮಾಜವಾದಕ್ಕೆ ತಮನ್ನು 
ಸಮರ್ಪಿಸಿಕೊಂಡಿದ್ದರು. ದಲಿತರು, ದುರ್ಬಲರು ಮತ್ತು ಶೋಷಿತರ ಜೀವನ ಸ್ಥಿತಿಯ 
ಸುಧಾರಣೆಗೆ ನಮಾಜವಾದ ಒಂದು ಪರಿಣಾಮಕಾರಿ ನಾಧನ ಎಂದು ನಿಚ್ಚಳವಾಗಿ 
ನಂಬಿದ್ದವರು. ಈ ಉದ್ದೇಶಕ್ಕಾಗಿ ಸಮಾಜವಾದದ ಸೂತ್ರಗಳನ್ನು ಮತ್ತು ಗಾಂಧಿವಾದದಲ್ಲಿ 
ಅಂತರ್ನಿಹಿತವಾಗಿದ್ದ ಮಾನವತಾವಾದದ ನೈತಿಕ ಮೌಲ್ಯಗಳನ್ನು ಅವರು 
ಮೈಗೂಡಿಸಿಕೊಂಡಿದ್ದರು. ಈ ಎರಡು ಸಿದ್ದಾಂತಗಳನ್ನು ಅತ್ಯಂತ ಜಾಣೈೆಯಿಂದ 
ಒಂದುಗೂಡಿಸಿದ್ದನ್ನು ಕಂಡು ಅನೇಕರು ಅವರನ್ನು “ಸಮಾಜವಾದಿಗಳ ನಡುವಣ 
ಗಾಂಧೀವಾದಿ ಮತ್ತು ಗಾಂಧೀವಾದಿಗಳ ನಡುಣ ಸಮಾಜವಾದಿ” ಎಂದು ಕರೆಯುತ್ತಿದ್ದರು. 
ಈ ಮೊದಲೇ ಹೇಳಿರುವಂತೆ ಅವರು ದೇಶದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೇಸ್‌ನ 
ವಿಚಾರಧಾರೆಯಿಂದ ಆಕರ್ಪಿತರಾಗಿದ್ದೆರು. "ಅನಂತರದಲ್ಲಿ ಅವರು 
ಜಯಪ್ರಕಾಶ್‌ವಾರಾಯಣ್‌, ಡಾ. ರಾಮ ಮನೋಹರ್‌ ಲೋಹಿಯಾ, ಎನ್‌.ಜಿ. ಗೋರೆ, 


* ಲೋಕಸಭೆಯಲ್ಲಿ ನಡೆದ ಚರ್ಚೆ ಡಿಸೆಂಬರ್‌ ೬, ೧೯೬೮ ಸಿಸಿ ೨೧೯-೨೬೬. 


ಪಹುತಿಭಾವಂತ ಸಂಸದೀಯ ಪಟು 9 


ಯೂಸೂಫ್‌ ಮೆಹರುಲಿ ಮತ್ತಿತರರೊಂದಿಗೆ ಸೇರಿ ಕಾಂಗ್ರೆಸ್‌ ಪಕ್ಷದಲ್ಲೇ ಕಾಂಗ್ರೆಸ್‌ 
ಸೋಷಲಿಸ್ಟ್‌ ಗುಂಪನ್ನು ಸಂಘಟಿಸಿದರು. ಸ್ವಾತಂತ್ರ್ಯ ಹೋರಾಟಕ್ಕೆ ಇನ್ನು ಹೆಚ್ಚಿನ ವೇಗವನ್ನು 
ನೀಡುವುದು ಅದರ ಉದ್ದೇಶವಾಗಿತ್ತು. 


ಎಸ್‌.ಎಂ. ಅವರು ಇನ್ನು ಸೆರೆಮನೆಯಲ್ಲಿದ್ದಾಗಲೇ ಕಾಂಗ್ರೆಸ್‌ ಪಕ್ಷದೊಳಗಿನ 
ಸಮಾಜವಾದಿಗಳ ಈ ಗುಂಪು ಪುಣೆಯಲ್ಲಿ ಸಚಿ ಸೇರಿ ಒಂದು ಸ್ವಯಂ ಸೇವಕರ 
ಸಂಘಟನೆಯನ್ನು (ರಾಷ್ಟ್ರ ಸೇವಾದಳಿ) ಆರಂಭಿಸಿತು. ರಾಷ್ಟ್ರದ ಯುವಕರಲ್ಲಿ ರಾಷ್ಟ್ರಪ್ರೇಮದ 
ಸ್ಫೂರ್ತಿ, ಉತ್ಸಾಹಗಳನ್ನು ತುಂಬುವುದು ಅದರ ಉದ್ದೇಶವಾಗಿತ್ತು. ೧೯೪೦ರಲ್ಲಿ 
ಜೈಲಿನಿಂದ ಬಿಡುಗಡೆ ಹೊಂದಿದ ಎಸ್‌.ಎಂ. ಅವರಿಗೆ ಈ ಸಂಘಟನೆಯ ಅಧ್ಯಕ್ಷ 
ಪದವಿಯನ್ನು ವಹಿಸಲಾಯಿತು. ಅವರ ನಾಯಕತ್ವದಲ್ಲಿ ಈ ಸಂಘಟನೆಗೆ ಒಂದು 
ಹೊಸ ವೇಗ ಒದಗಿತು. ಅದು ವಿದ್ಯಾರ್ಥಿಗಳು ಮತ್ತು ಯುವ ಸಮುದಾಯದಲ್ಲಿ 
ಜಾತ್ಯಾತೀತತೆಯ ಮೌಲ್ಯಗಳನ್ನು ತುಂಬಿತು. ಈ ಚಳವಳಿ ಎಷ್ಟು ಶಕ್ತಿಶಾಲಿಯಾಗಿ 
ಬೆಳೆಯಿತೆಂದರೆ ೧೯೪೭ ರಲ್ಲಿ ಮಹಾರಾಷ್ಟ್ರದ ಸತಾರದಲ್ಲಿ ನಡೆದ ರ್ಯಾಲಿಯೊಂದರಲ್ಲಿ 
ಸುಮಾರು ಐವತ್ತು ಸಾವಿರ ಸ್ವಯಂ ಸೇವಕರು ಹಾಜರಾಗಿದ್ದರು. ಸ್ವಾತಂತ್ರ್ಯಾನಂತರದಲ್ಲಿ 
ಸರ್ಕಾರವು ಈ ಸಂಘಟನೆಯ ಮೇಲೆ ನಿಷೇಧ ಹೇರಿತ್ತು. ಆದರೆ ಜೋಶಿಯವರ 
ಪ್ರಯತ್ನಗಳಿಂದಾಗಿ ಈ ನಿಷೇಧವನ್ನು ತೆಗೆದುಹಾಕಲಾಯಿತು. 


೧೯೪೭ ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಅವರ ಕನಸು ನನಸಾಯಿತು. 
ಆದರೂ ಆಗ ತಾನೇ ಅಸ್ತಿತ್ವಕ್ಕೆ ಬಂದ ಸರ್ಕಾರದ ನಿಲುವ ಧೋರಣೆಗಳ ವಿಷಯದಲ್ಲಿ 
ಈ ಸಮಾಜವಾದಿಗಳಿಗೆ ತೀವ್ರ ಭೇದ ಎದ್ದಿತು. ಸರ್ಕಾರದ ಸಾಮಾಜಿಕ, ಆರ್ಥಿಕ 

ಧೋರಣೆಯಂತೂ ಅವರಿಗೆ ಒಪ್ಪಿತವಾಗಿರಲಿಲ್ಲ. ೧೯೪೮ರ ಏಪ್ರಿಲ್‌ ತಿಂಗಳಿನಲ್ಲಿ 
ನಾಸಿಕ್‌ದಲ್ಲಿ ಜರುಗಿದ ಸಮ್ಮೇಳನದಲ್ಲಿ ಸಮಾಜವಾದಿಗಳು ಕಾಂಗ್ರೆಸ್‌ನಿಂದ 
ಪ್ರತ್ಯೇಕವಾಗಲು ನಿರ್ಧರಿಸಿದರು. ಆಗ ಆಸ್ತಿತ್ವಕ್ಕೆ ಬಂದ ಪಕ್ಷವೇ ಸೋಷಿಯಲಿಸ್ಟ್‌ 
ಪಾರ್ಟಿ (ಎಸ್‌.ಪಿ). ಎಸ್‌.ಎಂ. ಅವರು ಹೊಸ ಪಕ್ಷದ ಮಹಾರಾಷ್ಟ್ರ ಘಟಕದ ಅಧ್ಯಕ್ಷರಾಗಿ 
ನಿಯುಕ್ತರಾದರು. ಸೋಸಿಯಲಿಸ್ಟ್‌ ಪಾರ್ಟಿಯ ನಾಯಕರಾಗಿ ಇವರು ಜನಸಮುದಾಯದ 
ದುಃಖ ದುಮಾವ್ನಗಳಿಗೆ ದನಿಯಾದರು. ರಾಷ್ಟ್ರ ಸೇವಾ ದಳದ ಕಾರ್ಯಕರ್ತರ ಪಡೆಯೊಂದಿಗೆ 
ಎಸ್‌.ಎಂ. ಗ್ರಾಮಾಂತರ ಪ್ರದೇಶಗಳಲ್ಲಿ ಶ್ರಮದಾನ ಕೈಗೊಂಡರು. ಮಹಾರಾಷ್ಟ್ರದಲ್ಲಿ 
ಭೀಕರ ಬರಗಾಲ ಕಾಣಿಸಿಕೊಂಡಾಗ ಅವರು ಹಗಲಿರುಳು ಪರಿಹಾರ ಕಾರ್ಯಕ್ಕಾಗಿ 
ಶ್ರಮಿಸಿದರು. 


ಎಲ್ಲ ಸಮಾನ ಮನಸ್ಯ ಪಕ್ಷಗಳು ಒಂದುಗೂಡಬೇಕೆಂಬುದೇ ಜೋಶಿಯವರ 
ಆಶಯವಾಗಿತ್ತು. ಸೋಶಿಯಲಿಸ್ಟ್‌ ಪಾರ್ಟಿ ಮತ್ತು ಕಿಸಾನ್‌ ಮಜ್ದೂರ್‌ ಪ್ರಜಾ ಪಾರ್ಟಿ 


10 ಎಸ್‌. ಎಮ್‌, ಜೋತಿ 


(ೆ.ಎಂ.ಪಿ. ಪಾರ್ಟಿಗಳು ವಿಲಿನಗೊಳ್ಳಬೇಕೆಂದು ಅವರು ಬಯಸಿದರು. ಈ ಕೆ.ಎಂ.ಪಿ. 
ಪಾರ್ಟಿಯನ್ನು ಪ್ರಜಾ ಸೋಷಿಯಲಿಸ್ಟ್‌ ಪಾರ್ಟಿ (ಪಿ.ಎಸ್‌.ಪಿ) ಎಂದು ಕರೆಯುತ್ತಿದ್ದರು. 
ಅನಂತರದ ದಿನಗಳಲ್ಲಿ ಪ್ರಜಾ ಸೋಷಿಯಲಿಸ್ಟ್‌ ಪಕ್ಷ ಎಂದು ರಚಿತವಾಗಿ ಡಾ. ರಾಮ 
ಮನೋಹರ ಲೋಹಿಯಾ ಅವರು ಸೈದ್ಧಾಂತಿಕ ಕಾರಣಗಳಿಂದಾಗಿ ತಮ್ಮ 
ಬೆಂಬಲಿಗರೊಂದಿಗೆ ಪಕ್ಷವನ್ನು ಬಿಟ್ಟು ಹೋದರು. 


೧೯೬೨ ರಲ್ಲಿ ಚೀವಾದ ದಾಳಿಯಾದ ಮೇಲೆ ಸೋಷಿಯಲಿಸ್ಟ್‌ ಪಾರ್ಟಿಯ 
ಧುರೀಣರಾದ ಎಸ್‌.ಎಂ. ಅವರು ತಮ್ಮ ಬೆಂಬಲಿಗರಿಗೆ ರಾಷ್ಟ್ರಕ್ಕಾಗಿ ಭಾರಿ ದೊಡ್ಡ 
ತ್ಯಾಗಕ್ಕೆ ಸಿದ್ಧರಾಗಬೇಕೆಂದು ಕರೆ ಕೊಟ್ಟರು. ಅದೇ ವೇಳೆಯಲ್ಲಿ ದೇಶದಲ್ಲಿ ಸಮಾಜವಾದಿ 
ಚಳವಳಿಯನ್ನು ಬಲಪಡಿಸಬೇಕಾದ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. ಇದು 
ಜನತೆಗೆ ಹೊಸ ಭರವಸೆಯನ್ನು ನೀಡಿ ದೇಶಕ್ಕೆ ಪರ್ಯಾಯ ವ್ಯವಸ್ಥೆಯೊಂದನ್ನು 
ಒದಗಿಸುವುದೆಂದು ಅವರು ನಂಬಿದ್ದರು. ದೇಶದಲ್ಲಿ ಸಾಮಾಜಿಕ, ಆರ್ಥಿಕ, ಪರಿವರ್ತನೆ 
ನಡೆದು ಹೊಸ ಯುಗವೊಂದು ಉದಯಿಸುವುದೆಂದೂ ಇದು ವಿದೇಶಿ ಅಕ್ರಮಣವನ್ನು 
ತಡೆದು ಆಂತರಿಕ ಸಂಘಟನೆಯನ್ನು ತಡೆಯುವುದೆಂದು ಭಾವಿಸಿದ್ದರು. ೧೯೬೩ ರಲ್ಲಿ 
ಭೂಪಾಲ್‌ನಲ್ಲಿ ನಡೆದ ಪಕ್ಷದ ಅಧಿವೇಶನವು ಈ ರಾಜಕೀಯ ಕಾರ್ಯಾಚರಣೆಯ 
ತೀವ್ರಗಾಮಿ ಧೋರಣೆಯನ್ನು ಅನುಮೋದಿಸಿತು. ಇದೇ ಅಧಿವೇಶನದಲ್ಲಿ ಜೋಶಿಯವರು 
ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡರು. 


ಪ್ರಜಾ ಸೋಷಿಯಲಿಸ್ಟ್‌ ಪಾರ್ಟಿಯ ಅಧ್ಯಕ್ಷರಾಗಿ ಜೋಶಿಯವರು ದೇಶದಲ್ಲಿ 
ಎಲ್ಲ ಸಮಾಜವಾದಿ ಶಕ್ತಿಗಳನ್ನು ಒಂದುಗೂಡಿಸಲು ನಿರಂತರ ಶ್ರಮ ವಹಿಸಿದರು. 
ಪಕ್ಷದ ನಾಯಕತ್ವದೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿದ್ದ ಅಶೋಕ ಮೆಹ್ತಾ ಅವರೂ 
ಸೇರಿದಂತೆ ಹಲವು ಸದಸ್ಕರು ಪಕ್ಷವನ್ನು ತೊರೆದು ಹೋದರು. ೧೯೬೪ ರ ಜೂನ್‌ 
ತಿಂಗಳಿನಲ್ಲಿ ಸುದೀರ್ವ ಚರ್ಚೆ ಮತ್ತು ಸಮಾಲೋಚಿನೆಗಳು ನಡೆದು ಸಂಯುಕ್ತ 
ಸೋಷಿಯಲಿಸ್ಟ್‌ ಪಾರ್ಟಿ (ಎಸ್‌.ಎಸನ್‌.ಪಿ) ಅಸ್ತಿತ್ವಕ್ಕೆ ಬಂದಿತು. ಮತ್ತೆ ಎಸ್‌.ಎಂ. 
ಅವರೇ ಅದರ ಅಧ್ಯಕ್ಷರಾಗಿ ಆಯ್ಕೆಯಾಗಿ ೧೯೬೯ ರವರೆಗೂ ಮುಂದುವರೆದರು. ಈ 
ಅವಧಿಯಲ್ಲಿ ದೇಶದುದ್ದಕ್ಕೂ ಅವರು ಪ್ರವಾಸ ಕೈಗೊಂಡರು. 


೧೯೭೭ ರಲ್ಲಿ ಜನತಾ ಪಕ್ಷವನ್ನು ಅಸಿತ್ರಕ್ಕೆ ತರುವಲ್ಲಿ ಜಯಪ್ರಕಾಶ್‌ ನಾರಾಯಣ್‌ 
ಮತ್ತು ಇತರರ ಜೊತೆ ಜೋಶಿಯವರೂ ಅಪಾರ ಶ್ರಮ ವಹಿಸಿದ್ದರು. ಮುಂದಿನ ವರ್ಷ 
ಮಹಾರಾಷ್ಟ್ರದಲ್ಲಿ ಪಿ.ಡಿಎಫ್‌ ಸೆಂಪುಟ ರಚನೆಯಲ್ಲೂ ಅವರು ಅತ್ಯಂತ ಪ್ರಮುಖ ಪಾತ್ರ 
ವಹಿಸಿದ್ದರು. ಈ ಎಲ್ಲ ಕಾರಣಗಳಿಂದಾಗಿ ಜೋಶಿಯವರು ಭಾರತೀಯ ಸಮಾಜವಾದಿ 
ಚಳವಳಿಯ ಶಿಲ್ಲಿಗಳಲ್ಲಿ ಒಬ್ಬರೆಂದು ಮಾನ್ಯರಾಗಿದ್ದಾರೆ. 


ಪ್ರತಿಭಾವಂತ ಸಂಸದೀಯ ಪಟು 11 
ಸಾಮಾಜಿಕೆ ಮತ್ತು ಆರ್ಥಿಕ ಅಸಮಾನತೆ ವಿರುದ್ಧ ಹೋರಾಟ 


ಎಸ್‌.ಎಂ. ಅವರು ಡಾ. ಅಂಬೇಡ್ಕರ್‌ ಅವರ ವಿಚಾರಧಾರೆ ಮತ್ತು ರಾಜಕೀಯ 
ಚಟುವಟಿಕೆಗಳಿಂದ ಗಾಢವಾಗಿ ಪ್ರಭಾವಿತರಾಗಿದ್ದರು. ಅಸ್ಪ್ರಶ್ಕರಿಗೆ ಸಾರ್ವಜನಿಕ ಬಾವಿಗಳಿಂದ 
ನೀರು ಸೇದುವ ಮತ್ತು ದೇವಸ್ಥಾನಗಳಲ್ಲಿ ಅವರಿಗೆ ಪ್ರವೇಶಾವಕಾಶ ಕಲ್ಪಿಸುವುದೇ ಮೊದಲಾದ 
ಪೌರ ಹಕ್ಕುಗಳನ್ನು ಕೊಡಿಸುವ ನಿಟ್ಟಿನ ಚಳವಳಿಯ ಮಾರ್ಗವನ್ನು ಅದರ ರೀತಿ ನೀತಿಗಳನ್ನು 
ಜೋಶಿಯವರು ಮೆಚ್ಚಿಕೊಂಡಿದ್ದರು. ೧೯೨೯ರಲ್ಲಿ ಯೂತ್‌ ಲೀಗ್‌ನ 
ಕಾರ್ಯದರ್ಶಿಯಾಗಿ ಎಸ್‌.ಎಂ. ಅವರು ಪುಣೆಯಲ್ಲಿನ ಪಾರ್ವತಿ ದೇವಸ್ಥಾನವನ್ನು 
ಪ್ರವೇಶಿಸುವ ಅಸ್ಟ್ಯಶ್ಥರ ಹಕ್ಕನ್ನು ಸ್ಥಾಪಿಸಲು ಸತ್ಕಾಗ್ರಹವೊಂದನ್ನು ಸಂಘಟಿಸಿದರು. ಸುಮಾರು 
ಮೂರು ಸಾವಿರಕ್ಕೂ ಹೆಚ್ಚು ಕಟ್ಟಾ ಹಿಂದೂಗಳು ಇಪ್ಪತ್ತೈದು ಮಂದಿ ಸತ್ಯಾಗ್ರಹಿಗಳ ಪ್ರವೇಶಕ್ಕೆ 
ತಡೆಒ ಬಡ್ಡಿ ಅವರನ್ನು ಹೊರಗಟ್ಟಿದರು. ಅದಾದ ಕೆಲ ದಿನಗಳ ಮೇಲೆ ಸವರ್ಣೀಯ 
ಹಿಂದೂಗಳು ಸಂಘಟಿಸಿದ್ದ ಸಾರ್ವಜನಿಕ ಸಭೆಯೊಂದರಲ್ಲಿ ಜೋಶಿಯವರನ್ನು ಥಳಿಸಿದರು. 
ಅಸ್ಪೃಶ್ಯತೆಯ ಅಮಾನುಶ ಪದ್ಧಶಿಯನ್ನು ಪ್ರಶ್ನಿಸಿದ್ದೇ ಅವರ ಅಪರಾಧವಾಗಿತ್ತು. 


ಅದೇನಿದ್ದರೂ ಈ ಯಾವ ಅಡೆತಡೆಗಳು, ಜೋಶಿಯವರನ್ನು ಹಿಮ್ಮೆಟಿಸಲಿಲ್ಲ, 
ದೀನ ದಲಿತರ ಹಕ್ಕುಗಳಿಗಾಗಿ ಹೋರಾಡುವ ದೃಢ ಸಂಕಲ್ಪವನ್ನು ಮಾಡಿ ಬಿಟ್ಟಿದ್ದರು. 
ಎಲ್ಲೇ ಅನ್ಮಾಯ ನಡೆದರೂ ತೊಂದರೆಗೆ ಒಳಗಾದವರ ರಕ್ಷಣೆಗೆ ಅವರು ಧಾವಿಸುತ್ತಿದ್ದರು. 
ಸಮಾಜದ ನತದೃಷ್ಟರು ಮತ್ತು ಶೋಷಿತರ ಬಗೆಗಿನ ಅನುಕಂಪ, ಮಾನವೀಯತೆಗಳು 
ಅವರ ವ್ಯಕ್ತಿತ್ವದಲ್ಲೇ ಸೇರಿ ಹೋಗಿದ್ದವು. 


ಸ್ವಾತಂತ್ರ್ಯ ಹೋರಾಟದ ಸಂದೇಶವನ್ನು ಜನತೆಗೆ ಮಟ್ಟಿಸುವ ಸಲುವಾಗಿ 
೧೯೩೬ರಲ್ಲಿ ಅವರು ಗ್ರಾಮಾಂತರ ಪ್ರದೇಶಗಳಿಗೆ ಪ್ರವಾಸ ಹೋದರು. ಈ ಚಳವಳಿ 
ಗ್ರಾಮಾಂತರ ಪ್ರದೇಶಗಳಲ್ಲಿನ ಜನರ ಸಮಸ್ಯೆಗಳನ್ನು ಅರಿತುಕೊಳ್ಳಲು ಅದರಲ್ಲೂ ಕುರಿತಾಗಿ 
ರೈತರು ಮತ್ತು ಕಾರ್ಮೀಕ ವರ್ಗಗಳ ಪರಿಸ್ಥಿತಿಯನ್ನು ಅರಿಯುವ ಅವಕಾಶ ಕಲ್ಪಿಸಿಕೊಟ್ಟಿತು. 
ಮುಂದಿನ ವರ್ಷಗಳಲ್ಲಿ ಅವರು ತಮ್ಮಸೇವೆಯನ್ನು ಈ ಜನಸಮದಾಯದ ವಿಮೋಚನೆಗಾಗಿ 
ಮುಡುಪಾಗಿಟ್ಟರು. ೧೯೩೭ರಲ್ಲಿ ಕಾಂಗ್ರೆಸ್‌ ಸರ್ಕಾರ ಅಧಿಕಾರದಲ್ಲಿದ್ದಾಗಲೇ ಎಸ್‌.ಎಂ. 
ಅವರು ರೈತರ ಮೋರ್ಚಾವೊಂದನ್ನು ಸಂಘಟಿಸಿ ರೈತರ ಪರವಾದ, ಪರೋಗಾಮಿಯಾದ 
ಒಕ್ಕಲುತನ ಶಾಸನವೊಂದನ್ನು ತರುವಂತೆ ಒತ್ತಾಯಿಸಿದ್ದರು. ಅನಂತರದಲ್ಲಿ ಅವರು ಭೂದಾನ 
ಚಳವಳಿಯತ್ತ ಆಕರ್ಷಿತರಾದರು. ಈ ಚಳವಳಿ ಗ್ರಾಮಾಂತರದಲ್ಲಿನ ರೈತರ ಜೀವನದಲ್ಲಿ 
ಮಹತ್ತರ ಬದಲಾವಣೆಯನ್ನು ತರುವುದೆಂದೂ ಅದು ಅವರ ಸಾಮಾಜಿಕ, ಆರ್ಥಿಕ 
ಪರಿವರ್ತನೆಗೆ ಮಾರ್ಗ ತೋರುವುದೆಂದೂ ಅವರು ದೃಢವಾಗಿ ನಂಬಿದ್ದರು. ಮಹಾರಾಷ್ಟ್ರದಲ್ಲಿ 
ಭೂದಾನ ಚಳವಳಿಯ ಕಾರ್ಯಭಾರ ಅವರ ನೇತೃತ್ವದಲ್ಲೇ ನಡೆಯಿತು. 


12 ಎಸ್‌. ಎಮ್‌. ಜೋಶಿ 


ಕಾರ್ಮಿಕ ನಾಯಕನಾಗಿ 


ಎಸ್‌.ಎಂ. ಜೋಶಿಯವರು ಓರ್ವ ಉಗ್ರ ಹೋರಾಟಗಾರರಾಗಿದ್ದರು. 
ವಂಚಿತರು ಮತ್ತು ಶೋಷಿತರ ಹಕ್ಕುಗಳ ಹೋರಾಟಗಾರರಾಗಿದ್ದರು. ಹೀಗಾಗಿ 
ಸಹಜವಾಗಿಯೇ ಕೈಗಾರಿಕಾ ಕಾರ್ಮಿಕರ ಸಮಸ್ಯೆಗಳು ಮತ್ತು ಅವರ ಯೋಗಕ್ಷೇಮ ಅವರ 
ಅತ್ಯಂತ ಕಾಳಜಿಯ ವಿಷಯಗಳಲ್ಲಿ ಒಂದಾಗಿತ್ತು. ಕಾರ್ಮಿಕರ ಸಮಸ್ಯೆಗಳಿಗಾಗಿ ಅವರು 
ನಿರಂತರ ಅವಿಶ್ರಾಂತ ಹೋರಾಟ ನಡೊದರು. ಈ ವರ್ಗದರಿಗಾದ ಅನ್ಮಾಯ, ಅಕ್ರಮಗಳ 
ವಿರುದ್ಧ ತಮ್ಮದೇ ಆದ ರೀತಿಯಲ್ಲಿ ಹೋರಾಟ ನಡೆಸಿದರು. ಅದೇ ವೇಳೆಗೆ ರಾಷ್ಟ್ರದ 
ಆಶೋತ್ತರಗಳಿಗೆ ಅವರು ಪರಮೋಚ್ಛ ಸ್ಥಾನ ನೀಡಿದ್ದರು. ಕಾರ್ಮಿಕರಿಗೆ ತಮ್ಮದೇ ಆದ 
ಹಕ್ಕುಗಳ ಜೊತೆಗೆ ಕರ್ತವ್ಯಗಳು ಇವೇ ಎಂಬುದನ್ನು ಅವರು ಸದಾ ಒತ್ತಿ ಹೇಳುತ್ತಿದ್ದರು. 
ಕಾರ್ಮಿಕರು ಇದನ್ನು ತಿಳಿದು ನಡೆದರೆ ಕೈಗಾರಿಕಾ ರಂಗದ ಸರ್ವತೋಮುಖ ಪ್ರಗತಿ ಮತ್ತು 
ರಾಷ್ಟ್ರದ ಅಭ್ಯುದಯ ಸಾಧ್ಯ ಎಂದು ಅವರು ಭಾವಿಸಿದ್ದರು. 


೧೯೬೧ ರಲ್ಲಿ ಕೇಂದ್ರ ಸರ್ಕಾರದ ನೌಕರರು ಕೆಲ ಬೇಡಿಕೆಗಳನ್ನು ಮುಂದಿಟ್ಟು 
ಮುಷ್ಕರ ಹೂಡುವ ಬೆದರಿಕೆ ಹಾಕಿದಾಗ ಜೋಶಿಯವರು ಅದನ್ನು ಬೆಂಬಲಿಸಲಿಲ್ಲ. 
ಆದರೆ ಸರ್ಕುರ ನೌಕರರ ಕನಿಷ್ಠ ಬೇಡಿಕೆಗಳಲ್ಲಿ ಒಂದಾದ ಭತ್ಯೆಗೆ ಸಂಬಂಧಿಸಿದ ಬೇಡಿಕೆಯನ್ನು 
ಕೂಡಾ ಒಪ್ಪಿಕೊಳ್ಳದೆ ಇದ್ದಾಗ ಅವರು ತಾವೇ ಈ ಮುಷ್ಕರದ ನೇತೃತ್ವ ವಹಿಸಿದರು. 
ಅತ್ಯಂತ ಪ್ರಾಮಾಣಿಕ ಕಾರ್ಮಿಕ ನಾಯಕರೆಂದು ಸರ್ವ ಮಾನ್ಯರಾಗಿದ್ದ ಜೋಶಿಯವರು 
ರಕ್ಷಣಾ ಖಾತೆಯ ಅಧೀನದಲ್ಲಿದ್ದ ಯುದ್ದೋಪಕರಣಗಳ ಕಾರ್ಲಾನೆಗಳ ಕಾರ್ಮಿಕರಿಗೆ 
ನೀಡುತ್ತಿದ್ದ ಸಲಹೆ ಎಂದರೆ "ಸರ್ಕಾರಕ್ಕೆ ಬೇಡಿಕೆಗಳನ್ನು ಸಲ್ಲಿನಿ ಗರಿಷ್ಠತಮ ಉತ್ಪಾದನೆಯ 
ಕಡೆಗೆ ಗಮನವಿಟ್ಟು ದುಡಿಯಿರಿ' ಎಂಬುದೇ ಆಗಿತ್ತು. 


ಅದೇ ವೇಳೆಗೆ ಸಾರ್ವಜನಿಕ ಕ್ಷೇತ್ರದ ಅನೇಕ ಪ್ರಮುಖ ಮತ್ತು ಬೃಹತ್‌ ಕಾರ್ಮಿಕ 
ಸಂಘಟನೆಗಳ ನಾಯಕರಾಗಿ ಜೋಶಿ ಶ್ರಮಿಸಿದರು. ಆಲ್‌ ಇಂಡಿಯಾ ಡಿಸೈೆನ್ಸ್‌ ಎಂಪ್ಲಾಯಿಸ್‌ 
ಫೆಡರೇಷನ್‌ನ ಮಹಾಕಾರ್ಯದರ್ಶಿಯಾಗಿ, ಆಲ್‌ ಇಂಡಿಯಾ ಸ್ಟೇಟ್‌ ಬ್ಯಾಂಕ್‌ 
ಎಂಪ್ಲಾಯಿಸ್‌ ಅಸೋಷಿಯೇಷನ್ಸ್‌ ಅಧ್ಯಕ್ಷರಾಗಿ ಹಾಗೂ ಸ್ಟೇಟ್‌ ಟ್ರಾನ್ಸ್‌ ಫೋರ್ಟ್‌ ಕಾಮಗಾರ್‌ 
ಸಭಾದ ಅಧ್ಯಕ್ಷರಾಗಿ ಅವರು ಕಾರ್ಯ ನಿರ್ವಹಿಸಿದ್ದರು. 


ರಾಷ್ಟ್ರೀಯವಾದಿಯಾಗಿ 


ಕೆಲವರು ಎಸ್‌.ಎಂ. ಜೋಶಿಯವರನ್ನು ಸಂಕುಚಿತ ದೃಷ್ಟಿಯ ಪ್ರಾದೇಶಿಕ 
ನಾಯಕರೆಂದೇ ಪರಿಗಣಿಸಿದ್ದರು. ಸಂಯುಕ್ತ ಮಹಾರಾಷ್ಟ್ರ ಚಳವಳಿಯಲ್ಲಿ ಅವರು 
ವಹಿಸಿದ ಪಾತ್ರದಿಂದಾಗಿಯೂ ಈ ಅಭಿಪ್ರಾಯ ವ್ಯಕ್ಷವಾಗಿತ್ತೆನ್ನಬಹುದು. ಆದರೆ 


ಪುತಿಭಾವಂತ ಸಂಸದೀಯ ಪಟು 13 


ಜೋಶಿಯವರ ವಿಷಯದಲ್ಲಿ ಈ ಹೇಳಿಕೆ ಸರಿಯಲ್ಲ. ಯಾವ ಮಾನದಂಡದಿಂದ ಅಳೆದರೂ 
ಎಸ್‌.ಎಂ. ನಿಸ್ಸಂಶಯವಾಗಿ ಆಸಾಧಾರಣ ದರ್ಜೆಯ ಓರ್ವ ರಾಷ್ಟ್ರೀಯವಾದಿಯಾಗಿದ್ದರು. 


ಸ್ವಾತಂತ್ಯ ಹೋರಾಟಕ್ಕೆ ಧುಮುಕಿದ ದಿನದಿಂದಲೇ ಅವರು ಓರ್ವ ಕ್ರಿಯಾಶೀಲ 
ಸಂಘಟಕರಾಗಿದ್ದರು. ಈ ಕ್ರಿಯಾಶೀಲತೆಯನ್ನು ಅವರು ಬದುಕಿನುದ್ದಕ್ಕೂ ಉಳಿಸಿಕೊಂಡಿದ್ದರು. 
ಕಾರ್ಮಿಕ ಪರವಾಗಿರಲಿ, ದಲಿತರ ಪರವಾಗಿರಲಿ, ಮಹಿಳೆಯರ ಪರವಾಗಿರಲಿ ಅಥವಾ 
ರೈತರ ಬಗೆಗಿರಲಿ ಅಂಥ ಎಲ್ಲಾ ಬಳವಳಿಗಳನ್ನು ತಾವೇ ಸ್ವತಃ ಸಂಘಟಿಸಿ ಅವುಗಳಿಗೆ 
ಸಮರ್ಥ ನೇತೃತ್ವ ನೀಡಿದರು. ದೇಶದ ಏಕತೆ ಮತ್ತು ಸಮಗ್ರತೆಗೆ ಪ್ರತಿಯೊಂದು 
ವಿಷಯದಲ್ಲೂ ಮತ್ತು ಅದರ ಮೇಲೆ ಪರಿಣಾಮ ಬೀರುವ ಎಲ್ಲಾ ವಿಷಯಗಳಲ್ಲೂ 
ಅವರು ಅತೀವ ನಿಷ್ಠೆ ತೋರಿಸುತ್ತಿದ್ದರು. ಅದೇ ವೇಳೆಗೆ ಅವರು ಕೋಮು ಸಾಮರಸ್ಯದ 


ಓರ್ವ ಕಟ್ಟಾ ಪ್ರತಿಪಾದಕರಾಗಿದ್ದರು. 


೧೯೬೭ರ ಎಸ್‌.ಎಂ. ಅವರು ಓರ್ವ ಸಂಸತ್‌ಸದಸ್ಯನ ನೆಲೆಯಲ್ಲಿ ವಾಗಾ 
ಸಮಸ್ಯೆಯ ಅಧ್ಯಯನ ಮತ್ತು ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ಸಲುವಾಗಿ 
ನಾಗಾಲ್ಯಾಂಡ್‌ಗೆ ಬೇಟಿ ನೀಡಿದರು. ೧೯೭೯ ರಲ್ಲಿ ಮತ್ತೊಮ್ಮೆ ಲೋಕನಾಯಕ 
ಜಯಪ್ರಕಾಶ ನಾರಾಯಣ್‌ ಅವರ ಆದೇಶದ ಮೇರೆಗೆ ಈ ಸಮಸ್ಯೆಯ ಬಗ್ಗೆ ನಾಗಾ 
ಮುಖಂಡ ಎ.ಜೆಡ್‌. ಪಿಜೋ ಇವರ ಜೊತೆ ಚರ್ಚಿಸಲು ಅವರು ಲಂಡನ್‌ಗೆ ಭೇಟಿ 
ಇತ್ತರು. ಹೀಗೆ ನಾಗಾಲ್ಯಾಂಡ್‌ ಸಮಸ್ಯೆಗೆ ಅಂತಿಮ ಇತ್ಯರ್ಥ ಕಂಡುಕೊಳ್ಳಲು ಅವರು 
ತಮ್ಮದೇ ಅದೇ ರೀತಿಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದರು. 


ಗೋವಾ ವಿಮೋಚನಾ ಸಮಿತಿಯ ಸಂಘಟನೆಯಲ್ಲೂ ಎಸ್‌.ಎಂ. 
ಜೋಶಿಯವರು ಅಗ್ರ ಪಾತ್ರ ವಹಿಸಿದ್ದರು. ಅವರ ಆಪ್ತ ಒಡನಾಡಿಗಳಾದ ಎನ್‌.ಜಿ. 
ಗೋರೆ ಅವರು ಗೋವಾ ವಿಮೋಚನಾ ಹೋರಾಟ ದನೇತೃತ್ವ ವಹಿಸಿದ್ದರು. ಚೀನಾ 
ದಾಳಿಯ ನಂತರದಲ್ಲಿ ದೇಶವು ಎದುರಿಸಬೇಕಾಗಿ ಬಂದ ಕಠಿಣತಮ ಕಾಲಾವಧಿಯಲ್ಲಿ 
ಎಸ್‌.ಎಂ. ಆವರು ತಾವು ಪ್ರತಿಪಕ್ಷದಲ್ಲಿದ್ದರು ಕೂಡಾ ಪ್ರಜಾ ಸೋಷಿಯಲಿಸ್ಟ್‌ ಪಾರ್ಟಿಯ 
ಇತರ ಮುಖಂಡರೊಂದಿಗೆ ಸರ್ಕಾರಕ್ಕೆ ಎಲ್ಲಾ ರೀತಿಯ ಬೆಂಬಲ ನೀಡಿದರು. ಅದೇ 
ವೇಳಿಗೆ ಮಾತೃಭೂಮಿಯ ಹಿತರಕ್ಷಣೆಗಾಗಿ ಇನ್ನು ಹೆಚ್ಚಿನ ತ್ಯಾಗಕ್ಕಿ ಸಿದ್ಧರಾಗಿ ನಿಲ್ಲುವಂತೆ 
ತಮ್ಮಅನುಯಾಯಿಗಳಿಗೆ ಕರೆ ನೀಡಿದರು. ರಾಷ್ಟ್ರದ ಬಗ್ಗೆ, ಅವರಿಗಿದ್ದ ಕಾಳಜಿ ಮತ್ತು 
ಬಡವರು, ನೊಂದವರು, ನ್ಯಾಯ ವಂಚಿತರು ಹಾಗೂ ದಲಿತ ಸಮುದಾಯದ ಬಗ್ಗೆ 
ಅವರಿಗಿದ್ದ ಕಳಕಳಿ ಅವರನ್ನು ಇತರೆಲ್ಲ ನಾಯಕರಿಗಿಂತ ಭಿನ್ನರಾಗಿ ನಿಲ್ಲುವಂತೆ ಮಾಡಿತು. 
ಅದೇ ರೀತಿ ಭಾರತಮಾತೆಯ ನಿಜವಾದ ಸುಪುತ್ರ ಎಂಬುದನ್ನು ತೋರಿಸಿಕೊಟ್ಟಿತು. 


14 ವಿಸ್‌. ಎಮ್‌. ಜೋಶಿ 


೧೯೬೪ರಲ್ಲಿ ಅವರಿಗೆ ೬೦ ವರ್ಷತುಂಬಿದ ಸಂದರ್ಭದಲ್ಲಿ ಜೋಶಿಯವರನ್ನು 
ಸಾರ್ವಜನಿಕವಾಗಿ ಸವಾಭಿಸಲಾಯಿತು. ಅವರ ನಿಸ್ತಾರ್ಥ ಸೇವೆಯನ್ನು ಪ್ರಶಂಶಿಸಿ ಎರಡು 
ಕೃತಿಗಳನ್ನು ಹೊರ ತರಲಾಯಿತು. ಅವರು ವಿವಿಧ ವಿಷಯಗಳ ಮೇಲೆ ವಿವಿಧ ಸಂದರ್ಭಗಳಲ್ಲಿ 
ವ್ಯಕ್ತಪಡಿಸಿದ ಅಭಿಪ್ರಾಯಗಳನ್ನು ಆಯ್ದು ಈ ಸಂದರ್ಭದಲ್ಲಿ ಕೃತಿ ರೂಪದಲ್ಲಿ 
ಪ್ರಕಟಿಸಲಾಯಿತು. 


ಲೇಖಕರಾಗಿ 


ಓರ್ವ ಶ್ರೇಷ್ಠ ವಾಗ್ಮಿ ಹಾಗೂ ಪ್ರಖರ ವಿಚಾರಧಾರೆಯ ಸಮರ್ಥ 
ವಕ್ತಾರರಾಗಿದ್ದುದರ ಜೊತೆಗೆ ಓರ್ವ ಚಿಂತನ ಶೀಲ ಲೇಖಕರೂ ಆಗಿದ್ದರು. ಸಾರ್ವಜನಿಕ 
ಜೀವನದ ಆರಂಭದ ದಿನಗಳಿಂದಲೇ ಅವರಿಗೆ ಬರವಣಿಗೆಯ ಖಯಾಲಿ ಇತ್ತು. 
ವಿದ್ಯಾರ್ಥಿಬೆಸೆಯಲ್ಲೇ ಅವರು ಅತ್ಯ್ಕುಚ್ಛ ಮಟ್ಟದ ಸಾಹಿತ್ಯ ಮೌಲ್ಯಗಳನ್ನು ಒಳಗೊಂಡಿದ್ದ 
ಅನೇಕ ಲೇಖನಗಳನ್ನು ಕಿರ್ಲೊಸ್ಕರ್‌ ಪತ್ರಿಕೆಗೆ ಕೊಡುತ್ತಿದ್ದರು. 


1939ರ ದಶಕೆದ ಪ್ರಾರಂಭದಲ್ಲೇ ಕೆಲಕಾಲ ಅವರು "ಫ್ರೀ ಪ್ರೆಸ್‌ ಜರ್ನಲ್‌” 
ದಿನಪತ್ರಿಕೆಯ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಿದರು. ಅಂದು ಪುಣೆಯ ಕೌನ್ಸಿಲ್‌ 
ಹಾಲ್‌ ನಲ್ಲಿ ನಡೆಯುತ್ತಿದ್ದ ಮಹಾರಾಷ್ಟ್ರ ವಿಧಾನಪರಿಷತ್ತಿನ ಕಲಾಪಗಳನ್ನು ಅವರು ಪತ್ರಿಕೆಗಳಿಗೆ 
ವರದಿ ಮಾಡುತ್ತಿದ್ದರು. "ಪೂನಾ ಡೈಲಿ' ಎಂಬ ಹೆಸರಿನ ಇಂಗ್ಲಿಷ್‌ ದೈನಿಕವೊಂದರ 
ಸಂಪಾದಕರಾಗಿಯೂ ಕೆಲಕಾಲ ಕಾರ್ಯ ನಿರ್ವಹಿಸಿದರು, ಅದೇ ರೀತಿ 1958 ರಿಂದ 62 
ರವರೆಗೆ "ಲೋಕಮಿತ್ರ' ಪತ್ರಿಕೆ (ಮುಂಬಯಿಯಿಂದ ಪ್ರಕಟವಾಗುತ್ತಿದ್ದ ಒಂದು ಮರಾಠಿ 
ದಿನಪತ್ರಿಕೆ ಗೂ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದರು. ಅದಲ್ಲದೆ ಸಮಾಜವಾದವನ್ನು 
ಕುರಿತಂತೆ ಅನೇಕ ಮರಾಠಿ ನಿಯತಕಾಲಿಕೆಗಳು ಹಾಗೂ ವಾರ್ತಾ ಪತ್ರಿಕೆಗಳಿಗೆ ಉನ್ನತ 
ದರ್ಜೆಯ ಅನೇಕ ಲೇಖನಗಳನ್ನು ಅವರು ಬರೆಯುತ್ತಿದ್ದರು. "ಸೋಷಿಯಲಿಸ್ಟ್‌ ಕೆಸ್ಟ್‌ 
ಫಾರ್‌ ರೈಟ್‌ ಪಾತ್‌' ಎಂಬುದು ಅವರು ಬರೆದ ಸುಪ್ಪಸಿದ್ದಕೃತಿ. ಅದಲ್ಲದೆ ಮರಾಠಿಯಲ್ಲಿ 
"ಮೂ ಎಸ್‌.ಎಂ. ' ಎಂಬ ಹೆಸರಿನಲ್ಲಿ ತಮ್ಮ ಆತ್ಮಚರಿತ್ರೆಯನ್ನು ಅವರು ಬರೆದಿರುವರು. 
ಅದು ೧೯೮೪ರಲ್ಲಿ ಪ್ರಕಟಗೊಂಡಿತು. ಇದಲ್ಲದೆ ಮರಾಠಿಯಲ್ಲಿ "ಅನಕಿ ವೇಗ್ದಿ ಮಾನಸೆ' 
ಎಂಬ ಶೀರ್ಷಿಕೆಯ ಕೃತಿಯೊಂದನ್ನು ರಚಿಸಿದ್ದಾರೆ. ಈ ಕೃತಿಯನ್ನು ಜೋಶಿಯವರು 
ವಿಧಿವಶರಾದ ಮುನ್ನಾ ದಿನದಂದು ಅವರ ಆಪ್ತ ಸ್ನೇಹಿತ ಎನ್‌.ಜಿ. ಗೋರೆಯವರೇ 
ಬಿಡುಗಡೆ ಮಾಡಿದರು. 


ಪ್ರತಿಭಾವಂತ ಸಂಸದೀಯ ಹಟು 15 
ಶ್ರದ್ಧಾಂಜಲಿ 


ದೀನದಲಿತರು ಮತ್ತು ಅಸಹಾಯಕರ ಸೇವೆಯಲ್ಲಿ ಅರವತ್ತು ವರ್ಷಗಳನ್ನು 
ಸವೆಸಿದ ನೂರಾರು ಅವಿಸರಣಿಯ ಘಟನೆಗಳ ಅವರ ಬದುಕು, ಮೂಳೆ ಕ್ಕಾನ್ಸರ್‌ನಿಂದಾಗಿ 
ಎಂಬತ್ತವಾಲ್ಕನೇ ವಯಸ್ಸಿನಲ್ಲಿ ೧೯೮೯ರ ಏಪ್ರಿಲ್‌ ೧ರಂದು ಪುಣೆಯಲ್ಲಿ ಅಂತ್ಯಗೊಂಡಿತು. 
ಎಸ್‌.ಎಂ.ಅವರು ಅಕ್ಷರಶಃ ಸೇವೆ, ನಿಸ್ಪ್ರಹತೆ, ಸರಳತೆ ಮತ್ತು ಸಮರ್ಪಣಾ ಮನೋಭಾವದ 
ಪ್ರತೀಕದಂತಿದ್ದರು. 


ತಮ್ಮಆರು ದಶಕಗಳ ನಿರಂತರ ಸೇವೆಯ ಅವಧಿಯಲ್ಲಿ ಅವರು ಯಾವುದೇ 
ಸಾರ್ವಜನಿಕ ಅಧಿಕಾರ ಸ್ಥಾನದಲ್ಲಿ ಇಲ್ಲದೇ ಹೋಗಿದ್ದರು. ರಾಷ್ಟ್ರಕ್ಕಾಗಿ ಮತ್ತು ರಾಷ್ಟ್ರದ 
ಜನತೆಗಾಗಿ ಅವರು ಸಲ್ಲಿಸಿದ ಅಸಾಧಾರಣ ಮತ್ತು ನಿಸ್ತಾರ್ಥ ಸೇವೆಯನ್ನು ಗುರುತಿಸಿ 
ರಾಜ್ಯಸರ್ಕಾರದ ಎಲ್ಲ ಮರ್ಯಾದೆ ಗೌರವಗಳೊಂದಿಗೆ ಅವರ ಅಂತ್ಯ ಸಂಸ್ಕಾರ 
ನಡೆಸಲಾಯಿತು. ಅದಾಗಲೇ ಜೋಶಿಯವರು ದೇಶದ ಜನತೆಯ ಹೃದಯಗಳಲ್ಲಿ 
ಚಿರಸ್ಥಾಯಿಯಾಗಿದ್ದರು. ಇಡೀ ದೇಶ ಅವರ ನಿಧನಕ್ಕೆ ಕಂಬನಿ ಸುರಿಸಿತು. ರಾಷ್ಟ್ರಪತಿಗಳು, 
ಉಪರಾಷ್ಟ್ರಪತಿಗಳು, ಪ್ರಧಾನಿ, ಸಂಸತ್ತು, ರಾಜ್ಯ ವಿಧಾನ ಮಂಡಲ, ಪತ್ರಿಕೆಗಳು ಮತ್ತು 
ಜನಜೀವನದ ಎಲ್ಲಾ ಕಾರ್ಯಕ್ಷೀತ್ರಗಳ ಮುಖಂಡರು, ಧುರೀಣರು ಭಾರತದ ಈ ಮಹಾನ್‌ 
ಸುಪುತ್ರನ ನಿಧನಕ್ಕಾಗಿ ದುಃಖಸಿದರು; ಶ್ರದ್ಧಾಂಜಲಿ ಸಲ್ಲಿಸಿದರು. 

ಶ್ರೀ ಎಸ್‌.ಎಂ. ಜೋಶಿಯವರ ಬಹುಮುಖ ವ್ಯಕ್ತಿತ್ರವನ್ನು ಶ್ಲಾಫಿಸಿ ರಾಷ್ಟಪತಿ 
ಆರ್‌. ವೆಂಕಟರಾಮನ್‌ ಅವರು “ಶ್ರೀ ಜೋಶಿಯವರು ಸರಳ ನಡೆ ಮತ್ತು ಉದಾತ್ತ 
ಚಿಂತನೆಯ ತತ್ವದ ಸಾಕಾರ ಮೂರ್ತಿಯಾಗಿದ್ದರು. ಅವರು ಸಮಾಜವಾದಿಗಳ ನಡುವಣ 
ಗಾಂಧೀವಾದಿ ಮತ್ತು ಗಾಂಧೀವಾದಿಗಳ ನಡುವಣ ಸಮಾಜವಾದಿ ಆಗಿದ್ದರು. 
ಆರೋಗ್ಯಕರ ಕಾರ್ಮಿಕ ಚಳವಳಿಗೆ ಅವರು ನೀಡಿದ ಕೊಡುಗೆಯು ಮುಂಬರುವ ದಿನಗಳಲ್ಲಿ 
ಬಹುಕಾಲ ಒಂದು ದಾರಿ ದೀಪವಾಗಲಿದೆ” ಎಂದಿದ್ದಾರೆ. 


ಅದೇ ರೀತಿ ರಾಜ್ಯಸಭೆಯಲ್ಲಿ ಅಗಲಿದ ಅವರ ಆತಕ್ಷಿ ಶ್ರದ್ಧಾಂಜಲಿ ಸಲ್ಲಿಸುತ್ತಾ 
ಸದನದ ಅಧ್ಯಕ್ಷರಾದ ರಾಷ್ಟಪತಿ ಡಾ. ಶಂಕೆರ್‌ದಯಾಳ್‌ ಶರ್ಮಾ ಅವರು "ಶ್ರೀ 
ಶ್ರೀಧರ ಮಹಾದೇವ ಜೋಶಿಯವರ ನಿಧನದಿಂದ ಒಂದು ಶಕೆಯೇ ಅಂತ್ಯಗೊಂಡಿದೆ. 
ಅವರು ಸ್ಥಾತಂತ್ರ್ಯಪೂರ್ವದ ಗಾಂಧಿಯುಗ ಮತ್ತು ಸ್ವಾತಂತ್ರೋತ್ತರ ಭಾರತದ ಕುರಿತಾಗಿ 
ಹೇಳುವುದಾದರೆ ಮಹಾರಾಷ್ಟ್ರ ರಾಜಕಾರಣದ ನಡುವಣ ಒಂದು ಅಪೂರ್ವ 
ಸ್ವ್ಪರ್ಣರೇಖೆಯಂತಿದ್ದರು....... ಜೋಶಿಯವರ ನಿಧನದಿಂದ ರಾಷ್ಟ್ರವು ಓರ್ವ ಅಪೂರ್ವ 


ದೇಶಾಭಿಮಾನಿ, ಗಾಂಧೀವಾದಿ ಮತ್ತು ಸಮಾಜವಾದಿಯನ್ನು ಕಳೆದುಕೊಂಡಿದೆ” ಎಂದು 


16 ಎಸ್‌, ಎಮ್‌. ಜೋಶಿ 


ಬಣ್ಣಿಸಿದರು. ಆಗಿನ ಪ್ರಧಾನಮಂತ್ರಿ ಶ್ರೀ ರಾಜೀವ್‌ ಗಾಂಧಿಯವರು ಜೋಶಿಯವರ 
ನಿಧನಕ್ಕೆ ಸಂತಾಪ ಸೂಚಿಸುತ್ತಾ “ಜೋಷಿಯವರ ನಿಧನದಿಂದಾಗಿ ನಾವ ಬಡವರು 
ಮತ್ತು ದಲಿತಕೆ ಕ್ಷೇಮ ಚಿಂತನೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಓರ್ವ ಮಹಾನ್‌ 
ಸ್ವಾತಂತ್ರ್ಯ ಹೋರಾಟಗಾರನನ್ನು ಕಳೆದುಕೊಂಡಿದ್ದೇವೆ... . ದೇಶದ ಪ್ರಗತಿ ಮತ್ತು 
ಅಭ್ಯುದಯದ ಸಾಧನೆಯ ಧ್ಯೇಯಕ್ಕೆ ಬದ್ಗರಾಗಿದ್ದ ಓರ್ವ ಮಹಾನ್‌ ರಾಷ್ಟ್ರೀಯವಾದಿಯಾಗಿ 
ಅವರು ಬಹುಕಾಲ ಜನಮಾನಸದಲ್ಲಿ ಉಳಿಯಲ್ಲಿದ್ದಾರೆ” ಎಂದಿದ್ದಾರೆ. 


ಲೋಕಸಭೆಯಲ್ಲಿ ಸೀಕರ್‌ ಡಾ. ಬಲರಾಂ ಜಾಖಡ್‌ ಅವರು ಜೋಶಿಯವರಿಗೆ 
ಶ್ರದ್ಧಾಂಜಲಿ ಸಲ್ಲಿಸುತ್ತಾ “ಶ್ರೀ ಜೋಶಿಯವರು ಮೌಲ್ಮಾಧಾರಿತ ರಾಜಕಾರಣದಲ್ಲಿ ದೃಢವಾದ 
ನಂಬಿಕೆ ಉಳ್ಳವರಾಗಿದ್ದರು. ಸಾಮಾಜಿಕ ನ್ಯಾಯದ ಓರ್ವ ನಿರ್ಭೀತ ಹೋರಾಟಗಾರರಾಗಿದ್ದ 
ಅವರು ದೀನದಲಿತರು ಮತ್ತು ಹತಭಾಗ್ಯರ ಏಳಿಗೆಗಾಗಿ ಅವಿಶ್ರಾಂತವಾಗಿ ಶ್ರಮಿಸಿದರು. 
ದೇಶದಲ್ಲಿ ಆರೋಗ್ಯಕರ ಕಾರ್ಮಿಕ ಚಳವಳಿಯೊಂದರ ಉದಯಕ್ಕೆ ಅವರು ನೀಡಿರುವ 
ಕೊಡುಗೆಯಂತೂ ಮಹತ್ತರವಾದುದು” ಎಂದಿದ್ದಾರೆ. 


ಪತಿಭಾವಂತ ಸಂಸದೀಯ ಪಟು 17 
ಆಕರಗಳು 
ಕೃತಿಗಳು 


೧. ಸೇನ್‌ ಮತ್ತು ಎಸ್‌.ಪಿ (ಸಂಪಾದಕ ಡಿಕ್ಷನರಿ ಆಫ್‌ ನ್ಯಾಷನಲ್‌ ಬಯಾಗ್ರಫೀಸ್‌ 
ಸಂಪುಟ ೨ ಕಲ್ಕತ್ತಾ. 


ಇನ್‌ ಸ್ಪಿಟ್ಯೂಡ್‌ ಆಫ್‌ ಹಿಸ್ಟಾರಿಕಲ್‌ 
ಸ್ವಡೀಸ್‌, ೧೯೭೩. 


೨. ಎಸ್‌.ಎಂ. ಜೋಶಿ ಗೌರವ ಗಂಥ, ೧೯೬೪. 


೨೨ 


ಹೂ ಈಸ್‌ ಹೂ ನಾಲ್ಕನೇ ಲೋಕಸಭೆ ೧೯೬೭. 
ದಿನಪತ್ರಕೆಗಳು 
೧. ಇಂಡಿಯನ್‌ ಎಕ್ಸ್‌ಪ್ರೆಸ್‌ ನವದೆಹಲಿ ಏಪ್ರಿಲ್‌ ೨, ೧೯೮೯. 
೨. ದಿ ಟೈಮ್ಸ್‌ ಆಫ್‌ ಇಂಡಿಯಾ (ನವದೆಹಲಿ) ಏಪ್ರಿಲ್‌ ೨, ೧೯೮೯. 
೩. ದಿ ಸೈಟ್ಸ್‌ಮನ್‌ (ನವದೆಹಲಿ) ಏಪ್ರಿಲ್‌ ೨, ೧೯೮೯. 
೪, ದಿಪ್ರೀಪ್ರೆನ್‌ ಜರ್ನಲ್‌ (ಮುಂಬಯಿ) ಏಪ್ರಿಲ್‌ ೨, ೧೯೮೯. 
|. ದಿ ನ್ಯಾಷನಲ್‌ ಹೆರಾಲ್ಡ್‌ (ನವದೆಹಲಿ) ಏಪ್ರಿಲ್‌ ೨, ೧೯೮೯. 
ಚರ್ಚೆಗಳು 
ಲೋಕಸಚಬೆಯ ಚರ್ಚಿಗಳು 
ರಾಜ್ಯಸಭೆಯ ಚರ್ಚೆಗಳು 


18 ಎಸ್‌. ಎಮ್‌. ಜೋಶಿ 


ಭಾಗ ಎರಡು 
ಲೇಖನಗಳು 
ಎಸ್‌.ಎಂ. ಜೋಶಿ ಒಂದು ಶ್ರದ್ಧಾಂಜಲಿ - ರಬಿರಾಯ್‌* 


ಓರ್ವ ರಾಜಕೀಯ ನೇತಾರರಾಗಿ ಮತ್ತು ಸಮಾಜವಾದದ ಓರ್ವ ಸಿದ್ಧಾತಿಯಾಗಿ 
ಶ್ರೀ ಎಸ್‌.ಎಂ. ಜೋಶಿಯವರು ಜನಮಾನಸದಲ್ಲಿ ಚಿರಸ್ನಾಯಿಯಾಗಿ ಉಳಿಯಲಿದ್ದಾರೆ. 
ಅವರು ಅತ್ಯಂತ ಸಹೃದಯಿ ಮತ್ತು ಜೀವನದ ಉದಾತ್ತ ಮೌಲ್ಯಗಳನ್ನು ಅಳವಡಿಸಿಕೊಂಡಿದ್ದ 
ಓರ್ವ ಸಮಗ್ರ ವ್ಯಕ್ತಿಯಾಗಿದ್ದರು. ಅಧುನಿಕ ದೃಷ್ಟಿಕೋನ ಮತ್ತು ವೈಜ್ಞಾನಿಕ 
ಮನೋಭಾವಗಳಿರಡೂ ಮೇಳವಿಸಿದ್ದ ಉದಾತ್ತ ವ್ಯಕ್ತಿತ್ವದಿಂದಾಗಿ ಅವರು ಓರ್ವ ಚಿಂತಕ 
ಹಾಗೂ ಅತ್ಯಂತ ಜನಪ್ರಿಯ ನೇತಾರರೆವಿಸಿದ್ದರು. ತಮ್ಮಸ್ನೇಹಿತರು ಮತ್ತು ಅಭಿಮಾನಿಗಳ 
ನಡುವೆ ಎಸ್‌.ಎಂ. ಎಂದೇ ಚರಪರಿಚಿತರಾಗಿದ್ದ ಜೋಶಿಯವರು ಓರ್ವ ರಾಜಕೀಯ 
ಕ್ರಾಂತಿಕಾರರಾಗಿ ತಮ್ಮ ಜೀವನದುದ್ದಕ್ಕೂ ಸಮಾಜದಲ್ಲಿನ ದೀನದಲಿತರ ಆಶೋತ್ತರಗಳಿಗೆ 
ಪ್ರತೀಕವಾಗಿ ನಿಂತಿದ್ದರು. ಅವರ ಜೀವನವೆಂದರೆ ಅನೇಕ ಚಳವಳಿಗಳ, ಹೋರಾಟಗಳ 
ಒಂದು ಸರಣಿಯಾಗಿತ್ತು. ವಸ್ತುತಃ ಅವರು ಭಾರತದಲ್ಲಿನ ಸಮಾಜವಾದಿ ಚಳವಳಿಯ 
ಸಂಕೇತವಾಗಿದ್ದರು. ಶ್ರೀ ಜಯಪ್ರಕಾಶ್‌ ನಾರಾಯಣ್‌ ಅವರು ಜೋಶಿಯವರನ್ನು ಕುರಿತು: 


“ಎಸ್‌.ಎಂ. ಅವರ ಹಿರಿಮೆ ಅವರ ಗಾಢವಾದ ಮಾನವೀಯತೆಯಲ್ಲಿದೆ. 
ಜೀವನದ ಮೌಲ್ಯಗಳ ಬಗ್ಗೆ ಅವರಿಗಿದ್ದ ಅಪಾರವಾದ ಕಾಳಜಿ, ಅವರ ಪ್ರಾಮಾಣಿಕತೆ 
ಮತ್ತು ಸರಳತೆ, ಅಸಹಾಯಕರು ಮತ್ತು ದೀನದಲಿತರೊಂದಿಗೆ ಗುರುತಿಸಿಕೊಳ್ಳುವುದು 
ಅವರ ವೃಕ್ಷಿತ್ರದಲ್ಲಿದೆ. ಅಂತಹ ಮಹಾನ್‌ ವ್ಯಕ್ತಿಯೊಬ್ಬನನ್ನು ಅರಿತಿರುವುದು ಯಾರಿಗಾದರೂ 
ಒಂದು ಅತೀವ ಸಂತಸದ ಸಂಗತಿಯಾಗಿದೆ, ಅದೊಂದು ಸೌಭಾಗ್ಯವಾಗಿದೆ.” 


ಎಸ್‌.ಎಂ. ಅವರು ಶ್ರೀ ಜಯಪ್ರಕಾಶ್‌ ನಾರಾಯಣ್‌, ಡಾ. ರಾಮ ಮನೋಹರ 
ಲೋಹಿಯಾ, ಡಾ. ಸಂಪೂರ್ಣಾನಂದ, ಯೂಸುಫ್‌ ಮೆಹರುಲಿ, ಶ್ರೀ ಅಶೋಕ್‌ ಮೆಹ್ತಾ 
ಮತ್ತು ಆಚಾರ್ಯ ನರೇಂದ್ರ ದೇವ್‌ ಅವರ ಜತೆ (1934 ರಲ್ಲಿ) ಕಾಂಗ್ರೆಸ್‌ ಸೋಷಿಯಲಿಸ್ಟ್‌ 
ಪಾರ್ಟಿಯ ಸಂಸ್ಥಾಪಕ ಸದಸ್ಯರಾಗಿದ್ದರು. ಮಹಾರಾಷ್ಟ್ರದ ಸುಪ್ರಸಿದ್ದರಾಜಕೀಯ ಚಿಂತಕರಲ್ಲಿ 
ಒಬ್ಬರಾಗಿದ್ದ ಆಚಾರ್ಯ ಜವಡೇಕರ್‌ ಅವರ ಸಿದ್ದಾಂತವನ್ನು ಸ್ವೀಕರಿಸುವವರೆಗೆ ಅವರು 
ಮಾರ್ಕ್ಸ್‌ವಾದದಲ್ಲಿ ಅಚಲ ನಂಬಿಕೆ ಉಳ್ಳವರಾಗಿದ್ದರು. ಈ ವೇಳೆಗೆ ಅವರು ಮಾವೋ 
ಸಿದ್ದಾಂತದ ಇತಿಮಿತಿಗಳನ್ನು ಮನಗಂಡಿದ್ದರು. ಹೀಗಾಗಿ ಮಾರ್ಕ್ಸ್‌ವಾದದ ತೀವ್ರಗಾಮಿತ್ತ 
ಮತ್ತು ಮಹಾತ್ಮಾ ಗಾಂಧೀಜಿ ಅವರ ಬೋಧನೆಗಳನ್ನು ಸಮೀಕರಿಸಬೇಕೆಂದು 


* ರಬಿರಾಯ್‌ ಅವರು ಸಂಸತ್‌ ಸದಸ್ಯರು ಮತ್ತು ಲೋಕಸಬ್ರೆಯ ಮಾಜಿ ಸ್ಪೀಕರ್‌. 


ಪತಿಭಾವಂತ ಸಂಸದೀಯ ಪಟು 19 


ಪ್ರತಿಪಾದಿಸತೊಡಗಿದ್ದರು. “ಗಾಂಧಿವಾದದಲ್ಲಿ ಎಲ್ಲವೂ ಕ್ರಮಾಗತವಾಗಿ ನಡೆಯಬೇಕು 
ಹಾಗಾಗಿ ಅದು ಮಂಬಾಗಿಮಿಯಾಗಿದೆ ಎಂಬುದನ್ನು ನಾವ ನೆನಪಿಸಬೇಕು. ಆದರೆ 
ನಿರ್ದಿಷ್ಟ ಗುರಿಯನ್ನು ಸಾಧಿಸಲು ನಾವು ಹೆಚ್ಚು ಗತಿಶೀಲರಾಗಿ ಮತ್ತು ಕ್ರಾಂತಿಕಾರಿಗಳಾಗಿ 
ಮುಂದುವರೆಯುವುದು ಇಂದಿನ ಅಗತ್ಯವಾಗಿದೆ' ಎಂದು ಅವರು ಪ್ರತಿಪಾದಿಸಿದ್ದನ್ನು ಇಲ್ಲಿ 
ಸರಿಸಬೇಕು. 


ಬಹುಮುಖ ವ್ಯಕ್ತಿತ್ವದ ಎಸ್‌.ಎಂ. ಅಂಥ ನೇತಾರರ ಮನೋಗತಿ, ಜೀವನ 
ವಿಧಾನ ಮತ್ತು ಸಂದೇಶವನ್ನು ಸಧಿಸುವುದು ಪ್ರತಿಯೊಬ್ಬರಿಗೂ ಅಪ್ಯಾಯಮಾನವಾದ 
ಅನುಭವವಾಗಿದೆ. ಅವರು ಓರ್ವ ಸಮಾಜವಾದಿ ಮಾತ್ರವೇ ಅಲ್ಲ, ಪಾರದರ್ಶಕೆ 
ಪ್ರಾಮಾಣಿಕತೆ ಮತ್ತು ಉನ್ನತ ಚಾರಿತ್ರ್ಯದ ಓರ್ವ ಮಹಾನ್‌ ರಾಜಕೀಯ ನೇತಾರರೂ 
ಅಗಿದ್ದರು. ಕಟ್ಟಾ ರಾಷ್ಟ್ರೀಯವಾದಿಯಾಗಿದ್ದರು. ಅರ್ಪಣಾ ಮನೋಭಾವದ ಕಾರ್ಮಿಕ 
ಧುರೀಣರೂ ಆಗಿದ್ದರು. ಇವೆಲ್ಲಕ್ಕಿಂತ ಹೆಚ್ಚಾಗಿ ಜನತಂತ್ರ, ಜಾತ್ಯಾತೀತತೆ, ಸಮಾಜವಾದ 
ಮತ್ತು ಮಾನವತಾವಾದದ ಮಹೋನ್ನತ ಆದರ್ಶಗಳಿಗೆ ತಮ್ಮಬಾಳನ್ನು ಸಮರ್ಪಿಸಿಕೊಂಡ 
ಓರ್ವ ಮಹಾನ್‌ ಆದರ್ಶವಾದಿಯಾಗಿದ್ದರು. 


ಎಸ್‌.ಎಂ. ಜೋಶಿ ಓರ್ವ ಸಂಗಾತಿಯಾಗಿ (ಕಾಮ್ರೇಡ್‌) ನನಗೆ ಪರಿಚಿತರು, 
ವೈಯಕ್ತಿಕವಾಗಿಯೂ ತೀರಾ ಆತ್ಲೀಯರು. ಯುವಕರ ಸ್ವಯಂ ಸೇವಾ ಸಂಘಟನೆಯಾಗಿದ್ದ 
ರಾಷ್ಟ್ರ ಸೇವಾದಳ (ಆರ್‌ .ಎಸ್‌.ಡಿ) ಅವರ ಸ್ಫೂರ್ತಿದಾಯಕ ನಾಯಕತ್ವದಲ್ಲಿ ಸಮಾಜವಾದಿ 
ಚಳವಳಿಗೆ ಮಹತ್ತರವಾದ ಕೊಡುಗೆಯನ್ನು ನೀಡಿತು. ೧೯೩೫ರ ನಂತರದಲ್ಲಿ ರಾಷ್ಟ್ರೀಯ 
ಸ್ವಯಂ ಸೇವಕ ಸಂಘದ (ಆರ್‌.ಎಸ್‌.ಎಸ್‌) ಪ್ರಭಾವವನ್ನು ತಡೆಹಿಡಿಯುವಲ್ಲಿ ಅದು 
ಯಶಸ್ವಿಯಾಯಿತು. 1930ರಲ್ಲಿ ಅವರು ರಾಷ್ಟ್ರ ಸೇವಾದಳದ ಅಧ್ಯಕ್ಷರಾದರು. ಅನಂತರದ 
ದಿನಗಳಲ್ಲಿ ಜಾತ್ಕಾಶೀಕ ದೃಷ್ಟಿಕೋನ ಮತ್ತು ರಚನಾತ್ರ ನಿಲುವಿನಿಂದಾಗಿ ಈ ಸಂಘಟನೆ 
ಅತ್ಯಂತ ಜನಪ್ರಿಯವಾಯಿತು. ಸಮಾಜವಾದಿಗಳು ಕಾಂಗೆಸ್‌ನ್ನು ಬಿಟ್ಟು ಹೊರಹೋಗಲು 
ತೀರ್ಮಾನಿಸಿದ ಮೇಲೆ ಮತ್ತು 1948ರ ಏಪ್ರಿಲ್‌ನಲ್ಲಿ ನಾಸಿಕ್‌ನಲ್ಲಿ ನಡೆದ ಸೋಷಿಯಲಿಸ್ಟ್‌ 
ಪಾರ್ಟಿ ಸಮ್ಮೇಳನದ ನಂತರದಲ್ಲಿ ಎಸ್‌.ಎಂ. ಅವರು ಹೊಸ ಪಕ್ಷದ ಮಹಾರಾಷ್ಟ್ರ ಘಟಕದ 
ಅಧ್ಯಕ್ಷರಾಗಿ ಆಯ್ಕೆಯಾದರು. 1963-64ರಲ್ಲಿ ಅವರು ಪ್ರಜಾ ಸೋಷಿಯಲಿಸ್ಟ್‌ ಪಕ್ಷದ 
ಅ.ಎಸ್‌.ಪಿ) ಚುನಾಯಿತ ಅದ್ಧಕ್ಷರಾದರು. ೧೯೬೪ರಲ್ಲಿ ಅವರು ಸಂಯುಕ್ತ ಸೋಷಿಯಲಿಸ್ಟ್‌ 
ಪಾರ್ಟಿ (ಎಸ್‌.ಎಸ್‌.ಪಿ) ಅಧ್ಯಕ್ಷರಾದರು. ೧೯೬೭ರಲ್ಲಿ ಸಂಸತ್‌ ಸದಸ್ಯರಾಗಿ 
ಚುನಾಯಿತರಾದರು. 


ಸಂಸತ್‌ ಸದಸ್ಯ ಎಸ್‌.ಎಂ. ಅವರು ಜನನಾಯಕರಾಗಿ ಅಪಾರ ಜನಪ್ರಿಯತೆ 
ಗಳಿಸಿದರು. ಸಂಸತ್ತಿನಲ್ಲಿ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ಚರ್ಚೆಯಾಗಿರಲಿ, 


20 ಎಸ್‌. ಎಮ್‌. ಜೋಶಿ 


ಮಹಾರಾಷ್ಟ್ರದಲ್ಲಿನ ಭೂ ಸುಧಾರಣಾ ಚಳವಳಿ ಕುರಿತ ವಾದ ವಿವಾದಗಳಾಗಿರಲಿ, ಪರಿಶಿಷ್ಟ 
ಜಾತಿ ಮತ್ತು ಪಂಗಡಳಿಗೆ ಸಂಬಂಧಿಸಿದ ಪ್ರಶ್ನೆಗಳ ಮೇಲಣ ಚರ್ಚೆಗಳಾಗಿರಲಿ ೧೯೬೭ರ 
ಅಕ್ರಮ ಚಟುವಟಿಕೆಗಳು (ತಡೆ) ಮಸೂದೆ ಮೇಲಿನ ಚರ್ಚಿಗಳಾಗಲಿ ಅಥವಾ ೧೯೬೯ರಲ್ಲಿ 
ಲೋಕಸಭೆಯಲ್ಲಿ ಅಂಗೀಕೃತವಾದ ತಿದ್ದುಪಡಿಗಳ ಮೇಲೆ ನಡೆದ ಚರ್ಚಿಗಳಿರಲಿ ಇಂಥ 
ಎಲ್ಲ ಸಂದರ್ಭಗಳಲ್ಲೂ ಅವರು ಓರ್ವ ಸಮರ್ಥ ವಕ್ತಾರರಾಗಿ ಕಾರ್ಯನಿರ್ವಹಿಸಿದ್ದರು. 
ಜನರ ಪ್ರಜಾಸತ್ತಾತಕ ಹಕ್ಕುಗಳ ವಿಷಯದಲ್ಲಿ ಅವರು ಎಂದೂ ರಾಜಿ ಮಾಡಿಕೊಳ್ಳಲು 
ಸಿದ್ಧರಿರಲಿಲ್ಲ . ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳನ್ನು ಕುರಿತಂತೆ ಸರ್ಕಾರದ 
ಮನೋವೃತ್ತಿಯನ್ನು ಜೋಶಿ ಕಟುವಾಗಿ ವಿಮರ್ಶಿಸುತ್ತಿದ್ದರು. 


ರಾಜಕೀಯ ಅಧಿಕಾರವನ್ನು ಜನರ ಕೈಗೆ ಹಸ್ತಾಂತರಿಸುವ ಪ್ರಕ್ರಿಯೆಯ 
ಪ್ರಾರಂಭದಲ್ಲಿ ಸಂಸದೀಯ ಜನತಂತ್ರ ವ್ಯವಸ್ಥೆ ಒಂದು ತಳೆಪಾಯದಂತೆ ಕಾರ್ಯ 
ನಿರ್ವಹಿಸಬೇಕೆಂದು ಅವರು ಬಯಸಿದ್ದರು. 


“ಸಂಸತ್ತು ನಿಜವಾಗಿಯೂ ಒಂದು ಬರಡು ನೆಲವಾಗಿದೆ. ಭಾರತದಲ್ಲೂ 
ಅದರ ಸ್ವಭಾವ ಬದಲಾದೀತೆಂದು ವಾನು ಭಾವಿಸುವುದಿಲ್ಲ. ಆದರೆ ನಮ್ಮ ಸಂಸತ್ತು 
ಬರಡು ನೆಲವಾಗಿಯೇ ಉಳಿಯಲಿ. ಯಾವ ಕಾರಣಕ್ಕೂ ಅದು ಕುಪುತ್ರನಿಗೆ ಜನ್ಮ 
ನೀಡುವುದು ಬೇಡ ಎಂಬ ಹಾರೈಕೆಯೊಂದಿಗೆ ನಾನು ಜೀವಿಸಿದ್ದೇನೆ. ಅಂತೂ ಸಂಸತ್ತಿನ 
ದನಿಯು ದೇಶದ ಜನತೆಯ ಧ್ಹನಿಯಾಗಿರಬೇಕೇ ಹೊರತು ಬಾಡಿಗೆಗೆ ಪಡೆದ ಮತದಾರರ 
ದನಿಯಲ್ಲ. ಅದನ್ನು ಖಾತ್ರಿಪಡಿಸಲು ನಾನು ಅನೇಕ ಮಾರ್ಗಗಳನ್ನು ನಿಮಗೆ 
ಸೂಚಿಸುತ್ತೇನೆ. ನಾನು ಭಾರತಕ್ಕೆ ಗರಿಷ್ಠತಮ ಪ್ರಯೋಜನ ಲಭ್ಯವಾಗುವಂತಹ 
ವ್ಯವಸ್ಥೆಯೊಂದನ್ನು ಎದುರು ನೋಡುತ್ತಿದ್ದೇನೆ” ಎಂಬ ಗಾಂಧೀಜಿಯವರ ಮಾತನ್ನು 
ಎಸ್‌.ಎಂ. ಜೋಶಿಯವರು ದೃಢವಾಗಿ ನಂಬಿದ್ದರು. ಇದೇ ಸಂದರ್ಭದಲ್ಲಿ ಎಸ್‌.ಎಂ. 
ಅವರು ಜನತಂತ್ರವನ್ನು ಇನ್ನು ಹೆಚ್ಚು ವಾಸ್ತವವಾಗಿ ಕಾರಗೊಳ್ಳಲು, ಅಂದರೆ ದೇಶದ 
ವ್ಯವಹಾರಗಳಲ್ಲಿ ಪ್ರತಿಯೊಬ್ಬ 'ವ್ಯಕ್ತಿಯೂ ಅತ್ಕಂತ ಪರಿಣಾಮಕಾರಿ ಪಾತ್ರ ವಹಿಸಲು 
ಸಾಧ್ಯವಾಗುವಂತೆ ವ್ಯವಸ್ಥೆಯನ್ನು ಸದೃಢಗೊಳಿಸಲು ಅಪೇಕ್ಷಿಪಿದ್ದರು. ಸಂಸತ್ತು ಕಾಟಾಚಾರದ 
ಒಂದು ಸಂಸ್ಥೆಯಾಗಿರುವುದನ್ನು ಅವರು ಎಂದೂ ಬಯಸಿರಲಿಲ್ಲ. ನನಗೀಗ ೧೯೧೮ರಲ್ಲಿ 
ಮಹಾತ್ಮಾಗಾಂಧೀಜಿಯವರು ಜನತಂತ್ರದ ವಿಷಯದಲ್ಲಿ ತಾವ ಹೊಂದಿದ್ದ ಅಭಿಪ್ರಾಯವನ್ನು 
ಕುರಿತಂತೆ ಸಿ.ಎಫ್‌. ಅಂಡ್ರೂಸ್‌ ಅವರಿಗೆ ಬರೆದ ಪತ್ರವೊಂದು ನೆನಪಿಗೆ ಬರುತ್ತದೆ. 
“ನಾನು ಯಾವುದೇ ಸರ್ಕಾರವನ್ನು ನಂಬುವುದಿಲ್ಲ. ಆದರೆ ಸಂಸದೀಯ ಸರ್ಕಾರವು 
ಬಹುಶಃ ಸೈನ್ಯಾಧಿಕಾರಿ ಆಡಳಿತಕ್ಕಿಂತ ಹೆಚ್ಚು ಉತ್ತಮವಾಗಿದೆ ಎಂದು ಭಾವಿಸುತ್ತೇನೆ” 
ಎಂದಿದ್ದರು. ಎಸ್‌.ಎಂ. ಅವರು ಒಂದಿಷ್ಟೂ ಅಹಮಿಕೆ ಇಲ್ಲದ ಸಜನರಾಗಿದ್ದರು. ಎಲ್ಲ 


ಪುತಿಭಾವಂತ ಸಂಸದೀಯ ಪಟು 21 


ವರ್ಗಗಳಿಗೂ ಅವರು ಅಷ್ಟೊಂದು ಆಪ್ತರಾಗಲು, ಪ್ರಿಯರಾಗಲು ಅವರ ಸರಳತೆ, 
ಸುಲಭವಾಗಿ ಜನರ ಕೈಗೆ ಅವರು ಸಿಗುತ್ತಿದ್ದು, ಅವರ ಸ್ನೆಹಪರ ನಡವಳಿಕೆ, ಹಾಸ್ಕಪ್ರವೃತ್ತಿ 
ಮತ್ತು ಸಮಯೋಚಿತ ನಡವಳಿಕೆಗಳೇ ಕಾರಣವಾಗಿದ್ದವು. 


ಎಸ್‌.ಎಂ. ಅವರು ಅಂದಿನ ಹಿರಿಯ ಧುರೀಣರಾಗಿದ್ದ ಎನ್‌.ಜಿ. ಗೋದೆ, 
ರಾಮಮನೋಹರ ಲೋಹಿಯಾ, ಯೂಸುಫ್‌ ಮೆಹರುಲಿ, ಅಶೋಕ ಮೆಹ್ತಾ, ಅಚ್ಛುತ್‌ 
ಪಟವರ್ಧನ್‌ ಅವರ ಅತ್ಯಂತ ನಿಕಟವರ್ತಿಗಳಾಗಿದ್ದರು. ಜಯಪ್ರಕಾಶನಾರಾಯಣ್‌ 
ಅವರು ಜೋಶಿ ಅವರನ್ನು ಕಾಂಗ್ರೆಸ್‌ ಸೋಷಿಯಲಿಸ್ಟ್‌ ಪಾರ್ಟಿಯಲ್ಲಿನ ಆರಂಭದ 
ಮತ್ತು ಅತ್ಯಂತ ಆತ್ಮೀಯ ಒಡವನಾಡಿಗಳಲ್ಲಿ ಒಬ್ಬರಾಗಿದ್ದಾರೆಂದು ವರ್ಣಿಸಿದ್ದಾರೆ. 
ಸಂಸತ್ತಿನಲ್ಲಿ ನಡೆಯುತ್ತಿದ್ದ ಚರ್ಚಿಯ ವೇಳೆಯಲ್ಲಿ ಅವರು ವ್ಯಕ್ತಪಡಿಸುತ್ತಿದ್ದ ನೇರ ಮತ್ತು 
ನಿರ್ಭೀತಿಯ ಅಭಿಪ್ರಾಯಗಳಿಂದಾಗಿ ಅವರು ಇತರ ರಾಜಕೀಯ ಪಕ್ಷಗಳಿಗೆ ಸೇರಿದ 
ಸದಸ್ಯರಿಗೂ ಅತ್ಯಂತ ನಿಕಟರಾಗಿದ್ದರು. 


ಸಾಮಾಜಿಕ ಕಾರ್ಯಕರ್ತರಾಗಿ 


ಜೋಶಿಯವರು ಅನೇಕ ಸಾರ್ವಜನಿಕ ಸಂಘ ಸಂಸ್ಥೆಗಳೊಂದಿಗೆ ನಿಕಿ ಸಂಪರ್ಕ 
ಹೊಂದಿದ್ದರು. ಭೂರಹಿತರು ಮತ್ತು ಸಣ್ಣ ರೈತರ ಅತ್ಯಂತ ಬಲಿಷ್ಟ ಮತ್ತು ಶಕ್ತಿಶಾಲಿ 
ಸಂಘಟನೆಯೊಂದನ್ನು ಕಟ್ಟುವಲ್ಲಿ ಅವರು ಅಪಾರ ಶ್ರಮ ವಹಿಸಿದ್ದರು. ಸಮಾಜದ ಈ 
ನ್ಯಾಯವಂಚಿತ ಸಮುದಾಯದವರಿಗೆ ಉದ್ಯೋಗ ಮತ್ತು ಇತರ ಸೌಕರ್ಯಗಳನ್ನು 
ಒದಗಿಸುವಂತೆ ಸರ್ಕಾರದ ಮೇಲೆ ಒತ್ತಡ ಹೇರಲು ಅವರು ಬಲಿಷ್ಟವಾದ ಸಾಂಸ್ಥಿಕ 
ಚೌಕಟ್ಟೊಂದನ್ನು ಕಟ್ಟಿದರು. ಆಗ ಅಸ್ತಿತ್ವದಲ್ಲಿದ್ದ ಸಾಮಾಜಿಕ, ಆರ್ಥಿಕ ಸಂರಚನೆಯಲ್ಲಿ 
ಸದಾ ಎರಡನೇ ದರ್ಜೆ ಪ್ರಜೆಗಳಾಗಿ ಪರಿಗಣಿಸಲ್ಪಡುತ್ತಿದ್ದ ಈ ಅದೃಷ್ಟಹೀನ ಜನರಿಗೆ 
ಹೋರಾಟದ ಸಾಮರ್ಥ್ಯವನ್ನು ನೀಡಲು ಮತ್ತು ತಮ್ಮಬೇಡಿಕೆಗಳ ಬಗ್ಗೆ ಚೌಕಾಶಿ ನಡೆಸಿ 
ಅವುಗಳನ್ನು ಈಡೇರಿಸಿಕೊಳ್ಳುವ ಶಕ್ತಿಯನ್ನು ಗಳಿಸಲು ಇದು ಅತ್ಯಗತ್ಯ ಎಂದು ಅವರು 
ಭಾವಿಸಿದ್ದರು. ಜಾತಿವಾದ ಮತ್ತು ಕೋಮುವಾದಗಳಂತಹ ಸಾಮಾಜಿಕ ಅನಿಷ್ಠಗಳ ವಿರುದ್ಧನು 
ಅವರು ದಿಟ್ಟ ಹೋರಾಟ ನಡೆಸಿದರು. 


“ಕೋಮುವಾದವು ನೆಮ್ಮಸಾಮಾಜಿಕ, ರಾಜಕೀಯ ವ್ಯವಸ್ಥೆಯ ಒಂದು ಕ್ಯಾನ್ಸರ್‌ 
ಗೆಡ್ಡೆಯಂತಿದೆ ಎಂದು ನಾನು ಭಾವಿಸಿದ್ದೇನೆ. ವ್ಯವಸ್ಥಿತವಾದ ಸಾಂಸ್ಥಿಕ ಚೌಕಟ್ಟು ಇಲ್ಲದ 
ಯಾವುದೇ ರಾಜಕೀಯ ವ್ಯವಸ್ಥೆಯಾದರೂ ಶಿಥಿಲಗೊಳ್ಳುವುದು ನಿಶ್ಚಿತ. ಆಂತಹ ರಾಜಕೀಯ 
ವ್ಯವಸ್ಥೆ ಬಹುಕಾಲ ಬಾಳಲಾರದು, ಅಲ್ಪಸಂಖ್ಯಾತರ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ಮತ್ತು 
ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ರಾಜಕೀಯ ಪಕ್ಷಗಳು ಬೇರೆ ಬೇರೆ ಹಂತಗಳಲ್ಲಿ 


1) 
[8] 


ವಿಸ್‌. ಎಮ್‌. ಜೋಶಿ 


ಅಲ್ಲಸೆಂಖ್ಯಾತರ ವಿಭಾಗಗಳನ್ನು ಸ್ಥಾಪಿಸುವಂತೆ ಸಮಾಜ ಸುಧಾರಣೆ ಹಾಗೂ ಆರ್ಥಿಕ 
ಅಭಿವೃದ್ಧಿಯ ವರ್ತುಲಗಳಲ್ಲಿ ಅಂಥವರ ಪರಿಸ್ಥಿತಿಯ ಸುಭಾರಣೆಗೆ ಅವರ ಏಳಿಗೆಗಾಗಿನ 
ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಅವು ಹೇಗೆ ಸಹಾಯಕವಾಗುತ್ತವೆ” ಎಂಬುದನ್ನು ಎಸ್‌.ಎಂ. 
ಅವರು ಪ್ರತಿಪಾದಿಸುತಿದ್ದುದು ಈಗಲೂ ನನ್ನ ನೆನಪಿನಲ್ಲಿ ಅಚ್ಚಳಿಯದೇ ಉಳಿದಿದೆ. 


ಎಸ್‌.ಎಂ. ಅವರು ತಾವೇ ಒಂದು ಸಂಸ್ಥೆಯಂತಿದ್ದರು. ಅವರು ಅತ್ಯಂತ 
ಪ್ರಭಾವಶಾಲಿ ವ್ಯಕ್ತಿತ್ವವನ್ನು ಹೊಂದಿದ್ದರು. ಪೂರ್ಣಿಯಾ ಜಿಲ್ಲೆಯಲ್ಲಿನ ಕೃಷಿ ಕಾರ್ಮಿಕರ 
ಪರವಾಗಿ ಅವರು ಹೋರಾಡಿದ ರೀತಿ, ದೀನ ದಲಿತರು ಮತ್ತು ಮಾನವೀಯ ಮೌಲ್ಯಗಳ 
ಬಗ್ಗೆ ಅವರಿಗಿದ್ದ ಕಳಕಳಿ ಹಾಗೂ ಬದ್ಧ, ಬಾರತೀಯ ಪರಂಪರೆ ಸಂಪ್ರದಾಯಗಳ ಬಗೆಗೆ 
ಅವರಲ್ಲಿದ್ದ ಅಪಾರ ಗೌರವ, ಮಹಿಳೆಯರ ವಿಷಯದಲ್ಲಿ ಅವರಿಗೆ ಇದ್ದ ಗೌರವಾದರಗಳು 
ಅವರನ್ನು ಅತ್ಯಂತ ಗೌರವಾನ್ವಿತ ವ್ಯಕ್ತಿಯನ್ನಾಗಿ ಮಾಡಿತು. ಬುದ್ಧಿಜೀವಿಗಳು ಮತ್ತು 
ವಿದ್ವಾಂಸರ ವಲಯದಲ್ಲೂ ಅವರು ಆದರಣೀಯರಾಗಿದ್ದರು. ಜನಸಾಮಾನ್ಯರ ವಿಷಯದಲ್ಲಿ 
ಅವರಿಗಿದ್ದ ಕಾಳಜಿ ಅಪಾರ. ತಮ್ಮ ಇಡೀ ಜೀವಮಾನವನ್ನು ಬಡವರ ಸಮಸ್ಯೆಗಳ 
ಪರಿಹಾರಕ್ಕಾಗಿಯೇ ಅವರು ಮೀಸಲಿಟ್ಟಿದ್ದರು. 


“ನಾವಿಂದು ಸಮರಕ್ಕೆ ಸನ್ನದ್ಧರಾಗಿ ನಿಂತಿದ್ದೇವೆ. ಪ್ರಜಾಸತ್ತಾತ್ತಕ ವಿಧಾನಗಳಲ್ಲಿ 
ಮತ್ತು ಗಾಂಧೀವಾದದಲ್ಲಿ ನಂಬಿಕೆ ಇರಿಸಿ ದಲಿತರು ಮತ್ತು ಹಸಿದ ಜನ ಸಮುದಾಯದ 
ಜೊತೆಗೆ ನಿಲ್ಲಬೇಕಾಗಿದೆ. ಲೋಕಸಭಾ ಚುನಾವಣೆಗಳ ಸಂದರ್ಭದಲ್ಲಿ ಪಕ್ಷ ಮುಂದಿಟ್ಟ, 
ಕುತಿಹಾಸಿಕ ಪ್ರಣಾಳಿಕೆಯಲ್ಲಿ ನೀಡಿದ್ದ ಆಶ್ವಾಸನೆಗಳನ್ನು ಈಡೇರಿಸುವ ದಿಸೆಯಲ್ಲಿ ನಾವಿಂದು 
ಮುಂದಾಗಬೇಕಾಗಿದೆ” ಎಂದು ಅವರು ಪ್ರತಿಪಾದಿಸುತ್ತಿದ್ದರು. ದೇಶದಲ್ಲಿ ಸಮಾಜವಾದಿ 
ವಿಚಾರಧಾರೆಯನ್ನು ಪ್ರಚುರಪಡಿಸುವಲ್ಲಿ ಅವರು ನೀಡಿದ ಕೊಡಗೆ ಅತ್ಯಮೂಲ್ಯ. ಎಲ್ಲ 
ಸಮಕಾಲೀನ ಪ್ರಶ್ನೆಗಳನ್ನು ಅವುಗಳ ಐತಿಹಾಸಿಕ ಮತ್ತು ಸಾಮಾಜಿಕ ನೆಲೆಯಲ್ಲಿ ಜನರ 
ಮುಂದಿಡುವಲ್ಲಿ ಅವರು ನಿಷ್ಣಾತರಾಗಿದ್ದರು. ಅವರ ಮಾತಿನಲ್ಲಿ ಅಂತಹ ಪರಿಣಾಮಕಾರಿ 
ವಿಶ್ಲೇಷಣೆ ಇರುತ್ತಿತ್ತು. ವಾಸ್ತವವಾಗಿ ಅವರು ಸಮಾಜವಾದದ ಮಹಾನ್‌ 
ಹೋರಾಟಗಾರರಾಗಿದ್ದರು. ಅವರು ಕೆಲಸ ನಿರ್ವಹಿಸುತ್ತಿದ್ದ ರೀತಿ, ಅವರ ಮುಕ್ತ ಮನಸ್ಸು 
ಮತ್ತು ಪಕ್ಷೆಪಾತವಿಲ್ಲದ ನಿಲುವಿನಿಂದ ಪ್ರಭಾವಿತನಾಗಿದ್ದೇನೆ. ೧೯೮೩ರ ಮೇ ತಿಂಗಳಲ್ಲಿ 
ಅಸ್ಸಾಂನಲ್ಲಿನ ಪರಿಸ್ಥಿತಿಯನ್ನು ಖುದ್ದಾಗಿ ಅಭ್ಯಸಿಸಲು ಅಲ್ಲಿಗೆ ಬಂದಿದ್ದಾಗ ಎಸ್‌.ಎಂ. 
ಅವರು ರಾಜ್ಯದ ಜನತೆಯಲ್ಲಿ ಮಾಡಿಕೊಂಡ ಮನವಿ ಈಗಲೂ ನನ್ನ ನೆನಪಿನಲ್ಲಿದೆ. 
“ಅಸ್ಸಾಂನ ಜನತೆಯಲ್ಲಿ ತಮ್ಮರಾಜ್ಯ ಒಂದು ಅನಾಥ ಶಿಶು ಎಂಬ ಭಾವನೆ ಇರುವುದು 
ನಿಜಕ್ಕೂ ದುಃಖದ ಸಂಗತಿಯಾಗಿದೆ. ಜೇಶದಲ್ಲಿಯಾರೊಬ್ಬರೂ ತಮ್ಮಪರವಾಗಿ ಯಾವದೇ 
ರೀತಿಯ ಕಾಳಜಿ ಹೊಂದಿಲ್ಲ ಎಂದು ಅಸ್ಥಾಮಿಗಳು ಯೋಚಿಸುತ್ತಿದ್ದಾರೆ. ಈ ಮನೋಭಾವನೆ 


ಪ್ರತಿಭಾವಂತ ಸಂಸದೀಯ ಪಟು 23 


ಅವರ ಮನಸ್ಸಿನಲ್ಲಿ ದೇಶದ ಎಲ್ಲ ರಾಜಕೀಯ ಪಕ್ಷಗಳ ವಿಷಯದಲ್ಲಿ ದ್ವೇಷವನ್ನು ಹುಟ್ಟಿಸದೇ 
ಹೋಗಿದ್ದರೂ ಒಂದು ಬಗೆಯ ತಾತ್ಸಾರವನ್ನು ಮೂಡಿಸಿರುವುದು ಮಾತ್ರ ವಾಸ್ತವವಾಗಿದೆ” 
ಎಂದು ಅವರು ಹೇಳಿದ್ದರು. ಮುಂದುವರಿದು ಅವರು “ಅಸ್ಲಾಂ ಶತಶತಮಾನಗಳಿಂದ 
ವಿಭಿನ್ನ ಸಮುದಾಯಗಳು, ವಿವಿಧ ಭಾಷೆಗಳನ್ನಾಡುವ ಜನರು ಅತ್ಮಂತ ಸೌಹಾರ್ದಯುತ 
ವಾತಾವರಣ ಬಾಳಿಬದುಕಿದ ಒಂದು ರಾಜ್ಯವಾಗಿದೆ. ಸಾಸ್ಕೃತಿಕ ಸಮಗ್ರತೆ ಮತ್ತು ಸಾಮರಸ್ಯಕ್ಕೆ 
ಹೆಸರಾಗಿದ್ದ ಈ ನಾಡು ಈಗ ಸಂಪೂರ್ಣ ಜರ್ಜರಿತವಾಗಿದೆ. ಸಮಯ ಮೀರಿ ಹೋಗುತಿದ್ದೆ. 
ಪರಿಸ್ತಿತಿ ಅತ್ಯಂತ ಸಂಕೀರ್ಣಗೊಳ್ಳುತ್ತಿದ್ದೆ. ತೀವ್ರ ಹತಾಶೆ ಅವರಿಸುತ್ತಿದೆ. ಆದರೆ ಇಲ್ಲಿನ 
ಪರಿಸ್ತಿತಿ ಸುಧಾರಿಸಬಹುದೆಂಬ ನಂಬಿಕೆ ಈಗಲೂ ನಮಗಿದೆ. ಎಲ್ಲ ರಾಜಕೀಯ ಪಕ್ಷಗಳು 
ಮತ್ತು ಸಂಬಂಧಪಟ್ಟ ಸಂಘಟನೆಗಳು ಅಸ್ಸಾಂ ಜನಸಮೂದಾಯದ ಆಶೋತ್ತರಗಳನ್ನು 
ಗಮನದಲ್ಲಿಟ್ಟುಕೊಂಡು ಮತ್ತು ಇಡೀ ದೇಶದ ಹಿತವನ್ನು ಲಕ್ಷದಲ್ಲಿಟ್ಟುಕೊಂಡು ಒಂದು 
ವ್ಯಾವಹಾರಿಕ ಪರಿಹಾರ ಕಂಡುಕೊಳ್ಳಲು ನಿರ್ಧರಿಸಿದರೆ ಈಗಲೂ ಅಸ್ಲಾಂ ರಾಜ್ಯ ಈಗ 
ಎರಗಿರುವ ಸಂಕಟದಿಂದ ಪಾರಾಗಬಲ್ಲದು ಎಂಬ ದೃಢ ವಿಶ್ವಾಸ ನಮಗಿದೆ. ಈ ನಿಟ್ಟಿನಲ್ಲಿ 
ಅಸ್ಸಾಂನಲ್ಲಿ ಹಾಗೂ ಒಟ್ಟಾರೆಯಾಗಿ ಇಡೀ ದೇಶದಲ್ಲಿ ಸಾರ್ಮಜನಿಕ ಅಭಿಪ್ರಾಯ 
ರೂಪಿಸುವುದು ಈಗ ಅಗತ್ಯ ನಾಗಿದೆ ಇಡೀ ದೇಶದ ಜನತೆಯನ್ನು ಲಕ್ಷ್ಮದಲ್ಲಿಟ್ಟುಕೊಂಡು 
ನಾನು ಮತ್ತೊಮ್ಮೆಇದೇ ಮನವಿ ಮಾಡ ಬಯಸುತ್ತೇನೆ ಮತ್ತು ಇದು ತೀರ್ವ ಪರಿಣಾಮ 
ಬೀರಲಿದೆ ಎಂದು Mie ಎಂದು ಹೇಳಿದರು. 


ರಾಜನೀತಿಯಲ್ಲಿ ಅಧ್ಯಾಶಿಕ್ಷತೆಯನ್ನು ಅವರು ಬೆರೆಸುಪಿದ್ದರು. ರಾಷ್ಟ್ರದ ಸಮಗ್ರತೆಗೆ 
ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಅವರು ಪಕ್ಷಾತೀತ ದೃಷ್ಟಿಯಿಂದ ನೋಡುತ್ತಿದ್ದರು. 
ಅವರ ಜೀವನ ಸಿದ್ದಾಂತ ಮತ್ತು ಅನುಷ್ಠಾನದ ಆದರ್ಶಪ್ರಾಯವಾದ ಮಿಶ್ರಣವಾಗಿತ್ತು. 
ಪುಣೆಗೆ ಸಮೀಪದ ಹೆಡಪ್‌ಸರ್‌ ಎಂಬಲ್ಲಿ ನಡೆದ ರ್ಯಾಲಿಯೊಂದರಲ್ಲಿ ಪ್ರೊ. ಜಿ.ಪಿ 
ಪ್ರಧಾನ್‌ ಅವರೊಂದಿಗೆ ಮಾತನಾಡುತ್ತಾ “ನೋಡಿ ಪ್ರಧಾನ್‌ ಅವರೇ, ನೀವ ಅಧ್ಯಯನ 
ವೇದಿಕೆಗಳಲ್ಲಿ ಮಾತನಾಡುತ್ತೀರಿ. ಅವರಿಗೆ ಉಪದೇಶ ನೀಡುತ್ತೀರಿ. ನೀವು ಎಂದೂ 
ನಿಮ್ಮ ಕೈಗಳನ್ನು ಕೆಲಸಕ್ಕೆ ಹೆಚ್ಚುವುದಿಲ್ಲ. ಇನ್ನು ಕೈಗೆ ಕೆಸರಾಗುವ ಯಾವುದೇ ಕೆಲಸಕ್ಕೂ 
ನೀವು ಹೋಗುವುದೇ ಇಲ್ಲ. ಹಾಗಾಗಿ ಇಲ್ಲಿ ಚರಂಡಿ ಪಾಯಖಾನೆಗಳನ್ನು ಸ್ವಚ್ಛವಾಗಿ 
ಇರಿಸುವ ಕಾರ್ಯಕ್ಕೆ ನೀವು ಮತ್ತು ನಿಮ್ಮಸ್ಟೇಹಿತರು ಕೈ ಹಾಕಬೇಕೆಂದು ಮನವಿ ಮಾಡುತ್ತೇನೆ” 
ಎಂದಿದ್ದರು. 


ಭಾಷಾವಾರು ರಾಜ್ಯಗಳ ರಚನೆಯ ಸೂತ್ರಕ್ಕೆ ಜೋಶಿಯವರು ಸಂಪೂರ್ಣ 
ಬದ್ದೆದಾಗಿದ್ದರು. ವಿಕೇಂದ್ರೀಕೃತ ಜನತಂತ್ರ ವೈವಸ್ಥೆಯಲ್ಲಿ ಅವರು ಗಾಢ ನಂಬಿಕೆ ಇಟ್ಟಿದರು. 
ಭಾಷಾವಾರು ರಾಜ್ಯಗಳ ರಚನೆಯ ಸೂತ್ರಕ್ಕೆ ಅನುಗಣವಾಗಿ ಮಹಾರಾಷ್ಟ್ರ ಮತ್ತು ಪುಜಾಬ್‌ 


69-3 


24 ಎಸ್‌. ಎಮ್‌. ಜೋಶಿ 


ರಾಜ್ಯಗಳ ರಚಿನೆಯನ್ನು ಅವರು ಬೆಂಬಲಿಸಿದರು. ನಾಗಾಲ್ಯಾಂಡ್‌ ವಿಷಯದಲ್ಲಿ ಮಾತುಕತೆ 
. ನಡೆಸಲು ಅವರು ಲಂಡನ್‌ಗೂ ಹೋದರು. ಸಾಮಾಜಿಕವಾಗಿ ಹಿಂದುಳಿದ ಸಮುದಾಯಗಳ 
ಹಿತರಕ್ಷಣೆಯ ಹೋರಾಟದಲ್ಲಿ ಅವರು ಸದಾ ಮುಂಚೂಣಿಯಲ್ಲಿ ನಿಲ್ತುತಿದ್ದರು. 


ಸಮನ್ನಿತ ಸಿದ್ಧಾತದ ಮತ್ತು ದೃಷ್ಟಿಕೋನದ ಡಾ. ರಾಮ ಮನೋಹರ ಲೋಹಿಯಾ 
ಅವರು ಪ್ರತಿಪಾದಿಸುತ್ತಿದ್ದ ಕಾರ್ಯತಂತ್ರದಲ್ಲಿ ಎಸ್‌.ಎಂ. ಅಚಲ ವಿಶ್ಹಾಸ ಇಟ್ಟಿದ್ದರು. 
ಸಮಾಜವಾದ ಮತ್ತು ಸಮಾಜವಾದಿಗಳನ್ನು ಅಂಥ ಮಾವೋ ವಾದದ ಸೆರೆಮನೆಯಿಂದ 
ಹೊರತರಬೇಕೆಂಬ ಅವರ ಅಭಿಪ್ರಾಯವನ್ನು ಜೋಶಿಯವರು ಸಂಪೂರ್ಣವಾಗಿ 
ಒಪ್ಪಿಕೊಂಡಿದ್ದರು. ಜನತಾಂತ್ರಿಕೆ ಸಮಾಜವಾದಿ ಸಿದ್ಧಾಂತವನ್ನು ಸಂಪ್ರದಾಯವಾದ ಮತ್ತು 
ಕಮ್ಯುನಿಸಂನೊಂದಿಗೆ ತುಲನೆ ಮಾಡುತ್ತಾ. 


“ಸಂಪ್ರದಾಯವಾದ ಮತ್ತು ಕಮ್ಮುನಿಸಂ ಸಿದ್ಧಾಂತಗಳಲ್ಲಿ ಸಮಾಜವಾದದ ವಿರುದ್ದ 
ಒಂದು ವಿಲಕ್ಷಣ ಸಾಮ್ಯವಿದೆ. ಸಂಪ್ರದಾಯವಾದವು ಸಮಾಜವಾದವನ್ನು ತನ್ನ ಪ್ರಜಾಸತ್ತಾತಕ್ರ 
ಪ್ರತಿಸ್ಪರ್ಧಿಯಾಗಿ ಪರಿಗಣಿಸುತ್ತದೆ.  ಕಮ್ಮುನಿಸಂ ಸಂಪ್ರದಾಯವಾದಿ ಸರ್ಕಾರ 
ಮುಂದುವರೆಯುವುದನ್ನು ಅಪೇಕ್ಷಿಸುತ್ತದೆ ಮತ್ತು ಸಮಾಜವಾದಿ ಪಕ್ಷವು ಅಧಿಕಾರಕ್ಕೆ 
ಬರುವುದನ್ನು ಅದು ವಿರೋಧಿಸುತ್ತದೆ” ಎಂದು ಹೇಳಿದ್ದರು. 


೧೯೬೫ರಲ್ಲಿ ವಾರಣಾಸಿಯ ಅಧಿವೇಶನದಲ್ಲಿ ಸಂಯುಕ್ತ ಸೋಷಿಯಲಿಸ್ಟ್‌ 
ಪಾರ್ಟಿಯಲ್ಲಿ ಹಲವು ದಶಕಗಳಿಂದ ಅತ್ಯಂತ ಆಪ್ತ ಮತ್ತು ವಿಶ್ವಾಸಾರ್ಹ ಮಿತ್ರರಿಂದ 
ಬೇರ್ಪಡಲು ತೆಗೆದುಕೊಂಡ ನಿರ್ಧಾರವು ಅವರ ತತ್ತನಿಷ್ಠ ನಿಲುವಿನ ನಿದರ್ಶನವಾಗಿದೆ. 
ಪ್ರಜಾಸತ್ತಾತಕ್ರ ಸಮಾಜವಾದಿ ವ್ಯವಸ್ಥೆಯ ಸುವಾಗಿನ ಹೋರಾಟದ ಮುಂಚೂಣಿಯಲ್ಲಿ 
ನಿಂತಿರುವುದಾಗಿ ಹೇಳಿಕೊಂಡಿರುವ ಪಕ್ಷವು ಜನತಾಂತ್ರಿಕ ರೀತಿಯಲ್ಲಿ ಕಾರ್ಯ 
ನಿರ್ವಹಿಸಬೇಕೊಬುದು ಅವರ ನಿಲುಮಾಗಿತ್ತು. ಭುರತದ ರಾಜಕೀಯ ಇತಿಹಾಸದ ನೆಹರು 
ನಂತರದ ಅತ್ಮಂತ ಸಂದಿಗ್ದ ಹಂತದಲ್ಲಿ ಸಂಯುಕ್ತ ಸೋಷಿಯಲಿಸ್ಟ್‌ ಪಾರ್ಟಿ ಡಾ. ಲೋಹಿಯಾ 
ಅವರ ನಾಯಕತ್ವವೇ ಸೂಕ್ತವೆಂದು ಅವರು ದೃಢವಾಗಿ ನಂಬಿದ್ದರು. ೧೯೬೭ರಲ್ಲಿಕಾಂಗೆಸ್‌ 
ಪಕ್ಷವ ಅನೇಕ ರಾಜ್ಯಗಳಲ್ಲಿ ಬಹುಮತ ಕಳದುಕೊಂಡು ಲೋಕಸಬೆಗೆ ಅಲ್ಪ ಬಹುಮತದಿಂದ 
ಆರಿಸಿ ಬಂದಾಗ ಜೋಶಿಯವರು ಈ ಅಂಶವನ್ನು ಒತ್ತಿ ಹೇಳಿದರು. 


ಸಮಾಜದ ದುರ್ಬಲ ವರ್ಗದವರ ಹಿತರಕ್ಷಣೆಗಾಗಿ ಸಂಘಟಿಸಿದ ಹಲವಾರು 
ಚಳವಳಿಗಳಲ್ಲಿ ಜೋಶಿಯವರು ಸ್ವತಃ ಸಕ್ರಿಯ ಪಾತ್ರ ಮಹಿಸಿದ್ದರು. ಎಂತಹ ಸಂದರ್ಭದಲ್ಲೂ 
ಅವರು ದೃತಿಗೆಟ್ಟವರಲ್ಲ. ಅದೇ ರೀತಿ ಹಾಸ್ಯಪ್ರಜ್ಞೆಯನ್ನು ಬಿಟ್ಟುಕೊಟ್ಟವರಲ್ಲ. ಗಂಭೀರ 
ಅಸ್ಪಪ್ಪಕ್ಕಿ ಒಳಗಾಗಿ ಹಾಸಿಗೆ ಹಿಡಿದಿದ್ದ ಅವರು ಒಂದು ಸಲ “ಓಹ್‌, ನನ್ನ ದೇಹದೊಳಕ್ಕೆ 
ಕಾಯಂ ರಕ್ಷಣೆ ಪಡೆಯುವ ಸಲುವಾಗಿ ಓರ್ವ ತೀವ್ರಗಾಮಿ ಪ್ರವೇಶಿಸಿರುವಂತಿದೆ” ಎಂದು 
ಗಿನಿ 


ಪುತಿಭಾವಂತ ಸುಸದೀಯ ಹಟು 25 


ಪುಣೆಯ ಪರ್ವತಿ ದೇವಾಲಯಕ್ಕೆ ಅಸ್ಪೃಶ್ಯರಿಗೆ ಪ್ರವೇಶ ಕಲಿಸುವ ಸಲುವಾಗಿ 
ನಡೆದ ಚಳವಳಿಗೆ ೧೯೩೦ರ ದಶಕದ ಪ್ರಾರಂಭದಲ್ಲೇ ಎಸ್‌.ಎಂ. ಅವರು ಇತರ 
ಅನೇಕ ಚಟುವಟಿಕೆಗಳಲ್ಲೂ ಭಾಗಿಯಾಗಿದ್ದರು. ಅವರ ಸ್ಪೂರ್ತಿದಾಯಕ ನಾಯಕತ್ವದಲ್ಲಿ 
ಅನೇಕ ಕಾರ್ಮಿಕ ಸಂಘಟನೆಗಳು ತಮ್ಮ ಸೈದ್ಧಾಂತಿಕ ಪಾತ್ರಗಳನ್ನು ಪುನರ್‌ ವಿಮರ್ಶಿಸಿದವು 
ಮತ್ತು ಸೈದ್ಧಾಂತಿಕ ಚರ್ಚಿಯ ಕೇಂದ್ರಗಳಾಗಿ ಪರಿಣಮಿಸಿದವು. 


ಭಾರತದಲ್ಲಿನ ಸಮಾಜವಾದಿ ಚಟುವಟಿಕೆಗೆ ಹೊಸದಿಕ್ಕನ್ನು ನೀಡುವ ದಿಸೆಯಲ್ಲಿ 
ಎಸ್‌.ಎಂ. ಅವರು ಅತ್ಯಂತ ಮಹತ್ತರ ಪಾತ್ರ ವಹಿಸಿದ್ದರು. ಬಹುಶಃ ಸಮಾಜವಾದದ 
ಧ್ಯೇಯ ಸಾಧನೆಯಲ್ಲಿ ಯಾವೊಬ್ಬ ಸಮಾಜವಾದಿಯೂ ಜೋಶಿಯವರಷ್ಟು ಶ್ರಮ 
ಮತ್ತು ಯಾತನೆ ಪಟ್ಟಿಲ್ಲ ಎಂದು ಧಾರಾಳವಾಗಿ ಹೇಳಬಹುದು. ಜಾತಿವಾದ, 
ಕೋಮುವಾದ ಮತ್ತು ಪ್ರಾದೇಶಿಕವಾದದ ಗಡಿಗಳನ್ನು ದಾಟಿ ಒಂದು ಸಮಗ್ರ 
ದೃಷ್ಟಿಕೋನವನ್ನು ಅವರು ಬೆಳೆಸಿಕೊಂಡಿದ್ದರು ಮತ್ತು ಈ ನೆಲೆಯಿಂದ ಅವರು 
ವಾಸ್ತಿವವಾಗಿಯೂ ಓರ್ವ ವಿಶ್ವಪ್ರಜೆ ಎನಿಸಿದ್ದರು. 


ಎಸ್‌.ಎಂ. ಅವರ ಸದಣೆಗೆ ನಾವ ಸಲ್ಲಿಸಬಹುದಾದ ಅತ್ಯುತ್ತಮ ಶ್ರದ್ಧಾಂಜಲಿ 
ಎಂದರೆ ಅವರ ವಿಚಾರಧಾರೆ ಮತ್ತು ತತ್ನಗಳಿಗೆ ನಮನ್ನು ನಾವೇ ಅರ್ಪಿಸಿಕೊಳ್ಳುವುದು 
ಮತ್ತು ಸಮಾಜದಲ್ಲಿ ಅತ್ಯಂತ ಶೋಷಿತ ವರ್ಗಗಳ ಸಲುವಾಗಿ ಅವರು ಅರ್ಧದಲ್ಲಿ ಬಿಟ್ಟುಹೋದ 
ಕಾರ್ಯಭುರಗಳನ್ನು ಪೂರ್ಣಗೊಳಿಸುವುದಾಗಿದೆ. 


26 ವಿಸ್‌. ಎಮ್‌. ಜೋಶಿ 


ಎಸ್‌.ಎಂ. ಓರ್ವ ರಾಜರ್ಷಿ 
ಶರದ್‌ ಪವಾರ್‌ 


ಎಸ್‌.ಎಂ. ಜೋಶಿಯವರು ಸ್ವಾಂತ್ರ್ಯಪೂರ್ವ ಮತ್ತು ಸ್ಪಾತಂತ್ರ್ಯನಂತರದ 
ಯುಗಗಳ ಒಂದು ಪ್ರಮುಖ ಕೊಂಡಿಯಾಗಿದ್ದರು. ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ 
ನೀಡಿದ ಸ್ಪೂರ್ತಿ ಸೇವೆ ಹಾಗೂ ಬಲಿದಾನ ಮತ್ತು ಗಾಂಧಿಯುಗದ ಮೌಲ್ಯಗಳನ್ನು ನಮಗೆ 
ಪದೇಪದೇ ನೆನಪಿಸುವಂತಿದ್ದರು. ಅವರು ಓರ್ವ ಮಹಾನ್‌ ಮಾನವತಾದಿಯಾಗಿದ್ದರು. 
ನಿರ್ಭೀತ ವ್ಯಕ್ತಿತ್ತ ಉಳ್ಳವರಾಗಿದ್ದರು. ಸ್ಪಟಿಕದಂತೆ ಪಾರದರ್ಶನ ಪ್ರಾಮಾಣಿಕತೆ 
ಉಳ್ಳವರಾಗಿದ್ದರು. ಅವರ ಹೃದಯದಲ್ಲಿ ದ್ವೇಷ-ಮತ್ತರಗಳಿಗೆ ಎಡೆಯೇ ಇರಲಿಲ್ಲ. 
ಅತ್ಯಂತ ಮಾನವೀಯವಾದ ಒಂದು ನವ ಸಮಾಜವನ್ನು ನಿರ್ಮಿಸುವ ಸಂಕಲ್ಪಕ್ಕೆ ಅವರು 
ಬದ್ಧರಾಗಿದ್ದರು. ತಮ್ಮ ಈ ದ್ವೇಯದ ಬಗೆಗಿದ್ದ ಅಸಾಧಾರಣ ನಿಷ್ನೆಯಿಂದಾಗಿ ಅವರ, 
ಓರ್ವ ಆದರ್ಶ ಸಮಾಜ ಸೇವಕರೆನಿಸಿದ್ದರು. ಸಿದ್ದಾಂತಕ್ಕಿಂತ ಹೆಚ್ಚಾಗಿ ಆದರ್ಶವಾದಕ್ಕೆ 
ಅವರು ಹೆಚ್ಚು ಬೆಲೆ ಕೊಡುತ್ತಿದ್ದರು. ವಿಸೃತ ಸಾಮಾಜಿಕ, ಆರ್ಥಿಕ ಸಮಸ್ಯೆಗಳಲ್ಲಿ ಅವರಿಗೆ 
ಮಾನವೀಯ ಆಸಕ್ತಿ ಇತ್ತು. ಈ ಎಲ್ಲ ಸಮಸ್ಯೆಗೂ ರಾಜಕೀಯ ಪೆರಿಹಾರ ಬಯಸುತ್ತಿದ್ದರಿಂದ 
ಅವರು ರಾಜಕಾರಣದಲ್ಲಿ ತೊಡಗಿದ್ದರು. 


ಎಸ್‌.ಎಂ. ಅವರು ನಿಸ್ಸಂಶಯವಾಗಿಯೂ ಓರ್ವ ಶ್ರೇಷ್ಠ 
ಸಮಾಜವಾದಿಯಾಗಿದ್ದರು. ಅವರಲ್ಲಿ ಎಂದೂ ಅಂಧಾನುಕರಣೆ ಇರಲಿಲ್ಲ. 
ಸಮಾಜವಾದದಲ್ಲೇ ಅವರು ತಾವು ನಂಬಿಕೊಂಡು ಬಂದಿದ್ದ ಮಾನವೀಯ ಮತ್ತು 
ನೈತಿಕೆ ಮೌಲ್ಯಗಳಿಗೆ ಅಭಿವ್ಯಕ್ತಿಯನ್ನು ಕಂಡು ಕೊಳ್ಳುತಿದ್ದರು. ಅಜೇ ವೇಳೆಗೆ ದೀನದಲಿತರ 
ಮತ್ತು ಶೋಷಿತರ ವಿಷಯದಲ್ಲಿ ಹೊಂದಿದ್ದ ಕಾಳಜಿ, ಅನುಕಂಪಗಳಿಗೆ ಅದು ಅವರಿಗೆ 


ಬಜೋಧನೆಯತ್ತ ಮತ್ತು ಸಾಮೂಹಿಕ ಕಾರ್ಯತಂತ್ರಗಳತ್ತ ಅವರನ್ನು ಆಕರ್ಷಿಸಿತು. ತಾವು 
ಹೊಂದಿರುವ ಧೈೇಯದಷ್ಟೇ ಅದನ್ನು ಸಾಧಿಸುವ ಬುರಿಯೂ ಪರಿಶುದ್ಧವಾಗಿರಬೇಕೆಂದು 
ಬಯಿಸಿದ್ದರು. ಸತ್ಯ, ಅಹಿಂಸೆ ಮತ್ತು ಸತ್ಕಾಗ್ರಹಗಳ ಮೇಲೆ ಗಾಂಧೀಜಿಯವರು ನೀಡುತ್ತಿದ್ದ 
ಒತ್ತು ಇದಕ್ಕೆ ಕಾರಣವಾಗಿತ್ತು. ಇದರಿಂದಾಗಿ ಎಸ್‌.ಎಂ. ಅವರು ಈಗ ಸಮಾಜವಾದಿಗಳ 
ನಡುವಣ ಗಾಂಧೀವಾದಿ ಮತ್ತು ಗಾಂಧೀವಾದಿಗಳ ನಡುವಣ ಸಮಾಜವಾದಿ ಎಂದು 
ಖ್ಯಾತರಾದರು. 


ಎಸ್‌.ಎಂ. ಅವರು ಮಹಾರಾಷ್ಟ್ರ ವಿದಾವಸಭೆಗೆ ಎರಡು ಬಾರಿ ೧೯೫೨ 
ಮತ್ತು ೧೯೫೭ರಲ್ಲಿ ಹಾಗೂ ೧೯೬೩ರಲ್ಲಿ ಲೋಕಸಭೆಗೆ ಆಯ್ಕೆಯಾದರು. ಅವರು 
ಸಂಸದೀಯ ಪ್ರಜಾಪ್ರಭತ್ರದ ಮೌಲ್ಯಗಳಲ್ಲಿ ದೃಢವಾವ ನಂಬಿಕೆ ಇರಿಸಿದ್ದ ಓರ್ವ 


ಪತಿಭಾವಂತ ಸಂಸದೀಯ ಪಟು p 


ಧುರೀಣರಾಗಿದ್ದರು. ಅವರು ಸಾಂಪ್ರದಾಯಿಕ ನೆಲೆಯ ಓರ್ವ ಸಂಸದೀಯ 
ಪಟುವಾಗಿರಲಿಲ್ಲ. ರಾಜಕಾರಣವನ್ನು ಕೇವಲ ಚುನಾವಣಾ ಚಟುವಟಿಕೆಗಳ ಮತ್ತು 
ಸಂಸದೀಯ ಚರ್ಚಿಗಳ ನೆಲೆಯಿಂದ ನೋಡಿದವರಲ್ಲ. ಸಂಸತ್ತಿನ ಮತ್ತು ವಿಧಾನಸಭೆಗಳಲ್ಲಿನ 
ಚರ್ಚೆಗಳಿಗೆ ಅವರು ಸದಾ ಮಹತ್ವದ ಕೊಡುಗೆ ನೀಡುತ್ತಿದ್ದರು. ಅವರ ಮಾತುಗಳು 
ಮಾಹಿತಿಪೂರ್ಣವಾಗಿರುತ್ತಿದ್ದವ. ವೈಚಾರಿಕ ವಿಶ್ಲೇಷಣೆಯಿಂದ ಕೂಡಿರುತ್ತಿದ್ದವ. ಸದನದಲ್ಲಿ 
ಅವರ ಮಾತುಗಳನ್ನು ಎಲ್ಲರೂ ಗಮನವಿಟ್ಟು ಗೌರವದಿಂದ ಆಲಿಸುತ್ತಿದ್ದರು. ಆದರೆ 
ಸಂಸತ್ತಾಗಲಿ, ವಿಧಾನಸಬಿಯಗಲಿ ಜನರ ಅಭಿಪ್ರಾಯಗಳನ್ನು ಬಿಂಬಿಸಲು ಒಂದು ಉಪಯುಕ್ತ 
ವೇದಿಕೆಯಾಗಿದ್ದರೂ, ಕಾರ್ಯಾಂಗವು ಜನರ ಆಶಯಗಳಿಗೆ ಪ್ರತಿಕ್ರಿಯಿಸುವಂತೆ ಮಾಡುವಲ್ಲಿ 
ವಾಸ್ತವವಾಗಿ ಅಷ್ಟೊಂದು ಪರಿಣಾಮಕಾರಿ ಮಾಧ್ಯಮವಲ್ಲ ಎಂಬ ಅಂಶವನ್ನು ಅವರು 
ಮನಗಂಡಿದ್ದರು. ಹಾಗಾಗಿ ಶಾಸನಸಭೆಯನ್ನು ಜನರ ಬೇಡಿಕೆಗಳನ್ನು ಧ್ವನಿಸುವ ಒಂದು 
ವೇದಿಕೆಯನ್ನಾಗಿ ಇಟ್ಟುಕೊಂಡು ಅದೇ ವೇಳಿಗೆ ಹೊರಗಡೆ ಜನಾಂದೋಲನವನ್ನು 
ಸಂಘಟಿಸುವ ಮೂಲಕ ಜನಕತೆಯ ಅಧಿಕಾರವನ್ನು ಸ್ಥಾಏಸಲು ಅವರು ಪ್ರಯತ್ನಿಸುತ್ತಿದ್ದರು. 
ಇಂತಹ ಎರಡು ಹಂತಗಳ ಕಾರ್ಯತುತ್ರ ಮಾತ್ರವೇ ಜನರ ಆಶೋತ್ತರಗಳನ್ನು ಕಾರ್ಯರೂಪಕ್ಕೆ 
ತರಬಲ್ಲದು ಮತ್ತು ಅವರ ಅಗತ್ಯಗಳಿಗೆ ಸರಕಾರ ಕಿವಿಗೊಡುವಂತೆ ಮಾಡಬಲ್ಲದು ಎಂದು 
ಅವರು ಭಾವಿಸಿದ್ದರು. 


ವಿಧಾನಸಭೆಯಲ್ಲಿ ಅವರು ಮುಕ್ತ ಮಾತು ನಿರ್ಭೀತ ವಿಮರ್ಶೆಗೆ ಹೆಸರಾದವರು. 
ಸರ್ಕಾರ ತನ್ನ ನೀತಿಗಳಲ್ಲಿ ಅಥವಾ ಕಾರ್ಯಗಳಲ್ಲಿ ತಫ್ಪೆಸಗಿದಾಗಲೆಲ್ಲ ಸರ್ಕಾರವನ್ನು ಜಾಲಾಡಿ 
ಬಿಡುತ್ತಿದ್ದರು. ಅವರ ಭಾಷಣಗಳಲ್ಲಿ ದ್ವೇಷ ಅಥವಾ ಸಂಕುಚಿತ ವ್ಯವಸ್ಥೆಯ ಕ್ಷುಲ್ಲಕ 
ಅಂಶಗಳು ಎಂದೂ ಇರುತ್ತಿರಲಿಲ್ಲ. ಅವರು ಸೆದಾ ಸದನದ ಗೌರವವನ್ನು ಕಾಯುತ್ತಿದ್ದುರು. 
ಸದಸ್ಯರು ಹಕ್ಕುಗಳನ್ನು ರಕ್ಷಿಸುತ್ತಿದ್ದರು. ೧೯೫೨ರಲ್ಲಿ ಟೈಮ್ಸ್‌ ಆಫ್‌ ಇಂಡಿಯಾ ಪತ್ರಿಕೆಯ 
ರಾಜ್ಯ ವಿಧಾಸಭೆಯ ಸದಸ್ಕರ ಮೇಲೆ ನಡೆಸಿದ ಅನುಚಿತ ಟೀಕೆಯ ವಿರುದ್ಧ ಮಂಡಿಸಿದ 
ಹಕ್ಕುಚ್ಯುತಿ ನಿರ್ಣಯವನ್ನು ಅವರು ಬಲವಾಗಿ ಬೆಂಬಲಿಸಿದ್ದರು. ಅದೇ ರೀತಿ ೧೯೫೭ರಲ್ಲಿ 
ಪ್ರಭಾತ್‌ (ಪಣೆ) ಪತ್ರಿಕೆಯ ಸಂಪಾದಕರ ವಿರುದ್ಧಮಂಡಿಸಿದ್ದ ಹಕ್ಕುಚ್ಯುತಿ ನಿರ್ಣಯವನ್ನು 
ಅವರು ಬೆಂಬಲಿಸಿದ್ದರು. ಪತ್ರಿಕೆಯ ಸಂಪಾದಕರು ತಮ್ಮ ಮಿತ್ರರಾಗಿದ್ದು ಸಂಯುಕ್ತ 
ಮಹಾರಾಷ್ಟ್ರ ಸಮಿತಿಯಲ್ಲಿ ಒಡನಾಡಿಯಾಗಿದ್ದರೂ ಕೂಡ ಅವರು ಅದನ್ನು ಪರಿಗಣನೆಗೆ 
ತೆಗೆದುಕೊಂಡಿರಲಿಲ್ಲ. ವಿರೋಧ ಪಕ್ಷೆಗಳು ರಚನಾತಕ್ರವಾಗಿ ಕಾರ್ಯನಿರ್ವಹಿಸಬೇಕೆಂದು 
ಜೋಶಿಯವರು ಹೇಳುತ್ತಿದ್ದರು. ೧೯೬೦ರಲ್ಲಿ ಸೋಲಾಪುರದ ನರ್ಸಿಂಗ್‌ ಗಿರ್ಜಿ ಮಿಲ್ಲ್‌ನ್ನು 
ಮುಚ್ಚಿ ಸುಮಾರು ಐದು ಸಾವಿರ ಕಾರ್ಮಿಕರು ನಿರುದ್ಯೋಗಿಗಳಾದರು. ಜೋಶಿಯವರು 
ಈ ಪ್ರಶ್ನೆಯನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದರು. ಅವರ ಈ ಉಪಕ್ರಮದಿಂದಾಗಿ 
ಮಹಾರಾಷ್ಟ್ರ ಸರ್ಕಾರವು ಗಿರಣಿ ಕಾರ್ಮಿಕರ ಪುನರ್‌ವಸತಿಗಾಗಿ ಯೋಜನೆಯೊಂದನ್ನು 


28 ವಿಸ್‌. ಎಮ್‌. ಜೋತಿ 


ರೂಪಿಸಿ ಹೊಸ ಆಡಳಿತ ಮಂಡಳಿಯನ್ನು ನೇಮಕ ಮಾಡಿತು. ಎಸ್‌.ಎಂ. ಅವರು ಈ 
ಸಮಿತಿಯ ಸದಸ್ಯರಲ್ಲಿ ಒಬ್ಬರಾಗಿದ್ದರು. ಇದರಿಂದಾಗಿ ಗಿರಣಿಯ ಪರಿಸ್ತಿಶಿ ಸುಧಾರಿಸಿ 
ಮತ್ತೆ ಅದು ಲಾಭದಾಯಕವಾಗಿ ನಡೆಯತೊಡಗಿತು. ಮುಂದನ ವರ್ಷಗಳಲ್ಲಿ ರೋಗಗ್ರಸ್ತ 
ಬಟ್ಟೆ ಗಿರಣಿಗಳ ಪುನರುತ್ನಾನಕ್ಕಾಗಿ ಸರ್ಕಾರ ಯೋಜಿಸಿದ ಕಾರ್ಯಕ್ರಮಗಳಿಗೆ ಈ 
ಘಫಯೋಗವೇ ನಾಂದಿಯಾಯಿತು. 


ರಾಜ್ಯ ವಿಧಾನಸಭೆಯಲ್ಲಿ ಅವರು ಸದಸ್ಯರಾಗಿದ್ದ ದಿನಗಳಲ್ಲಿ ಸಂಯುಕ್ತ ಮಹಾರಾಷ್ಟ 
ಚಳವಳಿ ತುರ್ಯಾವಸ್ಥೆಯಲ್ಲಿತ್ತು. ಎಸ್‌.ಎಂ. ಅವರು ಭಾಷಾವಾರು ರಾಜ್ಯಗಳ ರಚನೆಯ 
ಕಟ್ಟಾ ಬೆಂಬಲಿಗರಾದಿದ್ದರು. ವಿಧಾನಸಭೆಯಲ್ಲಿ ಈ ಬೇಡಿಕೆಯ ಪರವಾಗಿ 
ಪ್ರಶಿಪಾದಿಸುವದರ ಜೊತೆಗೆ ಅವರು ಸಂಯುಕ್ತ ಮಹಾರಾಷ್ಟ್ರ ಚಿಳೆವಳಿಗೂ ನೇತೃತ್ವ ನೀಡಿದ್ದರು. 
ಸಂಯುಕ್ತ ಮಹಾರಾಷ್ಟ್ರ ಚಳವಳಿಯ ಪ್ರಧಾನ ಕಾರ್ಯದರ್ಶಿ ಆಗಿಯೂ ನೇಮಕೆಗೊಂಡರು. 
ಈ ಸಾಮೂಹಿಕ ಚಳವಳಿ ಶಾಂತಿಯುತವಾಗಿ ಮುಂದುವರೆಯುವಂತೆ ಎಚ್ಚರ ವಹಿಸಿದರು. 
ಅವರ ವಿಧಾಯಕ ನೇತೃತ್ವದಿಂದಾಗಿಯೇ ಅದು ತನ್ನ ಸ್ಲಿಮಿತವನ್ನು ಕಾಯ್ದುಕೊಂಡಿತು. 
ಬಹುಕಾಲದಿಂದ ನಡೆದುಕೊಂಡು ಬಂದಿದ್ದ ಈ ಚಳವಳಿ ಭಾಷಾವಾರು ಹಿಂಸಾಚಾರಕ್ಕೆ 
ತಿರುಗದಂತೆ ಅವರು ನೋಡಿಕೊಂಡರು. ಅದೇನೇ ಇರಲಿ ಮಹಾರಾಷ್ಟ್ರ ಮತ್ತು 
ಮುಂಬಯಿಯಲ್ಲಿ ವಿಭಿನ್ನ ಭಾಷಾ ಗುಂಪುಗಳ ನಡುವಣ ಸಾಮರಸ್ಯವನ್ನು ಅವರು 
ಕಾಯ್ದುಕೊಂಡರು. ಚಳವಳಿ ಕಾಲದಲ್ಲಿ ಪೊಲೀಸ್‌ ಅಧಿಕಾರಿಯೊಬ್ಬರು ಜನರ ರೋಷಕ್ಕೆ 
ಬಲಿಯಾಗುವುದನ್ನು ತಪ್ಪಿಸಲು ಅವರು ತಮ್ಮ ಜೀವನವನ್ನೇ ಅಪಾಯಕ್ಕೆ ಬಡ್ಡಿದ್ದರು. 


ಕಾಂಗ್ರೆಸ್‌ ಪಕ್ಷದ ನಿಲುವನ್ನು ಅವರು ಬಲವಾಗಿ ವಿರೋಧಿಸುತ್ತಿದ್ದರೂ ಕೂಡಾ 
ಮಹಾರಾಷ್ಟ್ರದಲ್ಲಿನ ಕಾಂಗೆಸ್ಟಿಗರು ಸಂಯುಕ್ತ ಮಹಾರಾಷ್ಟದ ವಿಷಯದಲ್ಲಿ ತಮ್ಮಭಾವನೆಗಳ 
ಪರವಾಗಿಯೇ ಇದ್ದರೆಂದು ಅವರು ಅರಿತಿದ್ದರು. ೧೯೫೭ರ ಸಾರ್ವತ್ರಿಕ ಚುನಾವಣೆಗಳಲ್ಲಿ 
ಸಮಿತಿಯು ತನ್ನ ಸಾಮರ್ಥ್ಯವನ್ನು ಸಾಬೀತು ಪಡಿಸಿದ ನಂತರದಲ್ಲಿ ಅವರು ತಮ್ಮ 
ದಾರಿಯನ್ನು ಬದಲಿಸಿದರು. ಆಗ ವೈ.ಬಿ. ಚವಾಣ್‌ ಅವರು ದ್ವಿಭಾಷಾ ಮುಂಬಯಿ 
ರಾಜ್ಯದ ಮುಖ್ಯಮಂತ್ರಿಯಾದರು. ೧೯೫೮ರ ನವೆಂಬರ್‌ನಲ್ಲಿ ಛತ್ರಪತಿ ಶಿವಾಜಿಯ 
ಪ್ರತಿಮೆಯನ್ನು ಅನಾವರಣಗೊಳಿಸಲು ಪ್ರಧಾನಿ ಜವಹರಲಾಲ್‌ ನೆಹರು ಅವರು 
ಪ್ರತಾಪ್‌ಫಘಡ್‌ಗೆ ಭೇಟಿ ಇತ್ತಾಗ ಸಮಿತಿಯು ಮರಾಠಿ ಭಾಷೆಯ ಜನರು ಬೇಡಿಕೆಯನ್ನು 
ಮುಂದಿಟ್ಟು ಅದರ ಪ್ರಶ್ನಾತೀತ ಅಭಿವ್ಯಕ್ತಿ ಎಂಬಂತೆ ಅಭೂತಪೂರ್ವ ಮತ ಪ್ರದರ್ಶನ 
ನಡೆಸಿತು. ಅನೇಕರು ಈ ಮತ ಪ್ರದರ್ಶನ ಹಿಂಸಾಚಾರಕ್ಕೆ ತಿರುಗುವುದೆಂದು 
ಆತಂಕಪಟ್ಟರಾದರೂ ಎಸ್‌.ಎಂ. ಅವರು ಅತ್ಯಂತ ಆತ್ಮವಿಶ್ವಾಸದಿಂದ ಜನರನ್ನು ಅತ್ಯಂತ 
ಶಾಂತಿಯುತವಾಗಿ ಮತ್ತು ಗೌರವಪೂರ್ವಕವಾಗಿ ಸಂಘಟಿಸುವಲ್ಲಿ ಯಶಸ್ವಿಯಾದರು. ಅತ್ಯಂತ 


ಪ್ರತಿಭಾವಂತ ಸಂಸದೀಯ ಪಟು 29 


ಶಾಂತಿಯುತ, ಅತ್ಯಂತ ಘನಸಿಕೆಯಿಂದ ಕೂಡಿದ್ದ ಈ ಮತ ಪ್ರದರ್ಶನವು ಅವರಿಗೆ ಭಾರಿ 
ಶ್ಲಾಘನೆಯನ್ನು ತಂದುಕೊಟ್ಟಿತು. ಅಷ್ಟು ಮಾತ್ರವಲ್ಲ ಅದು ಪಂಡಿತ್‌ ನೆಹರೂ ಅವರ 
ಮೇಲೂ ಗಾಢವಾದ ಪ್ರಭಾವ ಬೀರಿತು. 


ಎಸ್‌.ಎಂ. ಅವರು ಸಮಿತಿಯ ನಾಯಕ ಮತ್ತು ಪ್ರಧಾನ 
ಕಾರ್ಯದರ್ಶಿಯಾಗಿರುತ್ತಾ ಅದರ ಧ್ಯೇಯ ಉದ್ದೇಶಗಳ ಬಗ್ಗೆ ಅತ್ಯಂತ ಸ್ಪಷ್ಟವಾದ ಪರಿಕಲ್ಪನೆ 
ಹೊಂದಿದ್ದರು. ಅಧಿಕಾರದ ಗ್ರಹಣ ನಮ್ಮ ಗುರಿಯಲ್ಲ. ಸಂಯುಕ್ತ ಮಹಾರಾಷ್ಟ್ರದ 
ರಚನೆಯೇ ತಮ್ಮ ಏಕ್ಕೆಕ ಗುರಿ ಎಂಬುದನ್ನು ಅವರು ಚೆನ್ನಾಗಿ ಅರಿತು ಕೊಂಡಿದ್ದರು. 
ಒಂದು ವೇಳೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಸಮಿತಿ ಗೆದ್ದು ಬಂದರೂ ಸಂಯುಕ್ತ ಮಹಾರಾಷ್ಟ್ರ 
ರಚಿನೆಯ ಗುರಿ ಮುಟ್ಟಿದೊಡನೆ ಅದು ರಾಜೀನಾಮೆ ನೀಡುವದು ಎಂದು ಕೂಡಾ ಅವರು 
ಒಮ್ಮೆ ಹೇಳಿದ್ದರು. ಸಮಿತಿಯ ಇತರ ಘಟಕಗಳು ಈ ಸಂಘಟನೆಯನ್ನು ಕಾಂಗ್ರೆಸ್‌ಗೆ 
ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಕಟ್ಟುವ ಅಭಿಲಾಷೆ ಹೊಂದಿದ್ದರೂ ಮಹಾರಾಷ್ಟ್ರ 
ರಾಜ್ಯ ಅಸಿತ್ಛಕ್ಕೆ ಬಂದೊಡನೆ ಅವರು ಸಮಿತಿಯನ್ನು ತ್ಯಜಿಸಿದರು. 


ಮುಂದಿನ ದಿನಗಳಲ್ಲೂ ಮಹಾರಾಷ್ಟ್ರ ಮತ್ತು ಕರ್ನಾಟಕ ನಡುವಣ ಗಡಿ 
ವಿವಾದವನ್ನು ಆಯಾ ಭಾಗಗಳ ಜನತೆಯ ಆಶಯಕ್ಕೆ ಅನುಗುಣವಾಗಿ ಬಗೆಹರಿಸುವ 
ನಿಟ್ಟಿನಲ್ಲಿ ಅವರು ತಮ್ಮ ಶ್ರಮವನ್ನು ಮೀಸಲಿಟ್ಟರು. ಅವರು ಎಂದೂ ಅಧಿಕಾರಕ್ಕಾಗಿ 
ತಹತಹಿಸಿದವರಲ್ಲ ಮತ್ತು ಜನಸೇವೆಗೆ ಅದೇ ನೆರವು ಎಂದು ಭಾವಿಸಿದವರೂ ಅಲ್ಲ. 


ಎಸ.ಎಂ. ಅವರ ಜೀವನವು ಅನ್ಯಾಯದ ವಿರುದ್ಧಹೋರಾಟದ ರಚವಾತಕ್ರ 
ಕಾರ್ಯಭಾರದ ಒಂದು ವೀರಗಾಥೆಯಾಗಿದೆ. ಅವರ ಜೀವನದಲ್ಲಿ ಏಳು ಬಾರಿಗೂ 
ಹೆಚ್ಚು ಸಲ ಅವರು ಜೈಲುವಾಸ ಮತ್ತು ಸ್ಥಾನಬದ್ಧತೆಗೆ ಗುರಿಯಾಗಿದ್ದರು. ಸ್ವಾತಂತ್ರ್ಯ 
ನಂತರದಲ್ಲೂ ಮೂರು ಬಾರಿ ಅವರು ಸೆರೆಮನೆ ವಾಸ ಅನುಭವಿಸಿದರು. ಕಾರ್ಮಿಕ 
ಸಂಘಟನೆಯಲ್ಲೂ ಅವರು ಸಕ್ರಿಯ ಪಾತ್ರ ವಹಿಸಿದ್ದರು. ಅನೇಕ ಮುಷ್ಕರಗಳು ಮತ್ತು 
ಹೋರಾಟಗಳನ್ನು ಯುಶಸ್ವಿಯಾಗಿ ನಿರ್ವಹಿಸಿದ್ದರು. ತಮ್ಮ ಕಾರ್ಮಿಕ ಸಂಘಗಳ 
ಕಾರ್ಯಕರ್ತರು ಕಾರ್ಯ ಚಟುವಟಿಕೆಗಳು ನಾವು ಇರಿಸಿಕೊಂಡಿದ್ದ ರಾಷ್ಟ್ರೀಯ ಮತ್ತು 
ಸಾಮಾಜಿಕ ಧ್ಯೇಯಾದರ್ಶಗಳ ಅಂಗಭಾಗ ಎಂದೇ ಅವರು ಪರಿಗಣಿಸಿದ್ದರು. ಅವರು 
ತಮ್ಮ ಕಾರ್ಯಕ್ಷೇತ್ರದಲ್ಲಿ ಗಾಂಧಿ ಮಾರ್ಗವನ್ನು ಅನುಸರಿಸಲು ಯತ್ತಿಸಿದರು ತಮ್ಮ 
ಧ್ಯೇಯಧೋರಣೆಗಳ ವಿಷಯದಲ್ಲಿ ಎಂದೂ ಅವರು ರಾಜಿ ಮಾಡಿಕೊಂಡವರಲ್ಲ. 


ಅವರು ನೀಡಿದ ಮಹತ್ತರ ಕೊಡುಗೆಗಳಲ್ಲಿ ರಾಷ್ಟ್ರ ಸೇವಾದಳವೂ ಒಂದಾಗಿದೆ. 
ಅದರ ಮುಖ್ಯಸ್ಥರಾಗಿ ಈ ಸಂಘಟನೆಯನ್ನು ನಡೆಸಿಕೊಂಡು ಬಂದರು. ಜಾತ್ಯಾತೀತ 


30 ವಿಸ್‌. ಎಮ್‌. ಜೋತಿ 


ಜನತಂತ್ರದ ಮೌಲ್ಯಗಳನ್ನು ಎಳೆಯ ಪೀಳಿಗೆಯಲ್ಲಿ ತುಂಬಬೇಕೆಂಬ ಅವರ ಆಶಯ ಮತ್ತು 
ಗಾಂಧಿವಾದದ ರಚಿನಾತಕ್ರ ಕಾರ್ಯಭಾರದಲ್ಲಿ ಅವರನ್ನು ತೊಡಗಿಸುವ ಅವರ ಕಾಳಜಿಯಿಂದಾಗಿ 
ಈ ಸಂಘಟನೆ ಮಾನ್ಯತೆ ಪಡೆಯಿತು. ಸಾಮಾಜಿಕ, ಆರ್ಥಿಕ ಪ್ರಗತಿಗೆ ಮತ್ತು ಸಾಮಾಜಿಕ 
ಸಾಮರಸ್ಯಕ್ಕೆ ಇವೆರಡೂ ಅತ್ಯಗತ್ಯ ಎಂದು ಅವರು ಪರಿಗಣಿಸಿದ್ದರು. ರಾಷ್ಟ್ರ ಸೇವಾದಳವನ್ನು 
ಒಂದು ರಚನಾತಕ್ರ ಸ್ವಯಂ ಸೇವಕರ ಪಡೆಯಾಗಿ ಕಟ್ಟುವಲ್ಲಿ ಅವರು ತಮ್ಮಗಮನವನ್ನು 
ಕೇಂದ್ರೀಕರಿಸಿದ್ದರು. ತಮ್ಮಹಲವು ವರ್ಷಗಳ ಪರಿಶ್ರಮದಿಂದ ಅನೇಕ ಪ್ರತಿಭಾವಂತ 
ಮತ್ತು ಸಮರ್ಪಣಾ ಮನೋಭಾವದ ಸಾಮಾಜಿಕ ಕಾರ್ಯಕರ್ತರ ಒಂದು ದೊಡ್ಡ ಪಡೆಯನ್ನೇ 
ಅವರು ಕಟ್ಟಿದರು. ಮಹಾರಾಷ್ಟ್ರದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ರಂಗವನ್ನು ರಾಷ್ಟ್ರ 
ಸೇವಾದಳ ಹೆಚ್ಚಿ ಶ್ರೀಮಂತಗೊಳಿಸಿತು. ಇಂದಿಗೂದಳವಪು ಹಾಕಿಕೊಟ್ಟ ರಚೆನಾತಕ್ರ ಸಮಾಜಿಕ 
ಕಾರ್ಯಳಾರದ ಅತ್ಯುತ್ತಮ ಪರಂಪರೆಯನ್ನು ಈ ಸ್ವಯಂ ಸೇವಕರು ಇಂದಿಗೂ 
ಮುಂದುವರೆಸಿಕೊಂಡು ಬಂದಿದ್ದಾರೆ. ಸಂಯುಕ್ತ ಮಹಾರಾಷ್ಟ್ರ ಚಳವಳಿಯಲ್ಲದೆ ಗೋವಾ 
ವಿಮೋಚನಾ ಹೋರಾಟವನ್ನು ಎಸ್‌.ಎಂ. ರವರು ಯಶಸ್ವಿಯಾಗಿ ನಡೆಸಿದರು. ಅದಲ್ಲದೆ 
ಭೂದಾನ ಚಳವಳಿ ಮತ್ತು ಬಿಹಾರದಲ್ಲಿನ ಭೂ ಅತಿಕ್ರಮಣ ಸತ್ಯಾಗ್ರಹದಲ್ಲೂ ಅವರು 
ನೇತೃತ್ವ ವಹಿಸಿದ್ದರು. ೧೯೬೭ ರಲ್ಲಿ ಅವರು ಲೋಕಸಭಾ ಸದಸ್ಯರಾಗಿದ್ದಾಗ ನಾಗಾಲ್ಕಾಂಡ್‌ಗೆ 
ಭೇಟಿ ನೀಡಿ ನಾಗಾಲ್ಯಾಂಡ್‌ ಸಮಸ್ಯೆಯ ಪರಿಹಾರಕ್ಕೂ ಪ್ರಯತ್ನಿಸಿದರು. ಅಲ್ಲಿನ ಪರಿಸ್ತಿಶಿಯ 
ಖುದ್ದು ಪರಿಶೀಲನೆಗೆ ಮತ್ತು ೧೯೭೯ರಲ್ಲಿ ಮತ್ತೆ ಅಲ್ಲಿಗೆ ತೆರಳಿದ್ದರು. ಶ್ರೀ ಜಯಪ್ರಕಾಶ್‌ 
ನಾರಾಯಣ್‌ ಅವರ ಸಲಹೆಯ ಮೇರೆಗೆ ಲಂಡನ್‌ಗೆ ತೆರಳಿ ನಾಗಾಲ್ಯಾಂಡ್‌ ಚಳವಳಿಯ 
ವಾಯಕ ಶ್ರೀ ಫಿಜೋ ಅವರ ಜೊತೆಗೆ ಚರ್ಚೆ ನಡೆಸಿದರು. ಈ ಸಮಾಲೋಚನೆಗಳು 
ಭಾರತ ಸರ್ಕಾರ ಮತ್ತು ವಾಗಾಲ್ಕಾಂಡ್‌ ದಂಗೆಕೋರರ ನಡುವಣ ಅಂತಿಮ ಇತ್ಕರ್ಥಕ್ಕೆ 
ನೆರವಾದವು. 


ಎಸ್‌.ಎಂ. ಅವರು ಕೋಮು ಸಾಮರಸ್ಯಕ್ಕಾಗಿ ಮತ್ತು ಸಾಮಾಜಿಕ ಸಮಾನತೆಗಾಗಿ 
ಸತತ ಹೋರಾಟ ನಡೆಸಿದರು. ಈ ಪ್ರಯತ್ನಗಳಲ್ಲಿ ಅನೇಕ ಅಪಾಯಗಳನ್ನು ಎದುರಿಸಿದರು. 
ಆದರೆ ಅವರು ಎಂದೂ ಧೃಶಿಗೆಡಲಿಲ್ಲ. ಮರಾಠವಾಡ ವಿಶ್ವವಿದ್ಯಾಲಯಕ್ಕೆ ಫ್ರನರ್‌ ನಾಮಕರಣ 
ಮಾಡುವ ಪ್ರಶ್ನೆಯ ಮೇಲೆ ೧೯೭೮ರಲ್ಲಿ ಎದ್ದ ಗಲಭೆಯ ಸಂದರ್ಭದಲ್ಲಿ ಸವರ್ಣಿಯ 
ಹಿಂದೂಗಳ ಕೋಪತಾಪಗಳನ್ನು ಅವರು ಎದುರಿಸಿದರು. ಮರಾಠವಾಡ ಪ್ರಾಂತ್ಯದಲ್ಲಿ 
ವಿಸೃತ ಪ್ರವಾಸ ಕೈಗೊಂಡ ಸಂದರ್ಭದಲ್ಲಿ ಒಂದೆಡೆ ಚಪ್ಪಲಿ ಹಾರದೊಂದಿಗೆ ಅವರನ್ನು 
ಸ್ವಾಗತಿಸಿದ್ದೂ ಉಂಟು. ಆದರೆ ದಲಿತರ ಜೀವಗಳನ್ನು ಸಂರಕ್ಷಿನುವ ತಮ್ಮಕಾರ್ಯಭಾರವನ್ನು 
ಅವರು ಮುಂದುವರೆಸಿದರು. ಕೊನೆಗೂ ವಿಶ್ವವಿದ್ಯಾಲಯಕ್ಕೆ ಹೊಸ ಹೆಸರು ನೀಡುವ 
ನಿರ್ಧಾರವನ್ನು ಒಪ್ಪಿಕೊಳ್ಳುವಂತೆ" ವಿರೋಧಿಗಳ ಮನ ಒಲಿಸಿದರು. ಇದರ ಫಲಿತಾಂಶ 


ಪ್ರತಿಭಾವಂತ ಸಂಸದೀಯ ಪಟು 31 


ಏನಾಯಿತೆಂದರೆ ಜೋಶಿಯವರಿಗೆ ಚಪ್ಪಲಿಯ ಹಾರ ತೊಡಿಸಿದ್ದ ಯುವಕನೇ ಅವರ 
ಬಳಿಗೆ ಬಂದು ಪಾದ ಮುಟ್ಟಿ ತನ್ನ ತಪ್ಪನ್ನು ಒಪ್ಪಿಕೊಂಡು ತಾನೀಗ ಬದಲಾದ 
ಮನುಷ್ಯನಾಗಿದ್ದೇನೆ ಎಂದು ಹೇಳಿ ಆದರೆ ಓರ್ವ ಪ್ರಬಲ ಬೆಂಬಲಿಗನಾದ. 


ಕಳೆದ ಶತಮಾನದಲ್ಲಿ ನ್ಯಾಯಮೂರ್ತಿ ಎಂ.ಜಿ. ರಾನಡೆ ಅವರು ತಮ್ಮ 
ಸಮಕಾಲೀನರೊಬ್ಬರನ್ನು ರಾಜರ್ಷಿ ಎಂದು ಬಣ್ಣಿಸಿದ್ದರು. ಆದರೆ ಈಚಿನ ದಿನಗಳಲ್ಲಿ 
ಸಾರ್ವಜನಿಕ ಜೀವನದಲ್ಲಿ ಅಂತಹ ರಾಜರ್ಷಿಯನ್ನು ನಾವು ಕಂಡಿದ್ದರೆ ಅದು ಎಸ್‌.ಎಂ. 
ಜೋಶಿಯವರೇ ಆಗಿದ್ದರು. ಅವರು ನಮ್ಮ ಸಾರ್ವಜನಿಕ ಜೀವನದ ನೈತಿಕ ಮತ್ತು 
ಮಾರ್ಗದರ್ಶಿ ಶಕ್ತಿಯಾಗಿದ್ದರು. ಅವರ ನೈಶಿಕ ಸ್ಪೂರ್ತಿ ಎಂದೂ ಬತ್ತಿದ್ದೇ ಇಲ್ಲ. ಅವರೆಂದು 
ಸೋಲುಗಳಿಂದ ದೃತಿಗೆಟ್ಟವರೇ ಅಲ್ಲ. ತಮ್ಮ ಆತ್ಮನಾಕ್ಷಿಗೆ ಸರಿಯಾಗಿ ಅವರು 
ನಡೆದುಕೊಂಡವರು. ತಮಗೆ ಪ್ರಿಯರಾದವರ ಪರವಾಗಿ ಅವರ ಹಿತಸಾಧನೆಗಾಗಿ 
ಹೋರಾಟದಲ್ಲಿ ತಮ್ಮ ಜೀವಮಾನವನ್ನು ಸವೆಸಿದವರು. 


32 ವಿಸ್‌, ಎಮ್‌. ಜೋತಿ 
ಅಧ್ಯಾಯ - ೪ 
ವಿಸ್‌.ಎಂ. ಅವರಿಗೆ ವಿದಾಯ 
ಪ್ರೊ. ಮಧು ದಂಡವತೆ* 


“ಬಣ್ಣ ಕಳೆದುಕೊಳ್ಳುತ್ತಿರುವ ಹೂಗಳು ಮತ್ತು ಉದುರುತ್ತಿರುವ ಎಲೆಗಳ 
ಯತುವಿನಲ್ಲಿ ಏಕಾಂತದ ಕ್ಷಣಗಳು ಬರುವುದು ಸ್ವಾಭಾವಿಕೆ. ಅದೇ ರೀತಿ ಸೈಥಣೆಯ 
ಒಂದು ಮೂಲೆಯಲ್ಲಿ ಅಂತಹ ಏಕಾಂತದ ಅನುಭವ ಸಂವೇದನೆಯ ಎಲೆಗಳನ್ನು 
ಮೀಟುವುದೂ ಸಹಜ. ಆದೇ ರೀತಿ ಮನುಷ್ಯನ ನೆನವು ಕೂಡಾ ಅನೇಕ ವೇಳೆ ದುಃಖದಲ್ಲೂ 
ಕೂಡ ಚೇತೋಹಾರಿಯಾಗಿರುತ್ತದೆ”. ರವೀಂದ್ರನಾಥ ಟಾಗೂರ್‌. 


ಸಮೃದ್ದ ಅನುಭವಗಳ ಮತ್ತು ಗಾಢ ನಿಷ್ಠೆಯ ಜೀವನ ನಿಜಕ್ಕೂ ಅತ್ಯಂತ ಸುಂದರ. 
ಆದರೆ ಬದುಕು ಗುಣಪಡಿಸಲಾಗಿದ ವ್ಯಾಧಿಯ ಸಹಿಸಲಹಾಧ್ಯವಾದ ನೋವಿನಿಂದ 
ಆವರಿಸಿದಾಗ ಪ್ರತಿಕ್ಷಣವೂ ಅಳಿವು ಉಳಿವಿನ ತೂಗುಯ್ಯಾಲೆಯಾದಾಗ ಆ ದುಖ, ಆ 
ಯಾತನೆ ಅಸಹನೀಯ. ಆ ಕ್ಷಣಗಳಲ್ಲಿ ಸಾವೇ ಒಂದು ಕೊಡುಗೆ. ಅಂತಹ ವರ್ತನೆಯ 
ಅಂತ್ಯವನ್ನು ಬಳುವಳಿಯಾಗಿ ಪಡೆದ ಎಸ್‌.ಎಂ. ಜೋಶಿಯವರು ೧೯೮೯ರ ಏಪ್ರಿಲ್‌ 
೧ ರಂದು ಇಹಲೋಕವನ್ನು ತೊರೆದರು. 


ಅಂತಿಮ ಯಾತ್ರೆಯಲ್ಲಿ ಅವರ ಶರೀರದ ಮೇಲೆ ಹೂವಿನ ಮಳೆಗರೆದಾಗ 
ಮತ್ತು ಅವರ ಪಾರ್ಥಿವ ಶರೀರವನ್ನು ವಿದ್ಯುತ್‌ ಚಿತಾಗಾರದಲ್ಲಿ ಅಗ್ನಿಗೆ ಅರ್ಪಿಸಿದ 
ಸಂದರ್ಭದಲ್ಲಿ ನನ್ನ ಮನಸ್ಸಿನಲ್ಲಿ ಕೆಲವು ಯೋಚನೆಗಳು ಬಂದವು. ಅವರ ಶರೀರದ 
ಮೇಲೆ ಹೂವುಗಳನ್ನು ಹಾಕಿರುವುದಾದರೂ ಏಕೆ? ಎಂದು ನನ್ನಲ್ಲೇ ನಾನು ಯೋಚಿಸಿದೆ. 
ಬದುಕಿನುದ್ದಕ್ಕೂ ಹೂವಿನಂತೆ ಅರಳುತ್ತಲೇ, ಕರ್ಪುರದಂತೆ ಉರಿಯುತ್ತಲೇ ಇದ್ದವರ 
ಶರೀರವನ್ನು ದಹನ ಮಾಡುವ ಅಗತ್ಯವಾದರೂ ಏನು ಎಂದು ನನಗನಿಸಿತು. ಬದುಕಿನುದ್ದಕ್ಕೂ 
ಮೇಣದ ಬತ್ತಿಯಂತೆ ಉರಿದವರು ಅವರು. ಎಸ್‌.ಎಂ. ಜೋಶಿಯವರದು ಅತ್ಯಂತ 
ಸ್ಪಂದನಶೀಲ ವ್ಯಕಿತ್ತವಾಗಿತ್ತು ಅವರು ಬದುಕಿದ್ದ ಮತ್ತು ಕಾರ್ಯ ನಿರ್ವಹಿಸಿದ್ದ ಅವಧಿಯಲ್ಲಿನ 
ಎಲ್ಲ ಸಂವೇದನೆಗಳು, ಆಗ್ರಹಗಳು ಮತ್ತು ಆಶಯಗಳನ್ನು ಅವರು ಪ್ರತಿದ್ಧನಿಸಿದ್ದರು. 
ಪ್ರಾರಂಭದಲ್ಲಿ ಅವರ ರಾಜಕೀಯ ಚಿಂತನೆ ಲೋಕಮಾನ್ಯ ಬಾಲಗಂಗಾಧರ ತಿಲಕ್‌ ಅವರ 
ತೀವ್ರಗಾಮಿ ರಾಷ್ಟ್ರೀಯವಾದದಿಂದ ಸ್ಫೂರ್ತಿ ಪಡೆದಿತ್ತು. ಅದೇ ದಿಸೆಯಲ್ಲಿ ಅದು ಹೆದಕ್ಕೆ 
ಬಂದಿತ್ತು. ಅನಂತರದಲ್ಲಿ ಜೋಶಿಯವರು ರಾಷ್ಟ್ರವ್ಯಾಪಿ (Civil Disobediance) ಅಸಹಕಾರ 
ಚಳವಳಿ ಮತ್ತು ಸಾಂಸ್ಥಿಕ ರಚನಾತಕ್ರ ಕಾರ್ಯಭಾರಗಳ ಮೂಲಕ ಸಾಮೂಹಿಕ ಜಾಗೃತಿ 
ಮೂಡಿಸುವ ಮಹತ್ಮಗಾಂಧೀಜಿಯವರ ಕಾರ್ಯಕ್ರಮದ ಮೋಡಿಗೆ ಒಳಗಾದರು. ಬುದ್ಧನ 


*ಪ್ರೊ. ಮಧು ದಂಡವತೆ ಮಾಜಿ ಕೇಂದ್ರ ಸಚಿವರು 


ಪತಿಭಾವಂತ ಸಂಸದೀಯ ಪಟು 33 


ದಯೆ ಮತ್ತು ಗಾಂಧೀಜಿಯವರ ಸತ್ಯಾಗ್ರಹದ ಸ್ಪೂರ್ತಿ ಅವರ ಮನಸ್ಸಿಗೆ ನಾಟಿತು. 
ಅನಂತರದಲ್ಲಿ ಅದು ಅವರ ಮಾನವೀಯ ಮೌಲ್ಯಗಳ ಸಮಾಜವಾದಿ ಪ್ರಜ್ಞೆಯನ್ನು 
ಸಮೃದ್ಧಗೊಳಿಸಿತು. ೧೯೩೪ರಲ್ಲಿ ಸೋಷಲಿಸ್ಟ್‌ ಪಾರ್ಟಿಯನ್ನು ಸ್ಥಾಪಿಸಿದವರಲ್ಲಿ 
ಜೋಶಿಯವರು ಒಬ್ಬರು. ಈ ಸಮಾಜವಾದಿ ಚಳವಳಿಯ ಆರಂಭದ ಹಂತದಲ್ಲಿ ಅವರ 
ಚಿಂತನೆಯ ಮೇಲೆ ಕಾರ್ಲ್‌ ಮಾರ್ಕ್ಸ್‌ ಅವರ ಗಾಡ ಪ್ರಭಾವ ಇದ್ದಿತು. ಆದರೆ ದಿನಕಳೆದಂತೆ 
ಅವರಲ್ಲಿನ ಸ್ಪ್ವಂದನಶೀಲತೆ ಮತ್ತು ಮಾನವೀಯ ಗುಣ ಅವರನ್ನು ಗಾಂಧೀಜಿಯವರ 
ವಿಚಾರಧಾರೆಯತ್ತ ಸೆಳೆಯಿತು. ಜಯಪ್ರಕಾಶ ನಾರಾಯಣ್‌ ಅವರಿಗೆ ಆದರ್ಶವಾಗಿ 
ನಿಂತರು. ಮಾರ್ಕ್‌ವಾದಿಯಾಗಿ ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭಿಸಿದ 
ಜಯಪ್ರಕಾಶ್‌ ನಾರಾಯಣ್‌ ಅವರು ಅನಂತರದಲ್ಲಿ ಗಾಂಧೀಜಿಯವರ ವಿಚಾರಧಾರೆಗೆ 
ಒಲಿದಿದ್ದರು. ಯೂಸಫ್‌ ಮೆಹರುಲಿ ಅವರಂತೆಯೇ ಎಸ್‌.ಎಂ. ಜೋಶಿಯವರಗೂ 
ಕ್ರೌರ್ಯ ಮತ್ತು ಹಿಂಸೆ ಎಂದರೆ ಆಗುತ್ತಿರಲಿಲ್ಲ. ಮೆಹಧುಲಿ ಅವರ ಸಮಾಜವಾದದಂತೆಯೇ 
ಜೊಶಿಯವರ ಸಮಾಜವಾದವು ಕೂಡ ನೈತಿಕ ಮತ್ತು ಮಾನವೀಯ ಮೌಲ್ಯಗಳಿಂದ 
ಸಮೃದ್ಧವಾಗಿತ್ತು. ಇದೇ ಕಾರಣದಿಂದ ಸಾನೆ ಗುರೂಜಿಯವರ ಜೀವನ ಮತ್ತು ಸಂದೇಶಗಳು 
ಅವರ ಜೀವನದ ಮೇಲೆ ಗಾಡ ಪರಿಣಾಮ ಬೀರಿದ್ದವು. 


ಎಸ್‌.ಎಂ. ಅವರ ಸಾಹನ ಮನೋವೃತ್ತಿ ದ್ವರ್ಯ ಶೌರ್ಯಗಳು ೧೯೪ ೨ರಲ್ಲಿ 
ಅವರು ಭೂಗತ ಚಳವಳಿಯ ನೇತೃತ್ವ ವಹಿಸಿದಾಗ ಅತ್ಯಂತ ಸ್ಪುಟವಾಗಿ ಪ್ರಕಟವಾದವು. 
ಪ್ರತಿಯೊಂದು ಚಳವಳಿಯಲ್ಲೂ ಅದು ರೈತರ ಆಂದೋಲನವಾಗಿರಲಿ, ಕಾರ್ಮಿಕರು, 
ಆದಿವಾಸಿಗಳು ಅಥವಾ ದಲಿತರ ಹೋರಾಟವಾಗಿರಲಿ ಅಥವಾ ಮಹಿಳೆಯರ ಚಳವಳಿಯೇ 
ಆಗರಿಲಿ ಎಲ್ಲ ಕಡೆಗಳಲ್ಲೂ ಅವರು ಪ್ರೇರಕ ಶಕ್ತಿಯಂತೆ ಕಾರ್ಯ ನಿರ್ವಹಿಸಿದರು. ಸಂಯುಕ್ತ 
ಮಹಾರಾಷ್ಟ್ರ ಚಳವಳಿಗೆ ಅವರು ನೀಡಿದ ನಾಯಕತ್ವವು ಅತ್ಯಂತ ಸ್ಪೂರ್ತಿಯುತವಾಗಿತ್ತು. 
ಈ ಚಳವಳಿಯಲ್ಲಿ ಎಸ್‌.ಎಂ. ಜೋಶಿಯವರು ದ್ವಿಪಾತ್ರ ವಹಿಸಬೇಕಾಗಿತ್ತು. 
ಒಂದೆಡೆಯಿಂದ ಭಾಷಾವಾರು ರಾಜ್ಯದ ರಚನೆಗಾಗಿ ನಡದ ಹೋರಾಟವನ್ನು ಅವರು 
ಮೊನಚುಗೊಳಿಸಬೇಕಾಗಿತ್ತು.  ಇನ್ನೊಂಡೆಯಿಂದ ಈ ಆಂದೋಲನವು ವಿವಿಧ 
ಸಮೂದಾಯಗಳ ಮಧ್ಯೆ ಕಹಿ ಭಾವನೆಗಳಿಗೆ ಮತ್ತು ದ್ವೇಷಕ್ಕೆ ಎಡೆಗೊಡದಂತೆ ಎಚ್ಚರಿಕೆ 
ಮಿಸಬೇಕಾಗಿತ್ತು. ಎಸ್‌.ಎಂ. ಜೋಶಿಯವರು ಜನತಾಂತ್ರಿಕ ಸಮಾಜವಾದಕ್ಕೆ ತೋರಿದ 
ಅಚಲ ನಿಷ್ಠೆಯಿಂದ ಸಂಯುಕ್ತ ಮಹಾರಾಷ್ಟ್ರದ ಪರಿಕಲ್ಪನೆಗೆ ಹೇಗೆ ಒಂದು ಸಂಕೇತವಾಗಿ 
ನಿಂತಿದ್ದರೋ ಅದೇ ರೀತಿ ಸಮಾನತೆ (ಸಮತಾ) ಮತ್ತು ಅನುಕಂಪ (ಮಮತಾ) ಗಳಿಗೂ 
ಅವರು ಪ್ರತೀಕವಾಗಿ ನಿಂತಿದ್ದರು. 


ಜೀವನದುದ್ದಕ್ಕೂ ಅವರು ಮಹಾತ್ಮಗಾಂಧಿ ಆಚಾರ್ಯ ನರೇಂದ್ರ ದೇವ್‌ 
ಜಯಪ್ರಕಾಶ್‌ ನಾರಾಯಣ್‌, ಸಾನೆ ಗುರೂಜಿಯವರ ಮಾನವತಾವಾದದ ಸಂದೇಶಕ್ಕೆ 
ನಿರಂತರವಾಗಿ ಸ್ಪಂದಿಸಿದ್ದರೋ ಅದೇ ಪ್ರಮಾಣದಲ್ಲಿ ಅವರು ಡು. ರಾಮಮನೋಹರ 


34 ವಿಸ್‌. ಎಮ್‌. ಜೋಶಿ 


ಲೋಹಿಯಾ ಅವರ ಸಾಮಾಜಿಕ ಸಮಾನತೆಯ ಸಿದ್ದಾಂತದಿಂದಲೂ ಅಷ್ಟೇ ಮಟ್ಟಿನ 
ಸ್ಫೂರ್ತಿಯನ್ನು ಪಡೆದಿದ್ದರು. ಸಮಾಜದ ದುರ್ಬಲ ವರ್ಗಗಳಿಗೆ, ಪರಿಶಿಷ್ಟ ಜಾತಿ ಮತ್ತು 
ಪರಿಶಿಷ್ಟ ಪಂಗಡಗಳಿಗೆ, ಹಿಂದುಳಿದ ವರ್ಗದವರಿಗೆ ಹಾಗೂ ದಮನಕ್ಕೆ ಒಳಗಾದ ಹಿಂದುಳಿದ 
ವರ್ಗಗಳಿಗೆ ಸಮಾವ ಅವಕಾಶ ದೊರೆಯಬೇಕೆಂಬ ಸಿದ್ದಾಂತವನ್ನು ಅವರು ಪೂರ್ತಿಯಾಗಿ 
ಅಂಗೀಕರಿಸಿದ್ದರು. 


ರಾಜಕಾರಣಿಗಳು ಯಾವುದೇ ಒಂದು ರಾಜಕೀಯದಲ್ಲಿ ಸಾಧನೆಯನ್ನು 
ಮಾಡಿದಾಗ ಅವದಿಗೆ ಪುಷ್ಟಗುಚ್ಛದ ಸ್ಪಾಗತ ದೊರೆಯುವುದು ಸಾಮಾನ್ಯ ಆದರೆ ದಲಿತರಿಗಾದ 
ಅನ್ಯಾಯದ ವಿರುದ್ಧ ಹೋರಾಟದಲ್ಲಿ ಅವರು ಮುಂಚೂಣಿಯಲ್ಲಿದ್ದಾಗ ಅವರು 
ಪರಂಪರವಾದಿಗಳಿಂದ ನ ಚಪ್ಪಲಿಗಳ ಹಾರವನ್ನು ಸ್ಪೀಕರಿಸಬೇಕಾಯಿತು. ಆದರೆ ಈ ಚಪ್ಪಲಿಗಳ 
ಹಾರವನ್ನು ಅವರ ಸಾಮಾಜಿಕ ಕಛಕಳಿಯಿಂದಾಗಿ ಮತ್ತು ಸಮಾಜವಾದಿ ಪ್ರಜ್ಞೆಯಿಂದಾಗಿ 
ಒಂದು ಆಭರಣದಂತೆ ಭೂಷಣವಾಗಿ ಪರಿಣಮಿಸಿತು. ೧೯೭೫ರಲ್ಲಿ ತುರ್ತು ಪರಿಸ್ತಿತಿ 
ಘೋಷಿತವಾದಾಗ ಅದರ ಕರಾಳ ಛಾಯೆ ಪಸರಿಸಿ ಅದರಲ್ಲಿ ಜಯಪ್ರಕಾಶ್‌ ನಾರಾಯಣ್‌ 
ಮತ್ತು ಎಸ್‌.ಎಂ. ಜೋಶಿಯವರು ಮತ್ತೆ ಹತ್ತಿರವಾದರು. ಈ ದಿನಗಳಲ್ಲಿ ಎಸ್‌.ಎಂ. 
ಜೋಶಿಯವರು ಜಯಪ್ರಕಾಶ್‌ ನಾರಾಯಣ್‌ ಅವರ ನಾಯಕತ್ವದ ಅಡಿಯಲ್ಲಿ ಎರಡನೇ 
ಸ್ವಾತಂತ್ರ್ಯ ಸಮರದ ದೀವಟಿಗೆಯನ್ನು ಮತ್ತೆ ಎತ್ತಿ ಹಿಡಿಯಲು ಸರ್ವ ಪ್ರಯತ್ನ ನಡೆಸಿದರು. 
ತುರ್ತು ಪರಿಸ್ಥಿತಿಯು ೧೯೭೭ರಲ್ಲಿ ಗೊಂಡಿತು. ಇದು ಜೆಪಿ ಮತ್ತು ಎಸ್‌.ಎಂ. ಅವರ 
ಪಾಲಿಗೆ ಅವರ ಜೀವಿತದ ಅವಧಿಯಲ್ಲೇ ಅತ್ಯಂತ ಸಂತಸದ ಕ್ಷಣವಾಗಿತ್ತು. 


ಅದೇ ರೀತಿ ಜನತಾ ಸರ್ಕಾರದ ಪತನದ ಕ್ಷಣವು ಅವರ ಪಾಲಿಗೆ ಅಷ್ಟೇ 
ದುಃಖಕೆರವಾದ ಮತ್ತು ಕರಾಳವಾದ ಒಂದು ಅನುಭವವಾಗಿತ್ತು. “ಕೈಯಾರೆ ನೆಟ್ಟು ಬೆಳೆಸಿದ 
ತೋಟ ತಮ್ಮಕಣ್ಣ ಮುಂದೆಯೇ ಸಂಪೂರ್ಣವಾಗಿ ಧ್ವಂಸವಾಗಿ ಹೋಯಿತಲ್ಲ ಎಂದು 
ಜಯಪ್ರಕಾಶ್‌ ನಾರಾಯಣ್‌ ಅವರು ಆಕ್ರೋಶ ವ್ಯಕ್ತಪಡಿಸಿದರು. "ಇದೊಂದು ಮಹಾ 
ದ್ರೋಹ” ಎಂದು ಜೋಶಿಯವರು ಹೇಳಿದರು. ಆದರೆ ಚದುರಿ ಹೋದ ಜನತಾ 
ಪಕ್ಷವನ್ನು ಮತ್ತೆ ಒಂದುಗೂಡಿಸುವ ದಿಸೆಯ ಪ್ರಯತ್ನದಲ್ಲಿ ಹೊಸ ಆಶಾವಾದವನ್ನು ಕಂಡು 
ಕೊಂಡರು. ಅಂದಿನ ಅನಿರ್ಣಾಯಕ ಕ್ಷಣಗಳಲ್ಲಿ ಚದುರಿ ಹೋದ ಶಕ್ತಿಗಳೆಲ್ಲವನ್ನು 
ಒಂದುಗೂಡಿಸಲು ಜೋಶಿಯವರಂತಹ ನೈತಿಕ ಶಕ್ತಿ ಅಗತ್ಯವಾಗಿತ್ತು. ಆದರೆ ಅದೇ 
ದಿನಗಳಲ್ಲಿ ದೇಶ ಜೋಶಿಯವರನ್ನು ಕಳೆದುಕೊಂಡಿತು. 


ಯಾವ ಮೌಲ್ಯಗಳಿಗಾಗಿ ಮತ್ತು ಯಾವ ಸಿದ್ದಾಂತಗಳಿಗಾಗಿ ಜೋಶಿಯವರು 
ಬದುಕಿದರೋ ಜೀವನದುದ್ದಕ್ಕೂ ಹೋರಾಟ ನಡೆಸಿದರೋ ಅದು ಮುಂದಿನ 
ಪೀಳಿಗೆಯವರಿಗೂ ಒಂದು ಪ್ರೇರಕ ಶಕ್ತಿಯಾಗಲಿದೆ. ಜೋಶಿಯವರಂತಹ ವ್ಯಕ್ತಿಗಳು 
ಮರಣಾನಂತರದಲ್ಲೂ ಚಿರಂಜೀವಿಗಳಾಗಿಯೇ ಉಳಿಯುತ್ತಾರೆ. 


ಪತಿಭಾವಂತ ಸಂಸದೀಯ ಪಟು 35 
ಅಧ್ಯಾಯ - ೫ 
ಎಸ್‌.ಎಂ. ಜೋಶಿ ಓರ್ವ ಮಹಾನ್‌ ದೇಶಾಭಿಮಾನಿ 
*ಮುಶೇಂದ್ರನಾಥ ದ್ವಿಷೇದಿ 


ದಿವನಗತ ಎಸ್‌.ಎಂ. ಜೋಶಿಯವರು ಓರ್ವ ಸಂಸತ್‌ ಸದಸ್ಯ ಎಂಬುದಕ್ಕಿಂತ 
ಹೆಚ್ಚಾಗಿ ಓರ್ವ ಸಮಾಜವಾದಿ ನೇತರನೆಂದು ಚರಪರಿಚಿತರಾಗಿದ್ದಾರೆ. ದೇಶದ 
ಸಮಾಜವಾದಿ ಚಳವಳಿಯಲ್ಲಿ ಅವರು ಅತ್ಯಂತ ಹಿರಿಯ ಹಾಗೂ ಘನತೆವೆತ್ತ 
ಧುರೀಣರಾಗಿದ್ದಾರೆ. 


ಅವರು ಬಹುದೀರ್ಧಕಾಲ ಶಾಸಕರಾಗಿ ಕಾರ್ಯನಿರ್ವಹಿಸಿದವರಾದರೂ 
ಅವರು ಸಂಸತ್ತಿನಲ್ಲಿ ಇದ್ದದ್ದು ಅತಲ್ಪ ಅವಧಿಗೆ. ನಾಲ್ಕನೇ ಲೋಕಸಭೆಯಲ್ಲಿ ಒಂದೇ 
ಒಂದು ಅವದಿಗೆ. ನಾನು ಲೋಕಸಭೆಯಲ್ಲಿ ಸಮಾಜವಾದಿ ಗುಂಪಿನ ವಾಯಕನಾಗಿದ್ದೆ. 
ಈ ಗುಂಪು ಅನಂತರ ಸಂಯುಕ್ತ ಸಮಾಜವಾದಿ ಪಕ್ಷ ಮತ್ತು ಪ್ರಜಾ ಸೋಷಲಿಸ್ಟ್‌ 
ಪಾರ್ಟಿಗಳಾಗಿ ವಿಭಜಿತವಾಯಿತು. ವಾನು ಪಿ.ಎಸ್‌.ಪಿ ಗುಂಪಿನ ನಾಯಕನಾಗಿದ್ದೆ. ಆದರೆ 
ಯೋಕಸಚಭೆಯ ಅವಧಿಯುದ್ದಕ್ಕೂ ನಾವೆಲ್ಲರೂ ಒಂದುಗೂಡಿಯೇ ಕಾರ್ಯ ನಿರ್ವಹಿಸಿದೆವು. 
ನಮ್ಮೆಲ್ಲರಲ್ಲಿ ಹಿದಿಯರಾಗಿದ್ದ ಎಸ್‌.ಎಂ. ಜೋಶಿಯವರು ಈ ಎರಡು ಗುಂಪುಗಳ ನಡುವೆ 
ಮತ್ತೆ ಸಹಮತ ಏರ್ಪಡುವಂತೆ ಮಾಡುವಲ್ಲಿ ಮಹತ್ತರ ಪಾತ್ರ ವಹಿಸಿದರು. 


ಮೂಲತಃ ಅವರು ಓರ್ವ ಕಾರ್ಮಿಕ ಧುರೀಣ ಹಾಗೂ ರಾಜಕೀಯ 
ಪಾಯಕರಾಗಿದ್ದರು. ಹಾಗಾಗಿ ಸಹಜವಾಗಿಯೇ ಲೋಕಸಭೆಯಲ್ಲಿ ಅವರು ಹೆಚ್ಚಾಗಿ 
ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಮತ್ತು ರಾಜಕೀಯ ವಿಷಯಗಳ ಮೇಲೆ ಮಾತನಾಡುತ್ತಿದ್ದರು. 
ಬಹುತೇಕ ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನೇ ಕೇಳುತ್ತಿದ್ದರು. ಲೋಕಸಭೆಯ ಕಲಾಪಗಳಲ್ಲಿ 
ಹೆಚ್ಚಾಗಿ ಅವರು ಪಾಲೊಳ್ಳಲಿಲ್ಲವಾದರೂ ಅವರು ಮಾತನಾಡಿದಾಗಲೆಲ್ಲ ಅಥವಾ 
ಯಾವುದಾದರೂ ವಿಷಯವನ್ನು ಪ್ರಸ್ತಾಪಿಸಿದಾಗಲೆಲ್ಲ ಪ್ರತಿಯೊಬ್ಬರೂ ತದೇಕ ಚಿತ್ತದಿಂದ 
ಅವರ ಮಾತಗಳನ್ನು ಅಲಿಸುತ್ತಿದ್ದರು. ಅಷ್ಟು ಮಾತ್ರವಲ್ಲಿ ಸಂಬಂಧಪ ಟ್ರಿ ಕೇಂದ್ರ ಸಚಿವರ 
ಗಮನವನ್ನು ಅವರು ತಮ್ಮ ಕಡೆಗೆ ಸೆಳೆಯುತ್ತಿದ್ದರು. ಅವರು ಯಾವುದೇ 
ಹೆಯವನ್ನಾದರೂ ಪಕ್ಸಾತೀತ ದೃಷ್ಟಿಯಿಂದ ನೋಡುತ್ತಿದ್ದರು. ಅತ್ಯಂತ ವಸ್ತುನಿಷ್ಠವಾಗಿ 
eB ಹಾಗಾಗಿ ಅವರ ಮಾತು ಸರ್ಕಾರದ ಮೇಲೆ ಮಾತ್ರದಲ್ಲಿ ಇಡೀ 
ಸದನದ ಮೇಲೆ ಪರಿಣಾಮ ಬೀರುವಲ್ಲಿ ಶಕ್ತವಾಗುತ್ತಿತ್ತು. ಎಸ್‌.ಎಂ. ಪದೇ 
ಚಿರಪರಿಚಿತರಾಗಿದ್ದ ನಮ್ಮ ಮಿತ್ರ ಜೋಶಿಯವರು ಸಮಾಜವಾದಿ [ps 
ಶ್ರೀ ಸುರೇಂದ್ರನಾಥ ತ್ರಿವೇದಿ ಅವರು ಅರುಣಾಚಲ ಪ್ರದೇಶದ : ಸ 


36 ಎಸ್‌, ಎಮ್‌. ಜೋತಿ 


ಗಣ ಿ ನೇತಾರರಾಗಿದ್ದುದ್ದಲ್ಲದೆ ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿಯ ಒರ್ವ ಖ್ಯಾತ ಧುರೀಣರೂ 
ಆಗಿದ್ದರು. ತಮ್ಮಸುದೀರ್ಪ ರಾಜಕೀಯ ಜೀವನದಲ್ಲಿ ಮಹಾತ್ಮಗಾಂಧೀಜಿ, ನೇತಾಜಿ 
ಸುಭಾಷ್‌ ಚಂದ್ರ ಬೋಸ್‌ ಮತ್ತು ಜಹೆರಲಾಲ್‌ ನೆಹರು ಅವರೊಂದಿಗೆ ನಿಕಟಿ ಸಂಬಂಧ 
ಹೊಂದಿದ್ದರು. ದೇಶದ ರಾಜಕಾರಣದಲ್ಲಿ ಅವರು ತಮ್ಮದೇ ಆದ ಒಂದು ಸ್ಥಾನವನ್ನು 
ಕಲ್ಪಿಸಿಕೊಂಡಿದ್ದರು. ಒಂದು ಹಂತದಲ್ಲಿ ಅವರು ಸಮಗ್ರ ಮಹಾರಾಷ್ಟದ ಮುಖವಾಣಿಯಾಗಿ, 
ವಕ್ತಾರರಾಗಿ ನಿಂತಿದ್ದರು. ಅದಕ್ಕೆ ಸಂಯುಕ್ತ ಕ್ರ ಮಹಾರಾಷ್ಟ್ರ ಸ ಸಮಿತಿ ಚಳವಳಿಯನ್ನು ಅತ್ಯಂತ 
ದಿಟ್ಟತನದಿಂದ ಮತ್ತು ದೈರ್ಯದಿಂದ ಮುನ್ನಡೆಸಿದ್ದು ಮತ್ತು ಆದರಲ್ಲಿ ಅಧ್ಭುತ ಯಶಸ್ಸನ್ನು 
ಸಾಧಿಸಿದ್ದೇ ಮುಖ್ಯ ಸ ಮಹಾರಾಷ್ಟದ ಜನರು ಬಹುಮಟ್ಟಿಗೆ ಅವರನ್ನು ಥಿರ್ವ 
ಡೇವದೂತನಂತೆ ಕಾಣುತ್ತಿದ್ದರು. ಒಂದು ಹಂತದಲ್ಲಿ ಅವರು ಆಧುನಿಕ ಮಹಾರಾಷ್ಟ 
ರಾಜ್ಯದ ನಿರ್ಮಾತ್ಛಗಳಲ್ಲಿ ಒಬ್ಬಗಾರಿದ್ದಾರೆ. ಕಾರ್ಮಿಕ ಚಳವಳಿಯೊದಿಗೆ ಭಾರತೀಯ 
ಸಮಾಜವಾದಿ ಚಳವಳಿಯ ಸಂಸ್ಥಾಪಕರಾಗಿಯೇ ಅವರು ಮಾನ್ಯರಾಗಿದ್ದಾರೆ. ಈ 
ಚಳವಳಿಯಲ್ಲಿ ನಾನು ಮೂವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಒಟ್ಟಾಗಿ ದುಡದೆವು. 
ಜೋಶಿಯವರನ್ನು ಆಚಾರ್ಯ ನರೇಂದ್ರದೇವ್‌, ಜಯಪ್ರಕಾಶ್‌ ನಾರಾಯಣ ಅವರಂತಹ 
ಮಹಾನ್‌ ಸಮಾಜವಾದಿ ನೇತಾರರ ಸಾಲಿಗೆ ಸೇರಿಸಬಹುದಾಗಿದೆ. ಜಯಪ್ರಕಾಶ್‌ 
ನಾರಾಯಣ್‌ ಜೋಶಿಯವರಲ್ಲಿ ಆಪಾರ ವಿಶ್ವಾಸ ಇರಿಸಿದ್ದರು ಮತ್ತು ಜೀವಸದ ಕೊನೆಯ 
ತನಕವೂ ಜಯಪ್ರಕಾಶ್‌ ನಾರಾಯಣ್‌ ಅವರ ಅತ್ಮಂತ ನಿಷ್ಠಾವಂತ ಅಮುಯಾಯಿಗಳಲ್ಲಿ 
ಒಬ್ಬರಾಗಿ ಉಳಿದಿದ್ದರು. ಜಯಪ್ರಕಾಶ್‌ ನಾರಾಯಣ್‌ ಅವರು" ಸಾರ್ವಜನಿಕ ಉದ್ದೇಶಕ್ಕಾಗಿ 
ಸ್ಥಾಪಿಸಿದ್ದ ಎಲ್ಲ ಟ್ರಸ್ಟ್‌ಗಳು ಮತ್ತು ತಾವು ಭಾಗಿಯಾಗಿದ್ದ ಎಲ್ಲ ಸಂಘಟನೆಗಳ 
ಹೊಣೆಗಾರಿಕೆಯನ್ನು ಅವರಿಗೆ ವಹಿಸಿಕೊಟ್ಟಿದ್ದರು. 


ಎಸ್‌.ಎಂ. ಅತ್ಯಂತ ಸೌಹಾರ್ದಶೀಲ ಮತ್ತು ಅತ್ಯಂತ ಸ್ನೇಹಮಯಿ 
ವ್ಯಕ್ತಿತ್ತದವರಾಗಿದ್ದರು. ತಮ್ಮಸರಳತೆ ಮತ್ತು ಪ್ರಾಮಾಣಿಕತೆಯಿಂದಾಗಿ ಅವರು ಎಲ್ಲರ 
ಮನಗೆದ್ದಿದ್ದರು. ವಹಿಸಿಕೊಂಡ ಎಲ್ಲ ಕೆಲಸಗಳನ್ನು ಅವರು ಯಶಸ್ವಿಯಾಗಿಯೇ 
ಪೂರೈಸಿದ್ದರು. ಅವರು ಅಂದುಕೊಂಡಿದ್ದ ಸಾಂಸ್ಕೃತಿಕ ಚಟುವಟಿಕೆಗಳು ಸೋಷಿಯಲಿಸ್ಟ್‌ 
ಪಾರ್ಟಿಗೆ ಮಾತ್ರವಲ್ಲ ಬದಲಾಗಿ ಇಡೀ ದೇಶದ ಜನಸಮುದಾಯವನ್ನು ಪಸರಿಸಿದ್ದವು. 
ಶ್ರೀಯುತರು ರಾಷ್ಟ್ರ ಸೇವಾದಳದ ಸಂಸ್ಥಾಪಕರಲ್ಲಿ ಒಬ್ಬರಾಗಿದ್ದರು. ಯುವಜನತೆಯಲ್ಲಿ 
ಸಾರ್ವಜನಿಕ ಸೇವಾಸಕ್ತಿಯನ್ನು ಚಿಗುರಿಸಿ ಅವರನ್ನು ಬೆಳೆಸಿದ್ದೇ ಜೋಶಿಯವರ ಒಂದು 
ದೊಡ್ಡ ಕೊಡುಗೆ. ಅಂತಹ ಯುವಕರು ಒಂದು ಮಹಾರಾಷ್ಟ್ರದ ಸಾರ್ವಜನಿಕ ವಲಯಗಳಲ್ಲಿ 
ಕಾಣಿಸಿಕೊಳ್ಳುತ್ತಿದ್ದಾರೆ. ಜೋಶಿಯವರ ಈ ಕೊಡಿಗೆಯನ್ನು ನಾವು ಎಂದಿಗೂ 
ಮರೆಯುವಂತಿಲ್ಲ. ಗಾಂಧೀಜಿಯವರ ತತ್ವ ಆದರ್ಶಗಳನ್ನು ತಮಲ್ಲಿ ರೂಢಿಸಿಕೊಂಡಿದ್ದು 
ಮಾತ್ರವಲ್ಲ ತಮ್ಮ ಜೀವನದಲ್ಲಿ ಅವುಗಳನ್ನು ಅಳವಡಿಸಿಕೊಂಡದ್ದು ಅವರ ವಿಶೇಷತೆ. 


ಪುತಿಭಾವಂತ ಸಂಸದೀಯ ಪಟು 37 


ಜೀವನದುದ್ದಕ್ಕೂ ತಮ್ಮೆಲ್ಲ ಸಮಯ ಮತ್ತು ಶಕ್ತಿಯನ್ನು ರಾಷ್ಟ್ರದ ಮುಂದಿದ್ದ 
ಧ್ಯೇಯಗಳಿಗಾಗಿಯೇ ಮೀಸಲಿಟ್ಟಿದ್ದ ಅವರು ಸ್ವಂತಕ್ಕೆ ಯಾವುದೇ ಆಸಿಪಾಸ್ತಿಯನ್ನು 
ಮಾಡಿಕೊಂಡಿರಲಿಲ್ಲ. ಅವರ ಆರ್ಥಿಕ ಪರಿಸ್ತಿತಿ ಹೇಗಿತ್ತೆಣದರೆ ಅವರ ಜೀವನದ ಕಟ್ಟ 
ಕಡೆಯಲ್ಲಿ ಅವರನ್ನು ಕಾಡಿದ ಕ್ಯಾನ್ಸರ್‌ ಚಿಕಿತ್ತೆಗೂ ಅವರಲ್ಲಿ ಹಣ ಇರಲಿಲ್ಲ. ಸಾವಿಗೆ 
ಮುನ್ನ ಅವರು ಅಗಾಧ ಯಾತನೆಗೆ ಗುರಿಯಾದರು. ಆದರೆ ದೇಶದ ಉದ್ದಗಲಗಳಲ್ಲಿ 
ಇದ್ದ ಅವರ ಸ್ನೇಹಿತರು ಮತ್ತು ಬೆಂಬಲಿಗರು ಸಾಧ್ಯವಾದಷ್ಟು ಮಟ್ಟಿಗೆ ನೆಮ್ಮದಿಯಿಂದ 
ಇರುವಂತೆ ನೋಡಿಕೊಂಡರು. ಅವರು ಅದೇ ಪ್ರಜ್ಞಾವಸ್ಥೆಯಲ್ಲಿದ್ದ ಕೊನೆಯ ದಿನಗಳಲ್ಲು 
ಕೂಡಾ ದೇಶದ ಕುರಿತಾಗಿಯೇ ಏನೇನೋ ಗುಣಗುಣಿಸುತ್ತಿದ್ದರೆಂದು ಸದಾ ಅವರ 
ಹಾಸಿಗೆಯ ಪಕ್ಕದಲ್ಲೇ ಇರುತ್ತಿದ್ದ ಅವರ ಒಡನಾಡಿಗಳು ಹೇಳುತ್ತಿದ್ದರು. ಅವರ ನಿಧನದಿಂದ 
ವಾವ ಓರ್ವ ಮಹಾನ್‌ ನಾಯಕನನ್ನು ಕಳೆದುಕೊಂಡಿದ್ದೇವೆ. ಓರ್ವ ಮಹಾನ್‌ ಮಿತ್ರನನ್ನು 
ಕಳೆದುಕೊಂಡಿದ್ದೇವೆ. ಅವರ ಅಗಲಿಕೆಯಿಂದ ದೇಶವು ಓರ್ವ ಮಹಾನ್‌ ಸುಪುತ್ತನನ್ನು 
ಕಳೆದುಕೊಂಡಂತಾಗಿದೆ. 


38 ವಿಸ್‌. ಎಮ್‌. ಜೋಶಿ 
ಅಧ್ಯಾಯ - 6 
ನನ್ನ ದೃಷ್ಟಿಯಲ್ಲಿ ಎಸ್‌.ಎಂ. 
ಮಧುಲಿಮಯೇ* 


ಆಧುನಿಕ ಭಾರತದ ಇತಿಹಾಸದಲ್ಲಿ ೧೯೩೩ ಒಂದು ಅತ್ಯಂತ ಪ್ರಮುಖ 
ವರ್ಷವಾಗಿದೆ. ಆ ವರ್ಷದ ಆರಂಭದಲ್ಲಿ ೧೯೩೫ರ ಭಾರತ ಸರ್ಕಾರ ಕಾಯ್ದೆಯಡಿಯಲ್ಲಿ 
(Government of India Act) ತಾತ್ರೂರ್ವಕ ಪ್ರಜಾಪ್ರತಿನಿಧಿ ಸಭೆ (ಪ್ರಾವಿಷನಲ್‌ 
ಅಸೆಂಬ್ಲಿ) ಗೆ ಚುನಾವಣೆಗಳು ನಡೆದವು. ಮದ್ರಾಸ್‌, ಸಂಯುಕ್ತ ಪ್ರಾಂತಗಳು (ಇಂದಣ 
ಇಡೀ ಉತ್ತರಭಾರತ) ಬಿಹಾರ, ಮಧ್ಯಪ್ರದೇಶ ಮತ್ತು ಒರಿಸ್ಲಾಗಳಲ್ಲಿ ಕಾಂಗೆಸ್‌ ಪಕ್ಷವು 
ಸಂಪೂರ್ಣ ಬಹುಮತ ಗಳಿಸಿತು. ಆದರೆ ಮುಂಬಯಿ ಪ್ರಾಂತದಲ್ಲಿ ಎರಡು ಮೂರು 
ಸ್ಥಾನಗಳು ಕೊರತೆಯಿಂದಾಗಿ ಪೂರ್ಣ ಬಹುಮತ ಗಳಿಸಲು ಅದಕ್ಕೆ ಸಾಧ್ಯವಾಗಿರಲಿಲ್ಲ. 
ಆದರೆ ಎರಡು ಅಥವಾ ಮೂರು ಮಂದಿ ಸ್ವತಂತ್ರ ಸೆದಸ್ಕರ ಬೆಂಬಲಗಳಿಸುವುದು ಕಾಂಗ್ರೆಸ್‌ 
ಪಕ್ಷದ ಪಾಲಿಗೆ ಅತ್ಯಂತ ಸರಳವಾದ ಕಾರ್ಯಭಾರವಾಗಿತ್ತು. ವಾಯುವ್ಯ ಗಡಿ ಪ್ರಾಂತದಲ್ಲಿ 
ಕಾಂಗ್ರೆಸ್‌ ಪಾರ್ಟಿ ೫೦ ಸ್ಥಾನಗಳಲ್ಲಿ ಗೆದ್ದುಕೊಂಡಿತು. ಅಲ್ಲಿ ಇತರ ಗುಂಪುಗಳ 
ಬೆಂಬಲವನ್ನುಗಳಿಸುವಲ್ಲೂ, ಕಾಂಗ್ರೆಸ್‌ ಪಕ್ಷ ಯಶಸ್ವಿಯಾಯಿತು. ಆಸ್ಲಾಂನಲ್ಲೂ ಇತರ 
ಪಕ್ಷಗಳ ಜೊತೆ ಕೈಜೊಡಿಸಿತು. ಹೀಗೆ ಕಾಂಗೈೆಸ್‌ ಪಾರ್ಟಿಯ ನೇತೃತ್ವದಲ್ಲಿ ಎಂಟು 
ಪ್ರಾಂತ್ಯಗಳಲ್ಲಿ ಸಚಿವ ಸಂಪುಟ ರಚಿಸಲಾಯಿತು. ಜನರು ಅದನ್ನು ಪ್ರವರ್ಧಮಾನಕ್ಕೆ 
ಬರುತ್ತಿರುವ ಒಂದು ಹೊಸ ಶಕ್ತಿಯಾಗಿ ಕಾಣತೊಡಗಿದರು. ಜನಸಮುದಾಯದಲ್ಲಿ 
ಉತ್ಸಾಹ ತುಂಬಿತು. ರೈತರು ಮತ್ತು ಕಾರ್ಮಿಕ ಚಳವಳಿಗಳ ಹಿಂದೆ ಚಳವಳಿಗಳನ್ನು 
ಸಂಘಟಿಸಿದರು. ಅದೇ ವೇಳೆಗೆ ವಾಮವಾದಿಗಳ ಚಟುವಟಿಕೆಗಳೂ ಆರಂಭವಾದವು. 


ನನ್ನ ಜೇವನದಲ್ಲೂ ೧೯೩೭ ರ ವರ್ಷ ಪ್ರಮುಖವಾಗಿತ್ತು. ಅದಕ್ಕೆ ಮುಂಚಿನ 
ಮೂರು-ನಾಲ್ಕು ವರ್ಷಗಳ ಅವಧಿಯನ್ನು ನಾನು ಅಧ್ಯಯನಕ್ಕಾಗಿ ಮೀಸಲಿಟ್ಟಿದ್ದ. ಪಣೆಯ 
ನಗರ ಗ್ರಂಥಾಲಯ ನನ್ನ ಅಚ್ಚುಮೆಚ್ಚಿನ ತಾಣವಾಗಿತ್ತು. ಆರಂಭದ ದಿನಗಳಲ್ಲಿ ನಾನು 
ಅಂತಾರಾಷ್ಟ್ರೀಯ ವಿದ್ಯಮಾನಗಳಲ್ಲಿ ವಿಶೇಷ ಆಸಕ್ತಿ ವಹಿಸುತ್ತಿದ್ದೆ. ಇಟಲಿ-ಅಬಿಸ್ಸಿನಿಯನ್‌ 
ಯುದ್ದ ಹಿಟ್ಲರ್‌ನ ನೇತೃತ್ವದಲ್ಲಿ ನಡೆದ ರೀನ್‌ಲ್ಮಾಂಡ್‌ನ ಸ್ವಾಧೀನತೆ, ಚೀನಾದ ಮೇಲೆ 
ಜಪಾನ್‌ ನಡೆಸಿದ ದಾಳಿ, ಮತ್ತಿತರ ವಿಷಯಗಳು ವನ್ನ ಅತೀವ ಆಸಕ್ತಿಯ 
ವಿದ್ಧಮಾನಗಳಾಗಿದ್ದವ. ಆದರೆ ೧೯೩೭ರಲ್ಲಿ ಚುನಾವಣಾ ದೃಶ್ಕಾವಳಿ ನನ್ನಲ್ಲಿ ದೇಶದೊಳಗಿನ 
ರಾಜಕೀಯದತ್ತ ಆಸಕ್ತಿ ಮೊಳಸಿತು. ಆಗ ಪುಣೆ ವಿಧಾನಸಬಾ ಕ್ಷೇತ್ರಕ್ಕೆ ಲೋಕಷಾಹಿ 


* ಮಧುಲಿಮಯೇ ಅವರು ಮಾಜಿ ಸಂಸತ್‌ ಸದಸ್ಯರು. 


ಪುತಿಭಾವಂತ ಸಂಸದೀಯ ಪಟು 39 


ಸ್ವರಾಜ್‌ ಪಕ್ಷ (ಹಿಂದೂ ಮಹಾಸಭಾ ಮತ್ತು ಕೇಸರಿ ಗುಂಪು ಮತ್ತು ಕಾಂಗ್ರೆಸ್‌ ಪಕ್ಷಗಳ 
ನಡುವೆ ತೀವ್ರ ಪೈಪೋಟಿ ಇತ್ತು. ಅಂದಿನ ದಿನಗಳಲ್ಲಿ ಜೆ.ಘೇ ಗಡ್ಗೀಳ್‌ ಮತ್ತು ದೇವ್‌ 
ದಿನಪತ್ರಿಕೆಗಳ ಮುಖಪುಟಗಳ ಶೀರ್ಷಿಕೆಗಳಲ್ಲಿ ಕಂಡು ಬರುತ್ತಿದ್ದ ಪ್ರಮುಖ ಹೆಸರುಗಳಾಗಿದ್ದವ. 


ಪುಣೆಯಲ್ಲಿ ನಡೆದ ಎರಡು ಚುನಾವಣಾ ಸಭೆಗಳಲ್ಲಿ ಜೆ.ಫೇ ಮತ್ತು ಗಾಡ್ಗೀಳ್‌ 
ಅವರ ಒಂದೆರಡು ಭಾಷಣಗಳನ್ನು ಕೇಳುವ ಸಂದರ್ಭವೂ ನನಗೆ ಒದಿಗಿತ್ತು. ಇದೇ 
ದಿನಗಳಲ್ಲಿ ತರುಣ ವಾಮವಾದಿ ನಾಯಕರಾದ ಎಸ್‌.ಎಂ.ಜೋಷಿ, ಎನ್‌.ಜಿ.ಗೋರೆ, 
ರಘುನಾಥ್‌ ಖಾಡಿಲ್ಕರ್‌, ಕೆ.ಎಸ್‌.ಫಡೈೆ, ಜಿ.ಪಿ.ಖರೆ ಮತ್ತಿತರ ಹೆಸರುಗಳು ನನ್ನ ಕಿವಿಗೆ 
ಬಿದ್ದಿದ್ದವು. ಲೋಕಷಾಹಿ ಸ್ವರಾಜ್‌ ಪಕ್ಷ ಮತ್ತು ಹಿಂದೂವಾದಿಗಳ ಸೋಲು 
ರಾಷ್ಟ್ರೀಯವಾದಿಗಳಿಗೆ ಭಾರಿ ಸಂತಸವನ್ನೂ ತೆಂದು ಕೊಟ್ಟಿತ್ತು. ಇದನ್ನು ಬಹುಜನ 
ಸಮಾಜದ ವಿಜಯ ಎಂದೇ ವರ್ಣಿಸಲಾಯಿತು. 


೧೯೩೭ರ ಮಧ್ಯಭಾಗದಲ್ಲಿ ಮೆಟ್ರಿಕ್ಕುಬೇಷನ್‌ ಪರೀಕ್ಷೆಯಲ್ಲಿ ತೇಗರ್ಡೆಯಾದ 
ಮೇಲೆ ನಾನು ಫರ್ಗ್ಯುಸನ್‌ ಕಾಲೇಜ್‌ ಸೇರಿದೆ. ಇದಾದ ಕೆಲದಿನಗಳಲ್ಲೇ ಕಾಂಗ್ರೆಸ್‌ 
ಪಕ್ಷ ಅಧಿಕಾರಕ್ಕೆ ಬಂದಿತು. ಜನರ ನಿರೀಕ್ಷೆಗಳು ಮತ್ತು ಅಶೋತ್ಸರಗಳು ಮುಗಿಲು 
ಮುಟ್ಟಿದವು. ಯುವಕರು ರಾಜಕೀಯ ಕೈದಿಗಳ ಬಿಡುಗಡೆ ವಿಷಯದಲ್ಲಿ ಬಹಳ 
ಕಾತರರಾಗಿದ್ದರು. ೧೯೨೨ರಲ್ಲಿ ಸ್ಥಾಪಿತವಾದ ಯೂತ್‌ಲೀಗ್‌ನ ಕಾರ್ಯಭಾರ ಆಗ 
ಅಂತಿಮ ಚರಣವನ್ನು ಪ್ರವೇಶಿಸಿತ್ತು. ೧೯೩೬ ರಲ್ಲಿ ಜೈಲಿನಿಂದ ಬಿಡುಗಡೆಯಾದ 
ನಂತರದಲ್ಲಿ ಎಸ್‌.ಎಂ. ಅವರು ಪ್ರಾಂತಿಯ ಯುವ ಮಂಡಳಿಯನ್ನು ಸಂಘಟಿಸುವಲ್ಲಿ 
ಪ್ರಮುಖ ಪಾತ್ರ ವಹಿಸಿದ್ದರು. ಅಖಿಲ ಭಾರತ ವಿದ್ಯಾರ್ಥಿ ಒಕ್ಕೂಟ (ಆಲ್‌ ಇಂಡಿಯಾ 
ಸ್ಫೂಡೆಂಟ್‌ ಫೆಡರೇಷನ್‌) ಎಂಬ ಹೆಸರಿನಲ್ಲಿ ಹೊಸ ಸಂಘಟನೆಯನ್ನು ಹುಟ್ಟುಹಾಕಿದರು. 
ಸಾಮ್ರಾಜ್ಯವಾದದ ವಿರೋಧ ಮತ್ತು ರಾಷ್ಟ್ರೀಯವಾದವೇ ಅದರ ತಳಹದಿಯಾಗಿತ್ತು. 
ಈ ಸಂಘಟನೆ ಪಾಕಿಸ್ತಾನದ ಸಂಸ್ಥಾಪಕರಾದ ಮಹಮದ್‌ ಅಲಿ ಜಿನ್ನ ಅವರ ಕೈಯಿಂದಲೆ 
ಉದ್ಬಾಟಿಸಲ್ಲಿಟ್ಟಿತು. ಇದನ್ನು ಕೇಳಿ ನಮಲ್ಲಿ ಅನೇಕರು ಆಶ್ಚರ್ಯಪಡಬಹುದು. ೧೯೩೭ 
ರ ಮಧ್ಯಭಾಗದಲ್ಲಿ ಕಾಂಗ್ರೆಸ್‌ ತಾತ್ಪೂರ್ತಿಕ ಸ್ಪಾಯತ್ತತೆ ಅನುಷ್ಠಾನದ ಪ್ರಯೋಗವನ್ನು 
ಪ್ರಾರಂಭಿಸುವ ತನಕ ಜಿನ್ನಾ ಸಾಹೇಬರು ಕೂಡಾ ಅಖಿಂಡ ಭಾರತದ ಕಲ್ಪನೆಯನ್ನೇ 
ಹೊಂದಿದ್ದರು. ಹಾಗಾಗಿ ರಾಷ್ಟ್ರೀಯ ಏಕತೆ, ಸಮಗ್ರತೆ ಮತ್ತು ಸ್ವಾತಂತ್ರ್ಯಕ್ಕೆ ಬದ್ದವಾಗಿದ್ದ 
ಮತ್ತು ಈ ಕಾರ್ಯಭಾರದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದ ಸಂಘಟನೆಯೊಂದರ 
ಸಭೆಯಲ್ಲಿ ಭಾಗವಹಿಸಲು ಅವರಿಗೆ ಎಳ್ಳಿನ ಮೊನೆಯಷ್ಟು ಅಂಜಿಕೆ ಇರಲಿಲ್ಲ. 


ಅಖಿಲಿ ಭಾರತ ವಿದ್ಯಾರ್ಥಿ ಒಕ್ಕೂಟವು ವಾಮವಾದಿಗಳ ಪ್ರಾಬಲ್ಯದಿಂದ 
ಕೂಡಿತ್ತು. ಕಮ್ಮುನಿಷ್ಟರೂ ಸಂಘಟಿತರಾಗಿರಲಿಲ್ಲ. ಅವರಲ್ಲಿ ಮೂರು ಗುಂಪೆಗಳಿದ್ದವ. 


69-4 


40 ವಿಸ್‌. ಎಮ್‌. ಜೋಶಿ 


ರಾಯಿಸ್ಟ್‌ ಗುಂಪು, ಕಾಂಗ್ರೆಸ್‌ ಸೊಷಲಿಸ್ಟ್‌ ಗುಂಪು ಮತ್ತು ಕಮ್ಯುನಿಸ್ಟ್‌ ಗುಂಪು. ಈ 
ಮೂರು ಗುಂಪುಗಳ ಮದ್ದೆ ತೀವ್ರ ಸ್ಪರ್ದೆ ಇದ್ದಿತು. ಆದರೆ ನೈಜ ರಾಷ್ಟ್ರೀಯವಾದ ಮತ್ತು 
ಸಾಮ್ರಾಜ್ಯವಾದ ವಿರೋಧಿ ನೀತಿಗೆ ಸಂಬಂಧಿಸಿದ ಪ್ರಶ್ನೆಗಳಲ್ಲಿ ಅವರಿಗೆ ಸಂಪೂರ್ಣ 
ಏಕಾಭಿಪ್ರಾಯವಿದ್ದಿತು. ೧೯೩೭ರ ಮಳೆಗಾಲದಲ್ಲಿ ಅಂಡಮಾನ್‌ ರಾಜಕೀಯ ಕೈದಿಗಳ 
ವಿಮೋಚನಾ ದಿನವನ್ನು ಆಚರಿಸಲಾಯಿತು. ಆ ದಿನ ಈಗಲೂ ನನ್ನ ನೆನಪಿನಲ್ಲಿದೆ. ಆ 
ದಿನ ನಮ್ಮ ಕಾಲೇಜನಲ್ಲಿ ಮುಷ್ಕರವಿತ್ತು ಮತ್ತು ಅದೇ ದಿನ ಸಂಜೆ ಶನಿವಾರ ಬಾಡ್‌ 
ಕ್ರಾಸಿಂಗ್‌ ಬಳಿ ಸಾರ್ವಜನಿಕ ಸಭೆ ಏರ್ಪಾಡಾಗಿತ್ತು. ಆ ಸಭೆಗೆ ನಾನು ನನ್ನ ಮಿತ್ರ 
ಅರವಿಂದ ಟಿಪ್ಲಿಸ್‌ ಜೊತೆ ಹಾಜರಾಗಿದ್ದೆ. ಆ ಸಬೆಯಲ್ಲಿ ಬಾವ ಘಾಠಕ್‌ ಎಂಬ ತರುಣ 
ಕಮ್ಯುನಿಸ್ಟ್‌ ಮುಖಂಡನೋರ್ವ ಚಿನ್ನಾಗಿ ಮಾತನಾಡಿದ. ಅಂದು ಎಸ್‌.ಎಂ. ಅವರು 
ಮಾಡಿದ ಭಾಷಣವಂತೂ ಆಕರ್ಷಣೀಯವಾಗಿತ್ತು. ಅದು ಬೆಂಕಿಯನ್ನು ಉಗುಳುವ 
ಭಾಷಣವಾಗಿರಲಿಲ್ಲ. ಶಬ್ದಾಡಂಬರದ ವಾಗ್ಗರಿಯೂ ಆಗಿರಲಿಲ್ಲ. ಬದಲಾಗಿ ಅವರ 
ಪ್ರಾಮಾಣಿಕತೆ. ಧದ್ಯೇಯನಿಷ್ಠೆ ಮತ್ತು ದಿಟ್ಟ ಧೋರಣೆಗಳ ಪ್ರತಿಬಿಂಬವಾಗಿತ್ತು. ಏಕೆಂದರೆ 
ಅವರು ಮಾತನಾಡಿದ ವಿಷಯಗಳು ಅವರ ಹೃದಯಾಂತರಾಳದಿಂದ ಬಂದಿದ್ದವು. ಅವು 
ನನ್ನ ಎಳೆಯ ಮನಸ್ಸಿನ ಮೇಲೆ ಅಗಾಧ ಪ್ರಭಾವ ಬೀರಿದವು ಹಾಗೂ ಈ ಸಂದರ್ಭದಲ್ಲಿ 
ಅವರ ಬಗ್ಗೆ ನನ್ನಲ್ಲಿ ಒಡಮೂಡಿದ ಅಭಿಪ್ರಾಯ ನನ್ನ ಜೀವನ ಪರ್ಯಂತವು ಬದಲಾಗದೆ 
ಹಾಗೆಯೇ ಉಳಿಯಿತು. ಅಂದಿನ ಇತರ ನಾಯಕರಿಗೆ ಹೋಲಿಸಿ ನೋಡಿದರೆ 
ಪ್ರಾಮಾಣಿಕತೆಯೇ ಜೋಶಿಯವರ ದೊಡ್ಡ ಶಕ್ತಿಯಾಗಿತ್ತು. 


ನನ್ನ ಕಾಲೇಜಿನ ಮೊದಲು ವರ್ಷದ ವ್ಯಾಸಂಗದ ಅವಧಿಯಲ್ಲಿ ನಾನು 
ರಾಜಕೀಯದ ಓರ್ವ ಪ್ರೇಕ್ಷಕನಾಗಿದ್ದೆ. ಆ ದಿನಗಳಲ್ಲಿ ನನ್ನನೆಂದೂ ಸಕ್ರಿಯ ರಾಜಕೀಯದಲ್ಲಿ 
ನೇರವಾಗಿ ತೊಡಗಿಸಿಕೊಂಡಿರಲಿಲ್ಲ. ಅಂದಿನ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು, 
ಸತ್ಕಾಗ್ರಹಿಗಳೇ ಆಗಿದ್ದರು. ಮತ್ತು ಎಲ್ಲರೂ ರಾಷ್ಟ್ರೀಯವಾದವನ್ನು ಮೈಗೂಡಿಸಿಕೊಂಡಿದ್ದರು 
ಎಂಬುದು ಇದರ ಅರ್ಥವಲ್ಲ. ಈಗಿನಂತೆಯೇ ಅಂದಿನ ವಿದ್ಯಾರ್ಥಿಗಳಲ್ಲೂ ಆಟೋಟ, 
ಸಿನಿಮಾ ಮತ್ತಿತರ ವಿಷಯಗಳಲ್ಲಿ ಆಕರ್ಷಣೆ ಇದ್ದೇ ಇದ್ದಿತು. ವಿದ್ಯಾರ್ಥಿ ಸಮುದಾಯದಲ್ಲಿ 
ಬೆರೆಳಣಿಕೆಯಷ್ಟು ಮಂದಿ ಮಾತ್ರವೇ ಸತ್ಯಾಗ್ರಹಗಳಲ್ಲಿ ಪಾಲ್ಗೊಳ್ಳುತಿದ್ದರು. ಆ ದಿನಗಳಲ್ಲಿ 
ಗೋವರ್ಧನ್‌ ಪಾರಿಖ್‌ ಎಂಬುವರು ನನ್ನ ಅಧ್ಯಾಪಕರಾಗಿದ್ದರು. ಅವರು ಓರ್ವ ರಾಯಿಸ್ಟ್‌ 
ಆಗಿದ್ದರು. ನಮ್ಮತರಗಶಿಯಲ್ಲಿ ಒಂದಿಬ್ಬರು ವಿದ್ಯಾರ್ಥಿಗಳಿಗೆ ಕಮ್ಮುವಿಸ್ಟ್‌ರ ಬಗ್ಗೆ ಸಹಾನುಭೂತಿ 
ಇತ್ತು. ನಾನು ಮತ್ತು ನನ್ನ ಮಿತ್ರರಲ್ಲಿ ಎರಡು-ಮೂರು ಮಂದಿ (ಅರವಿಂದ ಟಿಪ್ಲಿಸ್‌ ಮತ್ತು 
ಮಧು ಚಾಪೇಕರ್‌) ಸೋಷಲಿಸ್ಟ್‌ ಪಕ್ಷದ ಕಡೆಗೆ ಆಕರ್ಷಿತರಾಗಿದ್ದೆವು. ಅದಕ್ಕೆ ಕಾರಣಗಳೂ 
ಇಲ್ಲದಿರಲಿಲ್ಲ. ಆ ದಿನಗಳಲ್ಲಿ ಒಮ್ಮೆ ಶ್ರೀ ಅಚ್ಯುತ್‌ ಪಟವರ್ಧನ್‌ ಎಂಬುವರು ನಮ್ಮ 
ಕಾಲೇಜಿನಲ್ಲಿ ಅತ್ಯಂತ ಪ್ರಭಾವಶಾಲಿ ಭಾಷಣ ನೀಡಿದ್ದರು. ಅವರ ಬಾಷಣದ ವಿಷಯ 


ಪ್ರತಿಭಾವಂತ ಸಂಸದೀಯ ಪಟು 41 


“ದಿಗಂತದಲ್ಲಿ ಯುದ್ಧದ ಕಾರ್ಮೋಡಗಳು” ಎಂಬುದಾಗಿತ್ತು. ಶ್ರೀ ಅಚ್ಯುತ ಪಟವರ್ಧನ್‌ 
ಅವರು ಸರಳವಾದ ವಿಷಯವನ್ನು ಕೂಡಾ ಒಂದು ಗಾಢ ಮತ್ತು ಗಂಭೀರ ವಿಷಯವಾಗಿ 
ಪರಿವರ್ತಿಸಿ ಶೋತ್ಸಗಳನ್ನು ಮಂತ್ರಿಮುಗ್ಗರನ್ನಾಗಿಸುವ ಕಲೆಯಲ್ಲಿ ಪರಿಣಿತರಾಗಿದ್ದರು. ಅಂತಹ 
ಪ್ರೌಢಿಮೆಯ ಇಂಗ್ಲೀಷ್‌ ಭಾಷಣದ ಪ್ರಭಾವಕ್ಕೆ ನಾನು ಒಳಗಾಗಿದ್ದರೆ ಅದರಲ್ಲಿ ಅಚ್ಚರಿಯೇನೂ 
ಇಲ್ಲ, 


ಆದೇ ರೀತಿ ಇನ್ನೊಂದು ಸಲ ಅಂಡಮಾನ್‌ ರಾಜಕೀಯ ಕೈದಿಗಳ ವಿಮೋಚನಾ 
ದಿನ ಸಭೆಯೊಂದರಲ್ಲಿ ಎಸ್‌.ಎಂ. ಅವರು ಮಾಡಿದ ಭಾಷಣವನ್ನು ನಾನು ಕೇಳೆ ಅಷ್ಟೇ 
ಪ್ರಭಾವಿತನಾಗಿದ್ದೆ. ನಾನು ಸೋಷಲಿಸ್ಟ್‌ ಪಾರ್ಟಿಯ ಕಡೆಗೆ ಆಕರ್ಷಿತನಾಗಿದ್ದರೂ ಕೂಡಾ 
ಈ ಚಳವಳಿಯ ಯುವ ಮುಖಂಡರೊಂದಿಗೆ ಪರಿಚಯಿಸಿಕೊಳ್ಳುವ ಸಂದರ್ಭ ನನಗೆಂದೂ 
ಬಂದಿರಲೇ ಇಲ್ಲ. ಇದಕ್ಕೆ ಕಾರಣ ನನ್ನ ಅಂತರ್ಮುಖ ಪ್ರವೃತ್ತಿ ಮತ್ತು ಸಂಕೋಚ ಸ್ವಭಾವ. 
ರಾಜಕೀಯ ಶಾಸ್ತ್ರ ಮತ್ತು ಇತಿಹಾಸದಲ್ಲಿ ಶ್ರೀ ಎಚ್‌.ಡಿ. ಕೇಲವಾಲ ಅವರು ನನ್ನ 
ಅಧ್ಯಾಪಕರಾಗಿದ್ದರು. ಅವರ ದೆಸೆಯಿಂದಾಗಿ ನಾನು ಎಸ್‌.ಎಂ.ಜೋಶಿಯವ ಸಂಪರ್ಕಕ್ಕೆ 
ಬಂದೆ. ನಮ್ಮಕಾಲೇಜಿನಲ್ಲಿ ಇತಿಹಾಸ ಸಂಘ ಇದ್ದಿತು ಮತ್ತು ವಾಡಿಕೆಯಂತೆ ವಿದ್ಯಾರ್ಥಿಗಳು 
ಅಲ್ಲಿನ ಸಭೆಗಳಲ್ಲಿ ತಮ್ಮಪ್ರಬಂಧಗಳನ್ನು ಮಂಡಿಸುತ್ತಿದ್ದರು. ಕೇಲವಾಲಜಿ ನನ್ನ ವಿಷಯದಲ್ಲಿ 
ಅತ್ಯಂತ ದಯಾಪರರಾಗಿದ್ದರು. ಅವರ ಸೂಚನೆ ಮೇರೆಗೆ ನಾನು ಗ್ರೀಕ್‌ ಸಂಸ್ಕೃತಿ ಮತ್ತು 
ಆಧುನಿಕ ಪಾಶ್ಚಾತ್ಯ ಸಮಾಜ ಕುರಿತು ಪ್ರಬಂಧ ಬರೆದೆ. ಆ ಉದ್ದೇಶಕ್ಕಾಗಿ ನಾನು ನಮ್ಮ 
ಕಾಲೇಜಿನ ಗ್ರಂಥ ಭಂಡಾರದಲ್ಲಿದ್ದ ಅನೇಕ ಪುಸ್ತಕಗಳನ್ನು ಒದಬೇಕಾಯಿತು. ಆ 
ವಿಷಯದಲ್ಲಿ ನನಗೆ ಸಮರ್ಪಕವಾದ ಪರಿಜ್ಞಾನ ಇರಲಿಲ್ಲ. ನನ್ನ ಪ್ರಬಂಧದಲ್ಲಿದ್ದ ಬಹುತೇಕ 
ವಿಚಾರಗಳು ಮತ್ತು ವಿಷಯಗಳು ಎರವಲು ಪಡೆದವುಗಳೇ ಆಗಿದ್ದವು. ಆದರೂ ಕೂಡಾ 
ನನ್ನ ಭಾಷಣ ಇತಿಹಾಸ ವಿಭಾಗದ ಉಪನ್ಯಾಸಕರನ್ನು ದಿಗಿಲುಗೊಳಿಸಿತು. ಅವರ ಅದನ್ನು 
ಬಹುವಾಗಿ ಪ್ರಶಂಸಿದರು. ಅದರಿಂದ ಪ್ರಭಾವಿತರಾಗಿ ನನ್ನ ಉಪನ್ಯಾಸಕರು ೧೯೩೫ ರ 
ಸಂವಿಧಾನ ಕಾಯ್ದೆಯ ಮೇಲೆ ಪ್ರಬಂಧವೊಂದನ್ನು ಬರೆಯುವಂತೆ ನನಗೆ ಪ್ರಜೋದನೆ 
ನೀಡಿದರು. ಕೇಲವಾಲಜಿ ಅವರು ವಿಭಿನ್ನ ಸಿದ್ಧಾಂತಗಳ ಪ್ರತಿಪಾದಕರಾಗದ್ದ ಮುಖಂಡರನ್ನು 
ಭೇಟಿಯಾಗುವಂತೆ ಸಲಹೆ ನೀಡಿದರು. ವಾಸ್ತವವಾಗಿ ಆ ಉದ್ದೇಶಕ್ಕಾಗಿ ನಾವು 
ಎಸ್‌.ಎಂ.ಅವರನ್ನು ಬೇಟಿಯಾಗಿದ್ದೆವು. ನಾವ ಅವರಿಗೆ ಪತ್ರವೊಂದನ್ನು ಬರೆದು ನಾವು 
ಅವರಲ್ಲಿಗೆ ಹೋಗುವ ದಿನಾಂಕ ಮತ್ತು ಸಮಯವನ್ನು ತಿಳಿಸಿದ್ದೆವು. ನಾವ ಮೂವರು ಆ 
ಪತ್ರಕ್ಕೆ ಸಹಿ ಹಾಕಿದ್ದೆವು. 


ಎಸ್‌.ಎಂ. ಅವರು ನಾರಾಯಣ್‌ಸೇಟ್‌ನ ಮನೆಯೊಂದರೆ ತಾರಸಿಯ ಮೇಲಿನ 
ಕೊಠಡಿಯೊಂದರಲ್ಲಿ ಏಕಾಂಗಿಯಾಗಿ ವಾಸವಾಗಿದ್ದರು. ಅಲ್ಲಿಯ ತನಕ ತಾರಾಬಾಯಿಜಿ 


42 ಎಸ್‌. ಎಮ್‌. ಜೋಶಿ 


ಜತೆ ಅವರ ಮದುವೆ ಆಗಿರಲಿಲ್ಲ. ಅವರ ಕೊಠಡಿ ಕಾಲೇಜಿನ ವಿದ್ಯಾರ್ಥಿಗಳ ಕೊಠಡಿಯನ್ನು 
ಹೋಲುತ್ತಿತ್ತು. ಆದರೆ ಅದು ತುಂಬಾ ಸರಳವಾಗಿತ್ತು. ಅತ್ಯಂತ ಅಚ್ಚುಕಟ್ಟಾಗಿಯೂ 
ಇದ್ದಿತು. ಒಂದು ಮಂಚಿ, ಒಂದು ಮೇಜು, ಒಂದು ಕುರ್ಟಿ, ಕೆಲವು ಪುಸ್ತಕಗಳು ಮತ್ತು 
ಭಾವುಕ ಭಂಗಿಯ ಜವಹರಲಾಲ್‌ ನೆಹರು ಅವರ ಒಂದು ಜನಪ್ರಿಯ ಭಾವಚಿತ್ರ 
ಯಾವಾಗಲೂ ಅವರ ಮೇಜಿನ ಮೇಲಿರುತ್ತಿದ್ದವು. ಅವರದು ಎತ್ತರದ ನಿಲುವು, ಆದರೆ 
ಕೃಶಕಾಯರಾಗಿದ್ದರು. ಗೌರವವರ್ಣ ಕಂದು ಕಣ್ಣುಗಳು, ತಲೆಯಲ್ಲಿ ದಟ್ಟ ಕೊದಲು. 
ನಾನು ಅವರಿಗೆ ನನ್ನ ಭೇಟಿಯ ಉದ್ದೇಶವನ್ನು ತಿಳಿಸಿದೆ. ಆದರೆ ೧೯೩೫ರ ಸಂವಿಧಾನ 
ಕಾಯಿದೆ ಕುರಿತು ಅವರು ನನ್ನೊಂದಿಗೆ ಹೆಚ್ಚೀನನ್ನು ಚರ್ಚಿಸಲಿಲ್ಲ. ಬದಲಾಗಿ ಈ ಕಾಯ್ದೆಯ, 
ಕುರಿತು ಓದುವಂತೆ ಸಣ್ಣ ಟಿಪ್ಪಣೆಯೊಂದನ್ನು ನನ್ನ ಇಟ್ಟರು ಆದರೆ ಅವರು ಅವಸರದಲ್ಲೇನೂ 
ಇರಲಿಲ್ಲ. ಸಮೊಂದಿಗೆ ಸುದೀರ್ಧ ಕಾಲ ಹರಟಿ ಹೊಡೆದು ನಮನ್ನು ಕಳುಹಿಸಿಕೊಟ್ಟರು. 
ಸ್ವಾತಂತ್ರ್ಯ ಹೋರಾಟ ಕುರಿತು ಬಹಳಷ್ಟು ಮಾತನಾಡಿದರು. ರಾಯ್‌ ದಿನಾಚರಣೆಗೆ 
ಸಂದರ್ಭದಲ್ಲಿ ಮುಂಬಯಿಯ ಚೌಪಾಟಿಯಲ್ಲಿ ನಡೆದ ಸಭೆಯೊಂದರಲ್ಲಿ ಮಾತನಾಡಿದ 
ಸಂದರ್ಭವನ್ನೂ ಅದಕ್ಕಾಗಿ ಎರಡು ವರ್ಷ ಕಠಿಣ ಶಿಕ್ಷೆಗೆ ಗುರಿಯಾದುದನ್ನೂ ತಮಾಷೆಯ 
ಧಾಟಿಯಲ್ಲಿ ನಮಗೆ ವಿವರಿಸಿದರು. ಅದೇ ವೇಳೆಗೆ ಹದಗೆಡುತ್ತಿರುವ ತಮ್ಮಆರೋಗ್ಯವನ್ನು 
ಕುರಿತು, ತಮ್ಮ ಬದುಕಿನಲ್ಲಿನ ಸುಖ-ದುಃಖಗಳ ಕುರಿತು ನಮ್ರೊಂದಿಗೆ ಮಾತನಾಡಿದರು. 


ಅನಂತರದಲ್ಲಿ ನನ್ನ ಪ್ರಬಂಧದ ಸಂಬಂಧದಲ್ಲಿ ನಾನು ಕನಿಷ್ಠ ಮೂರು 
ಬಾರಿಯಾದರೂ ಅವರನ್ನು ಭೇಟಿಯಾಗಿದ್ದೆ. ಆದರೆ ನಮ್ಮಮಾತುಕತೆಗಳಲ್ಲಿ ಸಂವಿಧಾನ 
ಕಾಯ್ದೆ ವಿಷಯ ಅಷ್ಟಾಗಿ ಪ್ರಾಮುಖ್ಯ ಪಡೆಯಲೇ ಇಲ್ಲ. ಆದರೆ ನಮ್ಮ ಚರ್ಚಿಯ 
ಮುಖ್ಯಾಂಶ ಸ್ವಾತಂತ್ರ್ಯ ಹೋರಾಟ ಹಾಗೂ ಸಮಾಜವಾದವೇ ಆಗಿರುತ್ತಿತ್ತು. ಆ 
ವಿಷಯದಲ್ಲಿ ಆಗಲೇ ನನಗೆ ವಿಶೇಷ ಆಸಕ್ತಿ ಇತ್ತು. ಅದೇನಿದ್ದರೂ 
ಎಸ್‌.ಎಂ.ಅವರೊಂದಿಗಿನ ಭೇಟಿಗಳು ಮತ್ತು ಚರ್ಚೆಗಳು, ಅದರಲ್ಲೂ ಕುರಿತಾಗಿ ಅವರ 
ವ್ಯಕ್ತಿತ್ವ ನನ್ನ ಮೂಲ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ನನಗೆ ಸಹಾಯಕವಾದುವು. 


ಕವದ ನಿ೨೩ 


ಹೊಸವರ್ಷದ ಆರಂಭದ ತಿಂಗಳುಗಳಲ್ಲಿ ಪ್ರಬಂಧಗಳನ್ನು ಬರೆಯುವುದೇ 
ನನಗೆ ಕೆಲಸವಾಗಿತ್ತು. ಉಳಿದ ತಿಂಗಳುಗಳು ವಾರ್ಷಿಕ ಪರೀಕ್ಷೆಯ ಸಿದ್ಧತೆಯಲ್ಲಿ 
ಕಳೆದುಹೋದವು. ಹಾಗಾಗಿ ಹಲವು ದಿನಗಳವರಗೆ ನನಗೆ ಎಸ್‌.ಎಂ. ಅವರ ಮನೆಗೆ 
ಹೋಗಲಾಗಲಿಲ್ಲ. ಆದರೆ ಪರೀಕ್ಷೆ ಮುಗಿದಂತೆಯೇ ಅವರನ್ನು ಭೇಟಿಯಾಗಲು ಮನೆಗೆ 
ಹೋದೆ. ನನಗೆ ಕಾಂಗ್ರೆಸ್‌ ಸೋಷಲಿಸ್ಟ್‌ ಪಾರ್ಟಿಯ ಚಟುವಟಿಕೆಗಳಲ್ಲಿ ಭಾಗವಹಿಸುವ 
ಅಭಿಲಾಷೆಯೂ ಇತ್ತು. ಸಮಾಜವಾದಿಗಳ ಸ್ಪಡಿ ಸರ್ಕಲ್‌ದಲ್ಲಿ ನಡೆಯುವ ಚರ್ಚಿಗಳಲ್ಲಿ 
ಪಾಲ್ಗೊಳ್ಳಲು ನಾನು ಉತ್ಸುಕನಾಗಿದ್ದೆ. ಎಸ್‌.ಎಂ.ಅವರ ಮನಸ್ಸಿನಲ್ಲಿ ಅದೇ ವಿಚಾರ 


ಪ್ರತಿಭಾವಂತ ಸಂಸದೀಯ ಪಟು 43 


ಇದ್ದಿತೆಂದು ಕಾಣುತ್ತದೆ. ಅವರ ನನ್ನ ಆಸಕ್ತಿಯನ್ನು ತಿಳಿದಾಗ ಸಹಜವಾಗಿಯೇ ಬಹಳ 
ಸಂತಸಪಟ್ಟರು. ೧೯೩೮ರ ಮಾರ್ಚ್‌ ತಿಂಗಳ ಒಂದು ರಾತ್ರಿಯಲ್ಲಿ ನಡೆದ ಘಟನೆಯೊಂದನ್ನು 
ನಾನೆಂದಿಗೂ ಮರೆಯಲು ಸಾಧ್ಯವಿಲ್ಲ. ಈ ಘಟನೆ ನಿನ್ನೆ ಮೊನ್ನೆ ನಡೆದಂತೆ ಇಂದಿಗೂ 
ನನ್ನ ಮನಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಕಾಂಗ್ರೆಸ್‌ ಸೋಷಲಿಸ್ಟ್‌ ಪಾರ್ಟಿಯ ಸ್ಪಡಿ 
ಸರ್ಕಲ್‌ನ ಸಭೆಗಳು ಪುಣೆಯಲ್ಲಿನ ನಾರಾಯಣರಾವ್‌ ಗೋರೆಯವರ ಬಂಗಲೆಯಲ್ಲಿ 
ನೆಡೆಯುತ್ತಿದ್ದವ. ಅಲ್ಲಿ ಸೈದ್ದಾಂತಿಕ ವಿಷಯಗಳ" ಮೇಲೆ ಮತ್ತು ವರ್ತಮಾನ, ರಾಷ್ಟ್ರೀಯ 
ಮತ್ತು ಅಂತಾರಾಷ್ಟ್ರೀಯ ರಾಜಕಾರಣದ ಬಗ್ಗೆ ಚರ್ಚಿಗಳು ನಡೆಯುತ್ತಿದ್ದವು. ಕಾಂಗ್ರೆಸ್‌ 
ಸೋಷಲಿಸ್ಟ್‌ ಪಾರ್ಟಿಯ ಸದಸ್ಯರೂ "ಲೋಶಶಕ್ತಿ' ರಾಷ್ಟ್ರೀಯ ದಿನಪತ್ರಿಕೆಯ ಉದ್ಯೋಗಿಯೂ 
ಆಗಿದ್ದ ಶ್ರೀ ಪಿ.ಬಿ.ಗಾಡ್ಗೀಲ್‌ ಅವರು ಅಲ್ಲಿ ನೆರೆಯುತ್ತಿದ್ದ ಬುದ್ದಿ ಜೀವಿಗಳನ್ನು ಉದ್ದೇಶಿಸಿ 
ಅನೇಕ ವಿಷಯಗಳ ಮೇಲೆ ಉಪನ್ಯಾಸ ನೀಡುತಿದ್ದರು. ಅವರ ಉಪನ್ಯಾಸದ ನಂತರ ಅಲ್ಲಿ 
ಸೇರಿದ್ದ ವಿದ್ಯಾರ್ಥಿಗಳು ಆ ವಿಷಯದ ಮೇಲೆ ಚರ್ಚೆಯ ನಡೆಸುತ್ತಿದ್ದರು. ವಿವಿಧ 
ಕೋನಗಳಿಂದ ವಿಶ್ಲೇಷಣೆಗಳನ್ನು ನಡೆಸುತ್ತಿದ್ದರು. ಒಂದು ದಿನ ಎಸ್‌.ಎಂ. ಅವತ್ತು 
ನನ್ನನ್ನು ಅವರ ಸ್ಪಡಿ ಸರ್ಕಲ್‌ಗೆ ಕರೆದೊಯ್ದರು. ನಾವು ಅಲ್ಲಿಗೆ ಹೋಗುವುದು ಸ್ವಲ್ಪ 
ತಡವಾಯಿತು. ಆ ಸಂದರ್ಭದಲ್ಲಿ ಪಿ.ಬಿ.ಗಾಡ್ಗೀಲ್‌ ಅವರು ಆಸ್ಟ್ರೀಯ ಮೇಲಣ ಹಿಲ್ಲರ್‌ನ 
ಅತಿಕ್ರಮಣದಿಂದಾಗಿ ಉದ್ಭವಿಸಿದ್ದ ಅಂತಾರಾಷ್ಟ್ರೀಯ ಪರಿಸ್ಥಿತಿಯನ್ನು ಕುರಿತು ವಿಶ್ಲೇಷಣೆ 
ನಡೆಸಿದ್ದರು. ಅವರ ಭಾಷಣದ ನಂತರ ಆ ವಿಷಯದ ಮೇಲೆ ಚರ್ಚಿ ನಡೆಯಿತು. 
ಕೊನೆಯಲ್ಲಿ ಎಸ್‌.ಎಂ. ಅವರು ನನ್ನನ್ನು ಅಲ್ಲಿದ್ದವರಿಗೆ ಪರಿಚಯಿಸಿದರು. ನಾರಾಯಣ್‌ 
ರಾವ್‌, ಗೋರೆ ಅವರ ಹೆಂಡತಿ ಸುಮತಿ ಬಾಯಿ, ವಿನಾಯಕ ಕುಲಕರ್ಣಿ, ಮಾಧವ 
ಲಿಮಯೆ, ಗಂಗಾಧರ ಓಗಲೆ, ಅಣ್ಣಾ ಮಾನೆ ಮತ್ತಿತರರು ಆ ವಿದ್ಯಾರ್ಥಿ 
ಸಮುದಾಯದಲ್ಲಿದ್ದರು. ಬಂಡು ಅಲಿಯಾಸ್‌ ಕೇಶವಗೋರೆ ಅವರು ಆಗ ಸ್ವಡಿಗ್ರೂಪ್‌ನ 
ಕಾರ್ಯದರ್ಶಿಯಾಗಿದ್ದರು. 


೧೯೩೭-೩೯ರ ನಡುವಣ ಅವಧಿಯಲ್ಲಿ ಸೋಷಲಿಸ್ಟ ಪಾರ್ಟಿಯು 
ಮಾಹಾರಾಷ್ಟ್ರದಲ್ಲಿ ಸ್ವತಂತ್ರವಾಗಿ ಯಾವುದೇ ಮಹೆತ್ವದ ಕಾರ್ಯವನ್ನು ನಿರ್ವಹಿಸಲಿಲ್ಲ. 
ಸತರಾ ಜಿಲ್ಲೆಯ ನಾಥ್‌ಫಾಣೇಕರ್‌, ಪಶ್ಚಿಮ ಖಾಂಡೇಶನ ನಾಥೂಬಾಯಿ ಪರುಳೇಕರ್‌, 
ಪೂರ್ವ ಖಾಂಡೇಶನ ವಸಂತ ಭಾಗವತ್‌ ಮೊದಲಾದವರು ಕಾಂಗ್ರೆಸ್‌ ಸೋಷಲಿಸ್ಟ್‌ 
ಪಾರ್ಟಿಯಲ್ಲಿದ್ದವರು. ಆದರೆ ವಾಸ್ತವದಲ್ಲಿ ಅವರೆಲ್ಲ ಕಮ್ಮುನಿಸ್ಟ್‌ರಾಗಿ 
ಪರಿವರ್ತಿರಾಗಿದ್ದರು. ಸೋಲಾಪುರ, ಧುಲಿಯಾ ಅಮಲ್‌ನೇರ್‌ನಲ್ಲಿನ ಜವುಳಿ ಉದ್ಯಮ 
ಕೇಂದ್ರ ಮತ್ತು ರೈಲ್ವೇ ಕಾರ್ಮಿಕರ ಸಂಘಟನೆಗಳು ಕಮ್ಮುನಿಸ್ಟ್‌ರ ಸ್ವಾಮ್ಯದಲ್ಲಿದ್ದವ. 
ಮಹಾರಾಷ್ಟದಲ್ಲಿ ಕಿಸಾನ್‌ ಸಭಾದಂತಹ ರೈತರ ಸ್ವತಂತ್ರ ಸಂಘಟನೆ ಇನ್ನೂ ಬೇರೂರಿಲಿಲ್ಲ. 
ಜಮೀನ್ನಾರಿ ಪದ್ದತಿ ಇಲ್ಲಿ ಪ್ರಬಲವಾಗಿ ಇರದಿದ್ದುದ್ದೇ ಅದಕ್ಕೆ ಕಾರಣವಾಗಿತ್ತು. ಫಣೆಯಲ್ಲಿದ್ದ 


44 ವಿಸ್‌. ಎಮ್‌. ಜೋಶಿ 


ಸೋಷಲಿಸ್ಟ್‌ಗಳ ಕಾರ್ಯಭಾರವು ಪ್ರಧಾನವಾಗಿ ಸೈದ್ದಾಂತಿಕ ತಳಹದಿಯದಾಗಿತ್ತು ಮತ್ತು 
ಅದು ಪಕ್ಷದ ಯುವ ಶಾಖೆಗಷ್ಟೇ ಸೀಮಿತಗೊಂಡಿತ್ತು. ಜನರ ಕೆಲಸ ಕಾರ್ಯಗಳೆಲ್ಲವೂ 
ಕಾಂಗ್ರೆಸ್‌ ಪಕ್ಷದ ಮೂಲಕವೇ ನಡೆಯುತ್ತಿದ್ದ ಎಂದರೆ ಅದು ಉತ್ರೇಕ್ಷೆಯ ಮಾತಲ್ಲ. 


ಕಾಂಗ್ರೆಸ್‌ ಅಧಿಕಾರಕ್ಕೆ ಬಂದಂತೆ ಪಕ್ಷದ ಸಮಿತಿಗಳ ಕಾರ್ಯ ವಿಸ್ತರಿಸಲ್ಪಟ್ಟಿತು. 
ಸಮಾಜದ ವಿವಿಧ ವೃತ್ತಿ ಕ್ಷೇತ್ರಗಳ ಜನರು ಕಾಂಗೆಸ್‌ ಪಕ್ಷವನ್ನು ಸೇರತೊಡಗಿದರು. 
ಅಧಿಕಾರಕ್ಕೆ ತನ್ನದೇ ಆದ ಆಕರ್ಷಣೆ ಇರುತ್ತದೆ. ಕಾಂಗ್ರೆಸ್‌ ಪಕ್ಷ ಬೆಳೆಯಲು ಅದೂ 
ಒಂದು ಪ್ರಮುಖ ಕಾರಣವಾಗಿತ್ತು. 1937-38 ರಲ್ಲಿ ಶಂಕರರಾವ್‌ಮೋರೆ ಅವರು 
ಜಿಲ್ಲಾ ಕಾಂಗ್ರೆಸ್‌ ಸಮಿತಿಯ ಅಧ್ಯಕ್ಷರಾಗಿದ್ದರೆ, ಎಸ್‌.ಎಂ. ಜೋಶಿಯವರು ಅದರ 
ಕಾರ್ಯದರ್ಶಿಯಾಗಿದ್ದರು. ಜೊತೆಗೆ ಜೋಶಿಯವರು ಪ್ರಾಂತೀಯ ಪಾರ್ಟಿಯ 
ಕಾರ್ಯದರ್ಶಿಯಾಗಿಯೂ ಕಾರ್ಯ ನಿರ್ವಹಿಸುತ್ತಿದ್ದು. ಕಾಂಗ್ರೆಸ್‌ ಸಂಪುಟ ರಚಿತವಾದ 
ಮೇಲೆ ಎಸ್‌.ಎಂ.ನೇತೃತ್ವದಲ್ಲಿ ರೈತರ ರ್ಯಾಲಿಯೊಂದು ಸಂಘಟಿಸಲ್ಪಟ್ಟಿತು. ಬರಪೀಡಿತ 
ಪ್ರದೇಶಗಳ ಜನರಿಗೆ ಭೂ ಕಂದಾಯ ಪಾವತಿಯಿಂದ ವಿನಾಯ್ತಿ ನೀಡಬೇಕು, ದೈತರನ್ನು 
ಒಕ್ಕಲೆಬ್ಬಿಸಬಾರದು, ರೈತರ ಮೇಲಿನ ಸಾಲದ ಹೊರೆಯನ್ನು ತಗ್ಗಿಸಬೇಕು. ಸರ್ಕಾರಿ 
ಸಂಸ್ಥೆಗಳ ಮೂಲಕ ಅವರಿಗೆ ಸಾಲಗಳನ್ನು ಮಂಜೂರು ಮಾಡಬೇಕು. ಇವೇ 
ಮುಂತಾದವು ಅವರ ಬೇಡಿಕೆಗಳಾಗಿದ್ದವು. ಜಿಲ್ಲಾ ಕಾಂಗ್ರೆಸ್‌ ಸಮಿತಿ ಕಚೇರಿಯಲ್ಲಿ 
ಸ್ವೀಕರಿಸಲಾಗುತ್ತಿದ್ದ ಮನವಿಗಳು ಬಹುತೇಕ ಇದೇ ರೀತಿಯ ದೂರುಗಳನ್ನು 
ಒಳಗೊಂಡಿರುತ್ತಿದ್ದವು. ಸೋಷಲಿಸ್ಟ್‌ ಸರ್ಕಲ್‌ಗೆ ಸೇರಿದ ಮೇಲೆ ನಾನು ಕೂಡ ಸಂಜೆಯ 
ಹೊತ್ತಿನಲ್ಲಿ ಶನಿವಾರ ಪೇಟೆಯ ಕಾಂಗ್ರೆಸ್‌ ಕಚೇರಿಗೆ ಹೋಗುತಿದ್ದೆ. ಕ್ರಮೇಣ 
ಎಸ್‌.ಎಂ.ಅವರು ತಮ್ಮಕೆಲಸ ಕಾರ್ಯಗಳಲ್ಲೂ ನನ್ನ ಸಹಾಯ ಪಡೆಯ ತೊಡಗಿದರು. 
ಅವರು ನನಗೆ ಪತ್ರ ವ್ಯವಹಾರದ ರೀತಿಯನ್ನು ಕಲಿಸಿಕೊಟ್ಟರು. ಅಲ್ಲೇ ಕಾಂಗ್ರೆಸ್‌ 
ಪಕ್ಷದ ಪ್ರಾಂತೀಯ ಕಚೇರಿಯೂ ಕಾರ್ಯ ನಿರ್ವಹಿಸುತ್ತಿತ್ತು. ಹಾಗಾಗಿ ಸಹಜವಾಗಿಯೇ 
ನನಗೆ ಕಾಂಗ್ರೆಸ್‌ ಮುಖಂಡರ ಪರಿಚಯ, ಸಂಪರ್ಕ ಆಗ ತೊಡಗಿತು. ಈ ನಾಯಕರನ್ನು 
ಅತ್ಯಂತ ಹತ್ತಿರದಿಂದ ನೋಡುವ ಸುವರ್ಣಾವಕಾಶ ನನಗೆ ದೊರೆಯಿತ. ನನ್ನಲ್ಲಿದ್ದ 
ಶೋಧಕ ಪ್ರವೃತ್ತಿಯು ಕಾಂಗ್ರೆಸ್‌ ನಾಯಕರ ನಡುವಣ ಸಂಬಂಧಗಳನ್ನು ಅಭ್ಯಸಿಸಲೂ 
ಸಹಾಯಕವಾಯಿತು. ಹಳೇ ಕಾಂೆಸಿಗರಿಗೆ ಮತ್ತು ಗಾಂಧಿವಾದಿಗಳಿಗೂ ಎಸ್‌.ಎಂ. 
ಜೋಶಿಯವರ ಸರಳೆ ಮತ್ತು ಯಜು ಸ್ವಭಾವ ಹಿಡಿಸುತ್ತಿತ್ತು. ಕಾಂಗ್ರೆಸ್ಸಿಗರಿಗೆ ನಾನಾ 
ಸಾಹೇಬ್‌ರವರ ದಿಟ್ಟತನದ ಮಾತುಗಳು ಮತ್ತು ಅವರ ವೃಂಗ್ಕೋಕ್ತಿಯ ಧಾಟಿ 
ಹಿಡಿಸುತ್ತಿರಲಿಲ್ಲ. ವಾಮ ಪಂಥೀಯರಲ್ಲಿ ಎಸ್‌.ಎಂ.ಅವರ ಬಗ್ಗೆ ಭಾರಿ ಗೌರವ ಇತ್ತು. 
ಆ ದಿನಗಳಲ್ಲಿ ಪುಣೆಯಲ್ಲಿ ಬ್ರಾಹ್ನಣಿಕೆಯ ವಿವಾದ ಸಾಗಿತ್ತು. ಎಸ್‌.ಎಂ.ಅವರ ವಿಶಾಲ 
ದೃಷ್ಟಿಕೋನ, ಬಹುಜನ ಸಮಾಜ ಹಾಗೂ ದೀನದಲಿತರ ಬಗ್ಗೆ ಅವರಲ್ಲಿದ್ದ ಅಪಾರ 


ಪುತಿಭಾದಂತ ಸಂಸದೀಯ ಪಟು 45 


ಸಹಾನುಭೂತಿಯಿಂದಾಗಿ ಈ ವರ್ಗಗಳು ಜೋಶಿಯವರಿಗೆ ಅತ್ಯಂತ ಹತ್ತಿರವಾದವು. 
ಆರಂಭದಿಂದಲೂ ಎಸ್‌.ಎಂ.ಅವರ ಈ ಗುಣಗಳು ನನ್ನ ಮೇಲೆ ಗಾಢಾವಾದ ಪ್ರಭಾವ 
ಬೀರಿದ್ದವು. ಅವರ ವ್ಯಕ್ತಿತ್ವದಲ್ಲಿನ ಈ ಅಂಶ ಅನಂತರದ ದಿನಗಳಲ್ಲಿ ಅವರಿಗೆ ವಹಿಸಿಕೊಟ್ಟ 
ಹೊಣೆಗಾರಿಕೆಗಳನ್ನು ಅತ್ಯಂತ ಯಶ್ವಸ್ವಿಯಾಗಿ ನಿರ್ವಹಿಸುವಲ್ಲಿ ಅತ್ಯಂತ ಸಹಾಯಕವಾಯಿತು. 


ಹೀಗೆ ಕಾಂಗ್ರೆಸ್‌ ಪಕ್ಷಕ್ಕಾಗಿ ಕೆಲಸ ಮಾಡುತ್ತಿದ್ದಾಗಲೇ ಅವರು ಸೋಷಲಿಸ್ಟ್‌ಗಳ 
ಸ್ವಡಿ ಸರ್ಕಲ್‌ಗಳ ಚಟುವಟಿಕೆಗಳನ್ನು ನಿರ್ವಹಿಸುತ್ತಿದ್ದರು. ಅವರು ಕಾರ್ಲ್‌ ಮಾರ್ಕ್ಸ್‌ 
ಮತ್ತು ಫ್ರೆಡರಿಕ್‌ ಎಂಗಲ್ಸ್‌ ಅವರ ಕಮ್ಯೂನಿಸ್ಟ್‌ ಪ್ರಣಾಳಿಕೆ ಮತ್ತು ಅರ್ಥಶಾಸ್ತ್ರದ 
ಮೇಲೆ ತರಗತಿಗಳನ್ನು ನಡೆಸುತ್ತಿದ್ದರು ಎಂಬುದು ನನಗಿನ್ನೂ ಚೆನ್ನಾಗಿ ನೆನಪಿದೆ. ನಾವು 
ಯುವಕರೆಲ್ಲ ಕಾಂಗ್ರೆಸ್‌ ಪಾರ್ಟಿಯನ್ನು ಸೇರಿದ್ದರಿಂದ ಅಂತಹ ಸಭೆಗಳನ್ನು ನಡೆಸುತ್ತಿದ್ದೆವು. 
ಈ ಸಭೆಗಳಲ್ಲಿ ವಿವಿಧ ವಿಷಯಗಳು ಚರ್ಚೆಗೆ ಬರುತ್ತಿದ್ದವು. ೧೯೩೮ ರ ಸೆಪ್ಟೆಂಬರ್‌ 
ಮಧ್ಯಭಾಗದಲ್ಲಿ ಪಕ್ಷದ ಪರವಾಗಿ ಒಕ್ಕೂಟ ವಿರೋಧಿ ದಿನವನ್ನು ಆಚಿರಿಸಲಾಯ್ತು. 
೧೯೩೫ ರ ಭಾರತ ಸರ್ಕಾರದ ಕಾಯ್ದೆಯಲ್ಲಿ ಒಕ್ಕೂಟದ ಬಗೆಗೆ ಒಂದು ವಿಧಿ ಇದ್ದಿತು. 
ಆದರೆ ಅದೇ ವೇಳೆಯಲ್ಲಿ ಎರಡನೇ ಮಹಾಯುದ್ದ ಆರಂಭವಾದುದರಿಂದ ಒಕ್ಕೂಟ 
ರಚನೆಯಾಗಲಿಲ್ಲ. ಈ ಸಂಬಂಧದಲ್ಲಿ ಶನಿವಾರ ಬಾಡ್‌ ಚೌಕದಲ್ಲಿ ಸಾರ್ವಜನಿಕ 
ಸಭೆಯೊಂದು ಜರುಗಿತು. ಈ ಸಭೆಯಲ್ಲಿ ಭಾಷಣ ನೀಡಲು ಮುಂಬಯಿಯಿಂದ 
ಮೀನೂಮಸಾನಿ ಅವರನ್ನು ಆಹ್ಹಾನಿಸಲಾಗಿತ್ತು. ಅವರು ಪಕ್ಷದ ಸದಸ್ಯರೊಂದಿಗೆ ಆ 
ಸಂದರ್ಭದಲ್ಲಿ ಪ್ರತ್ಯೇಕ ಚರ್ಚೆಗಳನ್ನು ನಡೆಸಿದರು. ಜಗ ಪಕ್ಷಕ್ಕೆ ಪ್ರತ್ಯೇಕ ಕಚೀರಿ 
ಇರಲಿಲ್ಲ. ಹಾಗಾಗಿ ಅಂತಹ ಸಭೆಗಳು ಹೆಚ್ಚಾಗಿ ನಾನಾ ಸಾಹೇಬ್‌ ಅಥವಾ ಶಿರುಭವೂ 
ಅವರ ಕೊಠಡಿಯಲ್ಲಿ ನಡೆಯುತ್ತಿದ್ದವು. ಅವರ ಕೊಠಡಿ ಕಾಂಗ್ರೆಸ್‌ ಪ್ರಾಂತೀಯ 
ಕಚೇರಿಯಲ್ಲೇ ಇತ್ತು. ೧೯೩೮ರ ಡಿಸೆಂಬರ್‌ ತಿಂಗಳಲ್ಲಿ ನಾವು ಅತ್ಯಂತ ಉತ್ಸಾಹದಿಂದ 
ವಿದ್ಯಾರ್ಥಿ ಸಪ್ತಾಹವನ್ನೂ ಆಚರಿಸಿದೆವು. ವಿದ್ಯಾರ್ಥಿ ಒಕ್ಕೂಟದ ಪುಣೆ ಶಾಖೆಯನ್ನು 
ನಾವು ಭಾರೀ ಉತ್ಸಾಹ ಮತ್ತು ಹುಧುಪಿನಿಂದ ಆರಂಭಿಸಿದೆವು. ಆ ದಿನಗಳಲ್ಲಿ ವಸಂತ 
ತುಳುಪುಳೆ ಸೋಷಲಿಸ್ಟ್‌ ಪಾರ್ಟಿಯಲ್ಲಿದ್ದರು. ಅವರನ್ನು ಪಕ್ಷಕ್ಕೆ ಸೇರಿಸಿಕೊಂಡ ವಿಷಯದ 
ಮೇಲೆ ಪಕ್ಷದಲ್ಲಿ ಬಿಸಿ ಬಿಸಿಯಾದ ಚರ್ಚೆ ನಡೆಯಿತು. ನಾವು ಯುವಕರು ಕಾಂಗ್ರೆಸ್‌ 
ಸೋಷಲಿಸ್ಟ್‌ ಪಾರ್ಟಿಯನ್ನು ದುರ್ಬಲಗೊಳಿಸುವ ಕಮ್ಮುನಿಸ್ಟ್‌ ಧೋರಣೆಗೆ ಪ್ರಬಲ ವಿರೋಧ 
ಒಡ್ಡಿದೆವು. ಮಾಧವ ಲಿಮಯೆ (ಸಿ.ಎಸ್‌.ಪಿ-ಅಭ್ಯರ್ಥಿ) ಒಂದು ಓಟಿನ ಅಂತರದಿಂದ 
ಸೋಲುಣ್ಣಬೇಕಾಯಿತು. ಏಕೆಂದರೆ ವಸಂತ ತುಳುಪುಳೆ ಅವರು ತಮ್ಮ ಮತವನ್ನು 
ಡಿ.ವೈ.ಜೋಶಿಯವರ (ಕಮ್ಯುನಿಸ್ಟ್‌ ಅಭ್ಯರ್ಥಿ) ಪರವಾಗಿ ಚಲಾಯಿಸಿದ್ದರು. ಅವರ 
ದ್ವಿಮುಖ ನಿಷ್ಠೆ ನಮ್ಮೆಲ್ಲರಿಗೂ ಅತ್ಯಂತ ನೋವನ್ನು ಉಂಟು ಮಾಡಿತ್ತು. 


46 ಎಸ್‌. ಎಮ್‌. ಜೋತಿ 


ಈ ಅವಧಿಯಲ್ಲಿ ವಿದ್ಯಾರ್ಥಿ ಚಳವಳಿಗಳು ಕೋಮುವಾದ, ತೀವ್ರಗಾಮಿ 
ರಾಜಕೀಯ ಮತ್ತು ಆರ್ಥಿಕ ಕಾರ್ಯಕ್ರಮಗಳ ಮೇಲೆ ಕೇಂದ್ರೀಕೃತವಾಗಿದ್ದವು. 
ವಾಮಪಂಧೀಯರಲ್ಲೂ ಅನೇಕ ವಿಷಯಗಳ ಪ್ರತಿಸ್ಪರ್ಧೆ ಇತ್ತು. ಆದರೆ ಕೋಮುವಾದದ 
ವಿಷಯದಲ್ಲಿ ನಾವೆಲ್ಲ ಒಂದೇ ದೃಷ್ಟಿಕೋನ ಉಳ್ಳವರಾಗಿದ್ದೇವು. ಸಾವರ್ಕರ್‌ ಅವರು 
ಅಂಡಮಾನ್‌ನಿಂದ ಬಂದಾಗ ಅವರನ್ನು ರತ್ನಗಿರಿ ಜಿಲ್ಲೆಯಲ್ಲಿ ಸ್ಥಾನಬದ್ದತೆಯಲ್ಲಿ 
ಇಡಲಾಯಿತು. 1937ರಲ್ಲಿ ಅವರು ಪುಣೆಯ ಮುಕ್ತೇಶ್ವರಕ್ಕೆ ಭೇಟ ನೀಡಬೇಕಿತ್ತು. 
ಪ್ರತಿಯೊಬ್ಬರೂ ಅವರ ಭಾವೀ ಯೋಜನೆಯ ಕುರಿತು ತಿಳಿದುಕೊಳ್ಳಲು 
ಉತ್ಸುಕರಾಗಿದ್ದರು. ಆದರೆ ಅವರು ರಾಷ್ಟ್ರೀಯ ಚಳವಳಿಯಿಂದ ದೂರ ಸರಿದು ಮತ್ತು 
ಕೇಳ್ಕರ್‌ ಅವರಿಂದ ಪ್ರಭಾವಿತರಾಗಿ ಹಿಂದೂ ಮಹಾಸಭಾದಂತಹ ಮೂಲಭೂತವಾದಿ, 
ಸಂಪ್ರದಾಯವಾದಿ ಮತ್ತು ಪ್ರಗತಿ ವಿರೋಧಿ ವೇದಿಕೆಗೆ ಸೇರುವರೆಂಬುದು ದಿನದಿಂದ 
ದಿನಕ್ಕೆ ನಮಗೆ ಸ್ಪಷ್ಟವಾಗುತ್ತಾ ಹೋಯಿತ್ತು. ಹಾಗಾಗಿ ವಿದ್ಯಾರ್ಥಿ ಒಕ್ಕೂಟದ 
ಪುರೋಗಾಮಿ ಚಿಂತನೆ ಹೊಂದಿದ್ದು ನಾವು ಅವರ ಧಾರ್ಮಿಕ ಕಾರ್ಯಗಳಿಗೆ ಸಂಪೂರ್ಣ 
ಗೌರವ ತೋರಿಸಲು ಆದರೆ ಅದೀಗಲೇ ತಪ್ಪು ದಿಸೆಯಲ್ಲಿ ಹೋಗುತಿದ್ದ ಅವರು ಯಾವುದೇ 
ರಾಜಕೀಯ ಚಟುವಟಿಕೆಗಳಿಗೆ ಯಾವುದೇ ರೀತಿಯ ಬೆಂಬಲ ನೀಡದಿರಲು 
ನಿರ್ಧರಿಸಿದೆವು. ಆ ದಿನಗಳಲ್ಲಿ ಹಿಂದೂ ಸಿದ್ದಾಂತದ ಪ್ರತಿಪಾದಕರ ಆಕ್ರಮಣ ಶೀಲ 
ಮತ್ತು ಅಸಹಿಷ್ಣು ಮನೋವೃತ್ತಿಯಿಂದಾಗಿ ಪುಣೆಯಲ್ಲಿನ ಪರಿಸ್ತಿತಿ ತೀರಾ ಬಿಗುವಾಗಿತ್ತು. 


ಪುಣೆ ನಗರವು ಅಂದಿನ ದಿನಗಳಲ್ಲಿ ಹಿಂದೂ ಸಿದ್ದಾಂತವಾದಿಗಳ ಪ್ರಬಲ ಕೋಟಿ 
ಎಂದೇ ಪರಿಗಣಿಸಲ್ಪಟ್ಟಿತ್ತು. ಒಂದೆಡೆಯಲ್ಲಿ ಸಾವರ್ಕರ್‌, ರಾಷ್ಟ್ರೀಯ ಸ್ವಯಂ ಸೇವಕ 
ಸಂಘ ಮತ್ತು ಇನ್ನೊಂದೆಡೆಯಲ್ಲಿ ಸಮಾಜವಾದಿಗಳು, ರಾಷ್ಟ್ರೀಯ ವಾದಿಗಳು ಮತ್ತು 
ವಾಮ ಪಂಥೀಯರು ಪರಸ್ಪರ ಜಗಳ ಕಾಯುತ್ತಿದ್ದರು. ಆರ್‌.ಎಸ್‌.ಎಸ್‌. ನ ಸ್ವಯಂ 
ಸೇವಕರು ನಮ್ಮ ಮೆರವಣಿಯಗೆಗಳ ಮೇಲೆ ದಾಳಿ ನಡೆಸುತ್ತಿದ್ದರು. ೧೯೩೮ರ ಮೇ 
ದಿನದಂದು ನಮಗೆ ಅದರ ಪ್ರಥಮ ಅನುಭವವಾಯಿತು. ಆ ದಿನ ಅವರು ನಮ್ಮ 
ಮೆರಗಣಿಗೆಯ ಮೇಲೆ ದಾಳಿ ನಡೆಸಿದರು. ಇದರ ಫಲಿತಾಂಶವಾಗಿ ತಾತ್ಕಾ (ಸೇನಾಪತಿ) 
ಬಾಪಟ್‌ ಮತ್ತು ಎಸ್‌.ಎಂ.ಜೋಶಿಯವರು ಗಾಯಗೊಂಡರು. ಮುಂದಿನ ಎರಡು 
ಮೂರು ವರ್ಷಗಳಲ್ಲಿ ಅವರು ಆಚಾರ್ಯ ಅತ್ರೆಯವರ ಮೇಲೆ ಹಲ್ಲಿ ನಡೆಸಿದರು. ಹಾಗೂ 
ಶಂಕರ ರಾವ್‌ ದೇವ್‌ ಅವರ ಸಭೆಯನ್ನೂ ಅಡ್ಡಿಪಡಿಸಿದರು. ಆರ್‌.ಎಸ್‌.ಎಸ್‌. ಸ್ವಯಂ 
ಸೇವಕರು ಪುಣೆಯಲ್ಲಿ ಸಾರ್ವಜನಿಕ ಸಭೆ ನಡೆನಲು ಎಂದೂ ಅವಕಾಶ ಕೊಡಲಿಲ್ಲ. 
ಕೋಮುವಾದವು ಅಲ್ಲಿ ಸಂಪೂರ್ಣವಾಗಿ ರಾಷ್ಟ್ರೀಯವಾದಿಗಳಿಗೆ ವ್ಯಾಪಿಸಿತು. ಇದಕ್ಕೆ 
ಪ್ರತಿಯಾಗಿ ಪ್ರತಿರೋಧ ಒಡ್ಡಲು ಭಾವರಾನಡೆ ವಿ.ಎಂ.ಹರ್ಡಿಕರ್‌, ಶಿರುಬಾವು, ಲಿಮಯೆ, 
ನಾನಾ ಸಾಹೇಬ್‌ ಗೋರೆ ಮತ್ತಿತರ ಕಟ್ಟಾ ರಾಷ್ಟ್ರೀಯವಾದಿಗಳು, ಪುರೋಗಾಮಿ 


ಪತಿಭಾವಂತ ಸಂಸದೀಯ ಪಟು 47 


ಸಮಾಜವಾದಿಗಳು ರಾಷ್ಟ್ರಸೇವಾದಳವನ್ನು ಪುನರ್‌ ಸಂಘಟಿಸಿದರು. 
ಎಸ್‌.ಎಂ.ಜೋಶಿಯವರು ಹಿಂದೂ ಸಿದ್ದಾಂತವಾದಿಗಳ ಪ್ರಬಲ ವಿರೋಧಿಯಾಗಿದ್ದರು. 
ಆ ದಿನಗಳಲ್ಲಿ ಎಸ್‌.ಎಂ.ಜೋಶಿ ಅವರಂತಹ ರಾಷ್ಟ್ರೀಯ ನಾಯಕರು ಮತ್ತು 
ಸಮಾಜವಾದಿ ಧುರೀಣರಿಂದ ವಾವು ಜಾತ್ಯಾತೀತ ರಾಷ್ಟ್ರೀಯವಾದದ ಮೊದಲ 
ಪಾಠಗಳನ್ನು ಕಲಿತೆವು. ೧೯೪೧ರಲ್ಲಿ ಎಸ್‌.ಎಂ.ಜೋಶಿಯವರು ಜೈಲಿನಿಂದ 
ಬಿಡುಗಡೆಗೊಂಡಾಗ ಅವರಿಗೆ ರಾಷ್ಟ್ರಸೇವಾದಳದ ಹೊಣೆಗಾರಿಕೆಯನ್ನು 
ವಹಿಸಿಕೊಡಲಾಯಿತು. 


ವಾವು ಒಂದು ಸವಾಲಾಗಿ ಸಾರ್ವಜನಿಕ ಸಭೆಯೊಂದನ್ನು ಸಂಘಟಿಸಿದೆವು. 
ಪುಣೆಯಲ್ಲಿನ ಹಿಂದುತ್ತವಾದಿಗಳನ್ನು ಮೇಲ್ನೋಟಕ್ಕೆ ಮೂಲೆಸಂಪು ಮಾಡುವುದೇ ನಮ್ಮ 
ಗುರಿಯಾಗಿತ್ತು. ಈ ಸಭೆಯಲ್ಲಿ ಜನರು ಆರ್‌.ಎಸ್‌ .ಎಸ್‌.ನವರಿಗೆ ಒಂದು ಒಳ್ಳೆಯ 
ಪಾಠ ಕಲಿಸುವಂತೆ ನಮ್ಮ ನಾಯಕರ ಮೇಲೆ ಒತ್ತಡ ತಂದರು. ಇದಾದ ಕೆಲವು 
ವರ್ಷಗಳವರೆಗೂ ಆರ್‌.ಎಸ್‌.ಎಸ್‌.ನವರು ಪುಣೆಯಲ್ಲಿ ಯಾವುದೇ ತೊಂದರೆಯನ್ನು 
ಉಂಟು ಮಾಡಲಿಲ್ಲ. 


೧೯೩೯ರ ಸೆಪ್ಟೆಂಬರ್‌ನಲ್ಲಿ ಎರಡನೇ ಜಾಗತಿಕ ಸಮರ ಪ್ರಾರಂಭವಾಯಿತು. 
ಸಮಾಜವಾದಿಗಳು ಯುದ್ದ ವಿರೋಧಿ ಚಳವಳಿಯನ್ನು ನಡೆಸಲು ಮುಂದಾದರು. 
ಸಮಾಜವಾದಿ ಮುಖಂಡರು ಯಾವ ರೀತಿಯಲ್ಲೂ ಸಾಮ್ರಾಜ್ಯವಾದಿ ಯುದ್ಧದಲ್ಲಿ ಸಹಾಯ 
ನೀಡದಂತೆ ಕಾಂಗ್ರೆಸ್‌ ಧುರೀಣರಿಗೆ ಕರೆ ನೀಡಿದರು ಹಾಗೂ ಬ್ರಿಟಿಷ್‌ ಆಳ್ಗಿಕೆಯ ವಿರುದ್ಧ 
ಪೌರ ಅಸಹಕಾರ ಚಳವಳಿಯನ್ನು ಹೂಡಲು ಕರೆಕೊಟ್ಟರು. ಆ ದಿನಗಳಲ್ಲಿ ಜಯಪ್ರಕಾಶ್‌ 
ನಾರಾಯಣ್‌ ಅವರು ಪುಣೆಯಲ್ಲೇ ಇದ್ದರು. ಯುಸೂಫ್‌ ಮೆಹೆರುಲಿ ಮತ್ತು ಲೋಹಿಯಾಜಿ 
ಅವರು ಕೂಡಾ ಅಲ್ಲಿಯೇ ಇದ್ದರು. ಅವರಿಗಾಗಿ ಸಾರ್ವಜನಿಕ ಸಭೆಗಳನ್ನು 
ಸಂಘಟಿಸಲಾಯಿತು. ಈ ಧುರೀಣರು ಕಾರ್ಮಿಕರ ಸಭೆಗಳಲ್ಲಿ ಭಾಗವಹಿಸುತ್ತಿದ್ದರು. 
ಇಂತಹ ಸಂಘರ್ಷಮಯ ಹೋರಾಟದ ದಿನಗಳಲ್ಲಿ ಕಾಲೇಜಿನ ಜೀವನ ನನಗೆ ಕಳಾಹೀನವಾಗಿ 
ಮತ್ತು ಬೇಸರಿಕೆಯದ್ದಾಗಿ ಕಂಡಿತು. ನಾವೆಲ್ಲೂರು ನಮ್ಮಇಡೀ ಜೀವನವನ್ನು ಸ್ವಾತಂತ್ಯ 
ಚಳವಳಿಗಾಗಿ ಮತ್ತು ಸೇವಾದಳದ ಕಾರ್ಯಕ್ಕಾಗಿ ಸಮರ್ಪಿಸಲು ನಿರ್ಧರಿಸಿದೆವು. ಆದರೆ 
ಎಸ್‌.ಎಂ.ಮತ್ತು ಅಚ್ಕುತ್‌ಜಿ ಅವರು ಮೊದಲು ನಾನು ನನ್ನ ಪದವಿ ಪೂರೈಸಬೇಕೆಂದು 
ಬಯಸಿದ್ದರು. ಆದರೆ ನನ್ನಲ್ಲಿನ ಒತ್ತಾಸೆಯನ್ನು ಹಿಡಿದಿಡಲು ನನ್ನಿಂದ ಸಾಧ್ಯವಾಗಲಿಲ್ಲ. 
ನಮ್ಮ ದೃಷ್ಟಿಕೋನವನ್ನು ಗಮನದಲ್ಲಿಟ್ಟುಕೊಂಡು ಈ ಧುರೀಣರು ಗಂಗಾಧರ ಓಫಲೆ 
ಅವರನ್ನು ಅಹಮದ್‌ ನಗರ ಜಿಲ್ಲೆಯಲ್ಲಿನ ಸಕ್ಕರೆಯ ಗಿರಣಿ ಕೇಂದ್ರಕ್ಕೆ ಕಳುಹಿಸಿಕೊಟ್ಟರು. 
(ಆ ಸಮಯದಲ್ಲಿ ಅದು ಬೇಲಾಪುರ ರಸ್ತೆಯಲ್ಲಿತ್ತು, ಅದೀಗ ಶ್ರೀರಾಮಪುರವಾಗಿದೆ) 


48 ವಿಸ್‌. ಎಮ್‌. ಜೋಶಿ 


ನಾನು ಮತ್ತು ಅಣ್ಣಾ ಸಾನಿಯವರು ಖಾಂದೇಶ್‌ವನ್ನು ನಮ್ಮಕಾರ್ಯಕ್ಷೀತ್ರವಾಗಿ ಆರಿಸಿಕೊಂಡವು. 
ಸೋಷಿಯಲಿಸ್ಟ್‌ ಪಾರ್ಟಿ ಅವಸಾನದ ಅಂಚಿಗೆ ತಲುಪಿತ್ತು. ಕಾರ್ಮಿಕ ಚಳವಳಿಯಿಂದ 
ವಿದ್ಯಾರ್ಥಿ ಸಮುದಾಯದವರೆಗೆ ಎಲ್ಲವೂ ಕಮ್ಮುನಿಸ್ಟ್‌ರಿಂದ ಆವರಿಸಲ್ಪಟ್ಟಿತ್ತು. ಧುಲೀಯಾದ 
ಕಮ್ಯುನಿಸ್ಟ್‌ರು ರಣದಿವೆಯವರ ಗುಂಪಿಗೆ ಸೇರಿದವರಾಗಿದ್ದರು. ಅಮಲ್‌ನೇರ್‌ ಗಂಪು 
ಡಾಂಗೆಯವರಿಗೆ ಸೇರಿದ್ದಾಗಿತ್ತು. ಆದರೆ ಕಟ್ಟುನಿಟ್ಟಾದ ಶಿಸ್ತು ಮತ್ತು ನಿಯಂತ್ರಣದಿಂದಾಗಿ 
ಕಾರ್ಮಿಕರು ಮತ್ತು ವಿದ್ಯಾರ್ಥಿ ಸಮುದಾಯದಲ್ಲಿ ಪರಸ್ಪರರಲ್ಲಿ ಇದ್ದ ಭಿನಾಭಿಪ್ರಾಯಗಳ 
ಸುಳಿವು ಯಾರಿಗೂ ಹತ್ತುತ್ತಿರಲಿಲ್ಲ. ಅದೇನಿದ್ದರೂ ಎಲ್ಲ ಸಮಯದಲ್ಲೂ ಅವರ ಮಧ್ಯೆ 
ಪಿಸುಮಾತು ನಡೆಯುತ್ತಿತ್ತು. ಆ ದಿನಗಳಲ್ಲಿ ಸಾನೆ ಗುರೂಜಿಯವರು ಕಾಂಗ್ರೆಸ್‌ನ ಅತ್ಯಂತ 
ಜನಪ್ರಿಯ ನಾಯಕರಾಗಿದ್ದರು. ಅವರು ಅಸಾಧಾರಣ ವಾಗಿಯಾಗಿದ್ದರು. ಅದಲ್ಲದೆ 
ಜನರೊಂದಿಗೆ ಹರಟೆ ಹೊಡೆಯುವ ಕಲೆಯೂ ಅವರಿಗೆ ಸಿದ್ಧಿಸಿತ್ತು. ಅಸಾಧಾರಣ ವಾಕ್ಷಟುತ್ವ 
ಮತ್ತು ಪ್ರಖರ ವಿಚಾರದಿಂದ ಅವರ ಮಾತಿಗೆ ಜನಸಮದಾಯವನ್ನು ಮಂತ್ರಮುಗ್ಧರನ್ನಾಗಿಸುವ 
ಸಾಮರ್ಥ್ಯವಿತ್ತು. ಅದರ ಸಾಹಿತ್ಯವ ರಾಷ್ಟ್ರೀಯ ಮನೋಭಾವನೆಯಿಂದ ಸ್ಫೂರ್ತಿ ಪಡೆದಿತ್ತು 
ಹಾಗೂ ಸಮೃದ್ಧವಾಗಿತ್ತು. ಅದು ಖಾಂದೇಶದ ಜನಸಮುದಾಯದಲ್ಲಿ ಯುವಕರ 
ವಿಚಾರಧಾರೆಯನ್ನು ಬಹುಮಟ್ಟಿಗೆ ರೂಪಿಸಿಕೊಟ್ಟಿತು. ಆ ದಿನಗಳಲ್ಲಿ ಕಾರ್ಮಿಕ ಮೇಲೆ 
ವಿಧಿಸಲಾಗಿದ್ದ ವೇತನ ಕಡಿತವನ್ನು ಹಿಂತೆಗೆಸುವಂತೆ ಮಾಡುವ ನಿಟ್ಟಿನಲ್ಲಿ ಅವರು ತಮ್ಮೆಲ್ಲ 
ಪ್ರಯತ್ನಗಳನ್ನೂ ನಡೆಸಿದರು. ಈ ನಿಟ್ಟಿನಲ್ಲಿ ಜಲಗಾಂವ್‌ನಲ್ಲಿ ರೈತರ ಭಾರಿ 
ಮೋರ್ಚಾವೊಂದನ್ನು ಅವರು ಸಂಘಟಿಸಿದ್ದರು. ಅವರ ಶಿಷ್ಟಂದಿರಲ್ಲಿ ಅನೇಕರು ಕಮ್ಮುನಿಸ್ಟರಾಗಿ 
ಪರಿವರ್ತನೆಗೊಂಡಿದ್ದರು. ಕಮ್ಯುನಿಸ್ಟ್‌ ನೇತಾರ ಡಾಂಗೆ ಅವರೊಂದಿಗೆ ಜೋಶಿಯವರು 
ಅತ್ಯಂತ ಸೌಹಾರ್ದ ಸಂಬಂದ ಹೊಂದಿದ್ದವರಾಗಿದ್ದರು. ಇಂತಹ ಪ್ರತಿಕೂಲ ಸಂದರ್ಭದಲ್ಲಿ 
ನಾವು ನಮ್ಮ ಧ್ಯೇಯವನ್ನು ಸಾಧಿಸಬೇಕಿತ್ತು. ಎಸ್‌.ಎಂ.ಅವರು ಸ್ವತಃ ನಮ್ಮ ಜೊತೆ 
ಧುಲೀಯಾಕ್ಕೆ ಬಂದರು. ಆರಂಭದಲ್ಲಿ ಕಾಂಜ್ವಿಸ್ಸಿಗರು ಮತ್ತು ಯುವಕರು ನಾವು ಕಾಯಂ 
ಆಗಿ ಅಲ್ಲೇ ಉಳಿಯುವವರೆಂಬುದನ್ನು ನಂಬಿರಲಿಲ್ಲ. ದೀಪಾವಳಿ ರಜೆಯ ನಂತರ ನಾವು 
ಆ ಜಾಗ ಬಿಟ್ಟು ಹೋಗುತ್ತೇವೆ ಎಂದು ಅವರು ಭಾವಿಸಿದ್ದರು. ಆದರೆ ನಾವ ದೀಪಾವಳಿಯ 
ನಂತರ ಅಲ್ಲೇ ಮುಂದುವರೆದವು. ಆಗ ಅವರ ದೃಷ್ನಿಕೊನ ಬದಲಾಯಿತು. ಅನಂತರದಲ್ಲಿ 
ಎಸ್‌.ಎಂ. ಅವರ ಭಾವ ಪಟವರ್ಧನ್‌ ಅವರು ಧುಲೀಯಾಗೆ ವರ್ಗವಾಗಿ ಬಂದರು. 
ಅವರು ಬ್ಯಾಂಕ್‌ ಉದ್ಯೋಗಿಯಾಗಿದ್ದರು. ಅದಾದ ಮೇಲೆ ನರ್ಸ್‌ ಆಗಿದ್ದ ಎಸ್‌.ಎಂ. 
ಅವರ ಕೊನೆಯ ತಂಗಿ ಧುಲೀಯಾದ ಪೌರ ಆಸ್ಪತ್ರೆಯಲ್ಲಿ ನೇಮಕಗೊಂಡರು. ಇದು 
ಸ್ಪಅಮಟ್ಟಿಗೆ ಎಸ್‌.ಎಂ.ಅವರಿಗೆ ಆಧಾರವಾಗಿ ಪರಿಣಮಿಸಿತು. ಹದಿನೇಳು ವರ್ಷದ 
ನಾನು ಇಷ್ಟು ದೂರದ ಸ್ಥಳವೊಂದರಲ್ಲಿ ವಾಸ್ತವ್ಯವಿದ್ದು ಹೇಗೆ ಕೆಲಸ ಮಾಡಲು ಸಾಧ್ಯವಾದೀತೆ 
ಎಂದು ಅವರು ಯಾವಾಗಲು ಚಿಂತಿಸುತ್ತಲೇ ಇದ್ದರು. ನಾನು ಎಸ್‌.ಎಂ. ಅವರ ಭಾವನ 


ಪುತಿಬಾವಂತ ಸಂಸದೀಯ ಪಟು 49 


ಮನೆಯಲ್ಲಿ ಪೇಯಿಂಗ್‌ ಗೆಸ್ಟ್‌ ಆಗಿ ಊಟ ಮಾಡುತ್ತಿದ್ದೆ. ನಮ್ಮ ಅತ್ಯಂತ ಪರಿಮಿತ 
ಸಂಪನೂಲದಲ್ಲೇ ನಾವ ಅಲ್ಲಿ ವಾಸವಾಗಿದ್ದೆವು. ಈ ಮಧ್ಯೆ ಅಗತ್ಯವಿದ್ದ ಪ್ರವಾಸವನ್ನು 
ಕೈಗೊಳ್ಳುತಿದ್ದೆವು. ಇದಾದ ಕೆಲ ಸಮಯದಲ್ಲಿನಾವು ಸಾನೆ ಗುರೂಜಿಯವರ ಸಂಪರ್ಕಕ್ಕೆ 
ಬಂದೆವು. 


೧೯೪೦ರ ಮಧ್ಯದಲ್ಲಿ ಕುಲಬಾ ಜಿಲ್ಲೆಯಲ್ಲಿ ಕಿಸಾನ್‌ ಪರಿಷತ್ತನ್ನು 
ಸಂಘಟಿಸಲಾಯಿತು. ಈ ಸಂಬಂಧದಲ್ಲಿ ಎಸ್‌.ಎಂ.ಮತ್ತು ನಮ್ಮಎಳೆಯ ಸಂಗಾತಿಗಳು 
ಗ್ರಾಮದಿಂದ ಗ್ರಾಮಕ್ಕೆ ಸಂಚರಿಸಿದರು. ಎಸ್‌.ಎಂ. ಬಂಧು ಮತ್ತು ಮಾಧವ್‌ ಈ 
ಮೂವರು ಯುದ್ದ ವಿರೋಧಿ ಭಾಷಣಗಳನ್ನು ಮಾಡಿದ ದೆಸೆಯಿಂದ ಹದಿನೈದು 
ತಿಂಗಳುಗಳ ಕಾಲ ಸೆರೆಮನೆವಾಸ, ಹನ್ನೆರಡು ತಿಂಗಳುಗಳ ಸೆರೆವಾಸ ಮತ್ತು ದಂಡ 
ತೆರಲು ತಪ್ಪಿದಲ್ಲಿ ಮತ್ತೆ ಮೂರು ತಿಂಗಳ ಸೆರೆವಾಸಕ್ಕೆ ಗುರಿಯಾದರು. ಇದಾದ 
ಕೆಲದಿನಗಳ ಮೇಲೆ ಅಣ್ಣಾ ಸಾನೆಯವರು ಗಂಗಾಧರ ಓಘಲೆಯರಿರಿಗೆ ನೆರವಾಗುವ 
ಸಲುವಾಗಿ ಅಹಮದ್‌ ನಗರ ಜಿಲ್ಲೆಗೆ ತೆರಳಿದರು. ಖಾಂದೇಶ್‌ ನಲ್ಲಿ ನಾನೊಬ್ಬನೇ 
ಉಳಿದುಕೊಂಡೆ. ಆದರೆ ಆ ವೇಳೆಗೆ ಕಾಂಗ್ರಸ್‌ ಸಂಘಟನೆಯಲ್ಲಿನ ಅನೇಕರು ನನ್ನ 
ಮಿತ್ರರಾಗಿದ್ದರು. ಅದಲ್ಲದೆ ಕೆಲ ವಿದ್ಯಾರ್ಥಿ ಕಾರ್ಯಕರ್ತರನ್ನು ಕೂಡಾ ನಾನು ಸಂಘಟಿಸಿದ್ದೆ. 
ನಾನು ಮತ್ತು ಮುರಳೀಧರ ಭಾವಸಾರ (ಜಿಲ್ಲಾ ಕಾಂಗ್ರೆಸ್‌ ಕಾರ್ಯದರ್ಶಿ) ಒಟ್ಟಾಗಿ 
ಸಾಕಿ ತಾಲ್ಲೂಕಿನಲ್ಲಿ ಪ್ರವಾಸ ಕೈಗೊಂಡೆವು. ನಾನೂ ಕೂಡಾ ಯುದ್ದ ವಿರೋಧ ಭಾಷಣ 
ಮಾಡಿದ್ದಕ್ಕಾಗಿ ಒಂದು ವರ್ಷದ ಕಠಿಣ ಶಿಕ್ಷೆಗೆ ಗುರಿಯಾಗಬೇಕಾಯಿತು. ಆಗ ನನ್ನನ್ನು 
ಧುಲೀಯಾ ಜೈಲಿನಲ್ಲಿ ಇರಿಸಲಾಗಿತ್ತು. ಈ ಸೆರೆಮನೆವಾಸದ ಅವಧಿಯಲ್ಲಿ (ಅನಂತರದ 
ಸೆರೆಮನೆವಾಸದ ಸಂದರ್ಭಗಳಲ್ಲೂ ಕೂಡಾ) ಎಸ್‌.ಎಂ. ಮತ್ತು ಮೆಹರುಲಿ ನನಗೆ 
ಪತ್ರಗಳನ್ನು ಬರೆಯುತ್ತಿದ್ದರು. ಪುಸ್ತಕಗಳನ್ನು ಕಳುಹಿಸುತ್ತಿದ್ದರು. ೧೯೪೦ ರಲ್ಲಿ ಮತ್ತೆ 
ನನಗೆ ಒಂದು ವರ್ಷದ ಸೆರೆಮನೆ ವಾಸದ ಶಿಕ್ಷೆ ಮೀಸಲಾಯಿತು ಮತ್ತು ಜೈಲಿನಲ್ಲಿ “ಸ 
ದರ್ಜೆಯ ಕೈದಿಯನ್ನಾಗಿ ಪರಿಗಣಿಸಲಾಯಿತು. ೧೯೪೨ ರಲ್ಲಿ ನನ್ನನ್ನೂ ರಾಜಕೀಯ 
ಕೈದಿಯನ್ನಾಗಿ ಬಂಧಿಸಿ ಎರಡನೇ ದರ್ಜೆಯ ಕೈದಿಯಂತೆ ನೋಡಿಕೊಳ್ಳಲಾಯಿತು. (ಕೈದಿಗಳಿಗೆ 
ಆಗ ಒಂದು ಮತ್ತು ಎರಡನೇ ದರ್ಜೆಗಳೆಂಬ ಎರಡು ದರ್ಜೆಗಳು ಮಾತ್ರ ಇದ್ದಿತು). ಈ 
ಕಾರಣದಿಂದಾಗಿ ಎಸ್‌.ಎಂ. ಅವರು ಸದಾ ನನ್ನ ಬಗ್ಗೆ ಚಿಂತಿತರಾಗಿದ್ದರು. ಧುಲೀಯಾದಲ್ಲಿ 
ಅವರ ಸಹೋದರಿ, ಸೋದರ ಮತ್ತು ಸ್ವತಃ ಅವರೇ ನೋಡಲು ಬರುತ್ತಿದ್ದರು. 
ತಾರಾಜಿಯವರು ತರುತಾಲ್‌ ಹೆಸರಿನಲ್ಲಿ ಜೈಲಿನಲ್ಲಿದ್ದ ನನಗೆ ಪತ್ರಗಳನ್ನು ಬರೆಯುತ್ತಿದ್ದರು. 


೧೯೪೧ರಲ್ಲಿ ಜೈಲಿನಿಂದ ಬಿಡುಗಡೆಯಾದ ಮೇಲೆ ಎಸ್‌.ಎಂ. ಅವರು ೧೯೪೨ 
ರ ಆಗಸ್ಟ್‌ ೯ ರವರೆಗೆ ರಾಷ್ಟ್ರನೇವಾ ದಳದ ಚಟುವಟಿಕೆಗಳ ಮೇಲೆಯೇ ತಮ್ಮಗಮನವನ್ನು 


50 ಎಸ್‌. ಎಮ್‌. ಜೋತಿ 


ಕೇಂದ್ರೀಕರಿಸಿದರು. ಸೇವಾದಳದ ಯುವಕರ ಶಾಖೆಗಳು ಅನಂತರದಲ್ಲಿ ಆಗಸ್ಟ್‌ ಕ್ರಾಂತಿಯಲ್ಲಿ 
ಭಾಗವಹಿಸಿದವು. ರಾಷ್ಟ್ರೀಯ ಧುರೀಣರು ಬಂಧಿಸಲ್ಪಟ್ಟ ನಂತರದಲ್ಲಿ ದಾದರ್‌ ನಲ್ಲಿ 
ಅಚ್ಯುತ್‌ ಜಿಯವರ ಸೋದರ ಮನೆಯಲ್ಲಿ ಜರುಗಿದ ಸಮಾಜವಾದಿ ಕಾರ್ಯಕರ್ತರ ಸಚಿಯಲ್ಲಿ 
ಚಳವಳಿಯನ್ನು ಭೂಗತವಾಗಿದ್ದುಕೊಂಡೆ ಮುಂದುವರಿಸುವುದೆಂಬ ನಿರ್ಧಾರ 
ತೆಗೆದುಕೊಳ್ಳಲಾಯಿತು. ಎಸ್‌.ಎಂ. ಜೋಶಿಯವರಿಗೆ ಮಹಾರಾಷ್ಟ್ರದಲ್ಲಿನ ಭೂಗತ 
ಚಟುವಟಿಕೆಗಳನ್ನು ನಿರ್ವಹಿಸುವ ಹೊಣೆಗಾರಿಕೆಯನ್ನು ವಹಿಸಲಾಯಿತು. ಆ ದಿನಗಳಲ್ಲಿ 
ನಾನಾ ಸಾಹೇಬ್‌ ಅವರು ನಿಜಾಂ ರಾಜ್ಯದ ಜೈಲಿನಲ್ಲಿದ್ದರು. ಎಸ್‌.ಎಂ. ಅವರು ಗಡ್ಡ 
ಬೆಳೆಯಿಸಿಕೊಂಡು ಇಮಾಂ ಸಾಹೇಬರ ವೇಷವನ್ನು ತೊಟ್ಟರು. ಅವರ ಈ ಮಾರುವೇಷ 
ಎಷ್ಟೊಂದು ಸಹಜವಾಗಿತ್ತೆಂದರೆ ಪೊಲೀಸರಿಗೆ ಕೂಡಾ ಅವರ ಗುರುತು ಹಿಡಿಯುವುದು 
ಅಸಾಧ್ಯವಾಗಿತ್ತು. ೧೯೪೨ರ ಭೂಗತ ಚಳವಳಿಯಲ್ಲಿ ಎಲ್ಲಕಡೆಗಳಲ್ಲಿ ಎರಡು ಪ್ರಪ್ರತ್ಯೇಕ 
ವಿಚಾರ ಧಾರೆಗಳು ಗಾಂಧೀವಾದ ಮತ್ತು ಸಮಾಜವಾದ ಪ್ರಚುರತೆ ಪಡೆದುಕೊಂಡವು. 
ಈಃ ಬಿರುಕು ಸಂಘಟನೆಗೆ ಮಾರಕವಾಗಿ ಪರಿಣಮಿಸತೊಡಗಿತು. ಆದರೆ ಎಸ್‌.ಎಂ. 
ಅವರು ಗಾಂಧೀವಾದಿಗಳು ಮತ್ತು ಹಳೆ ತಲೆಮಾರಿನ ಕಾಂಗ್ರೆಸ್ಸಿಗರೊಂದಿಗೆ ಉತ್ತಮ 
ವೈಯಕ್ತಿಕ ಸಂಬಂಧಗಳನ್ನು ಹೊಂದಿದ್ದರಿಂದ ಮಹಾರಾಷ್ಟ್ರದಲ್ಲಿ ಸಂಘರ್ಷ ಕಡಿಮೆಯಾಗಿತ್ತು. 
ಇದರಿಂದಾಗಿ ಅಣ್ಣಾ ಸಾಹೇಬ್‌ ಸಹಸ್ರಬುದ್ದೆ ಅವರಂತಹ ಕಾರ್ಯಕರ್ತರೊಂದಿಗೆ 
ಕಾರ್ಯನಿರ್ವಹಿಸುವುದು ಸುಲಭಾವಾಯಿತು. ಖಾದಿ ಭಂಡಾರಗಳು ಮತ್ತು ಖಾದಿ 
ಉತ್ಪಾದನಾ ಕೇಂದ್ರಗಳು ಭೂಗತ ಚಳವಳಿಯ ಆಶ್ರಯಧಾಮಗಳಾಗಿ ಪರಿಣಮಿಸಿದ್ದವ. 
ಶಿಸ್ತಾಸ್ತ್ರಗಾರಗಳಿಗೆ ಬೇಕಾದ ರಾಸಾಯನಿಕಗಳು ಮತ್ತು ಇತರ ಸರಕುಗಳನ್ನು ಈ ಕೇಂದ್ರಗಳಲ್ಲಿ 
ಶೇಖರಿಸಿಡಲಾಗುತ್ತಿತ್ತು ಮತ್ತು ಅಲ್ಲಿಂದ ವಿತರಿಸಲಾಗುತಿತ್ತು. ಮಹಾರಾಷ್ಟ್ರದಲ್ಲಿ ಪ್ರತಿರೋಧದ 
ಧ್ವಜ ಎಲ್ಲ ಕಾಲಗಳಲ್ಲೂ ಹಾರಾಡುತ್ತಿರುವಂತೆ ಎಸ್‌.ಎಂ. ಜೋಶಿಯವರು ಸತತವಾಗಿ 
ತಮ್ಮ ಪ್ರಯತ್ನಗಳನ್ನು ಮುಂದುವರಿಸಿದರು. ಅನೇಕ ಕಾರ್ಯಕರ್ತರು ಅವರಿಂದ 
ಸ್ಫೂರ್ತಿಯನ್ನು ಪಡೆದುಕೊಂಡರು. ಇದಾದ ೧೩-೧೪ ತಿಂಗಳುಗಳಲ್ಲಿ ನಯಿ ಬಜಾರ್‌ನಲ್ಲಿನ 
ಚುಡೇಲ್‌ ಹೌಸ್‌ (ಚಳವಳಿಯ ಸಂದರ್ಭದಲ್ಲೇ ಬಳಸುತ್ತಿದ್ದ ಒಂದು ರಹೆಸ್ಯ ಸ್ಥಳ) ನಿಂಧ 
ಎಸ್‌.ಎಂ. ಅವರ ಜೊತೆಗೆ ನಮನ್ನು ಬಂಧಿಸಲಾಯಿತು. 


೧೯೪೬ರಲ್ಲಿ ಎಲ್ಲ ಮುಖಂಡರು ಬಿಡುಗಡೆ ಹೊಂದಿದರು. ಸೋಷಲಿಸ್ಟ್‌ 
ಪಕ್ಷವಮನ್ನು ಪುನರ್‌ ಸಂಘಟಿಸಲಾಯಿತು. ರಾಷ್ಟ್ರ ಸೇವಾದಳದ ಚಳವಳಿ ಇಡೀ ಮಹಾರಾಷ್ಟಕ್ಕಿ 
ಪಸರಿಸಿತು. ಸೋಷಲಿಸ್ಟ್‌ ಪಾರ್ಟಿಯ ಕಾರ್ಯಭಾರವನ್ನು ನಾನಾ ಸಾಹೇಬರು 
ನೋಡಿಕೊಳ್ಳುವುದೆಂದು ರಾಷ್ಟ್ರನೇವಾದಳದ ಕಾರ್ಯಭಾರವನ್ನು ಅದರ ಮುಖ್ಯಸ್ಥರಾದ 
ಎಸ್‌.ಎಂ. ಅವರು ನಿರ್ವಹಿಸುವರೆಂದು ಸಂಘಟನೆಯ ಕಾರ್ಯಭಾರವನ್ನು 
ಹಾಕಿಕೊಳ್ಳಲಾಯಿತು. ಎಸ್‌.ಎಂ. ಅವರು ಪಕ್ಷ ರಾಜಕೀಯಕ್ಕಿಂತ ಹೆಚ್ಚಾಗಿ ರಾಷ್ಟ್ರನೇವಾದಳ 


ಪತಿಭಾವಂತ ಸಂಸದೀಯ ಪಟು 51 


ಮತ್ತು ಇತರ ರಚನಾತಕ್ರ ಕಾರ್ಯಗಳಲ್ಲಿ ಹೆಚ್ಚು ಸಕ್ರಿಯವಾಗಿ ತೊಡಗಿದ್ದರು. ಪಕ್ಷ 
ರಾಜಕೀಯದಲ್ಲಿ ಯುವಕರಾದ ನಾವು ಪಾಲ್ಗೋಳ್ಳುವಂತೆ ಅವರು ಸಹ ಸಮಗೆ ಉತ್ತೇಜನ 
ನೀಡುತ್ತಿದ್ದರು. ಯುವಕರಿಗೆ ತಮ್ಮಸಾಮರ್ಥ್ಗವನ್ನು ತೋರಿಸಿಕೊಡಲು ಸಹಾಯಕವಾಗುವಂತೆ 
ಅವರಿಗೆ ಹೊಸ ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಡಬೇಕೆಂದು ಅವರು ಸದಾ ಬತ್ತಿ 
ಹೇಳುತ್ತಿದ್ದರು. ೧೯೪೫-೪೬ರಲ್ಲಿ ಸೇವಾದಳ ಮತ್ತು ವಿದ್ಯಾರ್ಥಿ ಕಾಂ್ವೆಸ್‌ ಸಂಘಟನೆಗಳು 
ಹೆಚ್ಚು ಹೆಚ್ಚು ಬಲಿಷ್ಠವಾಗುತ್ತಾ ಸಾಗಿದವ. ಪಶ್ಚಿಮ ಮಹಾರಾಷ್ಟ್ರ ಮತ್ತು ಮುಂಬಿಯಿಯಲ್ಲಿ 
ರಾಷ್ಟ್ರ ಸೇವಾದಳದ ಬೃಹತ್‌ ರ್ಯಾಲಿಗಳನ್ನು ಸಂಘಟಿಸಲಾಯಿತು. ನೂರಾರು ಕಾರ್ಯಕರ್ತರು 
ಕಾರ್ಮಿಕ ಚಳವಳಿಯ ಮುಂಚೂಣಿಯಲ್ಲಿ ಸೇರಿದರು. ಸಮಾಜವಾದಿಗಳು ಮುಂಬಯಿ 
ಮತ್ತು ಮಹಾರಾಷ್ಟ್ರದಲ್ಲಿ ಕಾರ್ಮಿಕ ಸಮುದಾಯದ ಮಧ್ಯೆ ತಮ್ಮ ನೆಲೆಗಳನ್ನು 
ಭದ್ರಪಡಿಸಿಕೊಂಡರು. ಬಟ್ಟಿಗಿರಣಿಗಳ ಮೇಲಿನ ಕಮ್ಯುನಿಸ್ಪರ ಹಿಡಿತಕ್ಕೆ ಪ್ರತಿಯಾಗಿ 
ಮುಂಬಯಿಯಲ್ಲಿನ ರಾಷ್ಟ್ರೀಯವಾದಿಗಳು ರಾಷ್ಟ್ರೀಯ ಮೀಲ್‌ ಮಜ್ದೂರ್‌ ಸಂಘವನ್ನು 
ಸಂಘಟಿಸಿದರು. ಒಂದು ಹಂತದಲ್ಲಿ ಈ ಸಂಘಟನೆಯ ಇಡೀ ಕಾರ್ಮಿಕ ಸಮುದಾಯದ 
ಮೇಲೆ ತನ್ನ ಪ್ರಾಬಲ್ಯವನ್ನು ಸ್ಥಾಪಿಸಿತಲ್ಲದೆ ಅದರ ಬಹುತೇಕ ಅಭ್ಯರ್ಥಿಗಳು ಕಾರ್ಮಿಕ 
ಸಂಘಗಳ ಚುನಾವಣೆಯಲ್ಲಿ ಗೆದ್ದು ಬಂದರು. 


ಹಿರಿಯ ಧುರೀಣರಾದ ಶಂಕರರಾವ್‌ ದೇವ್‌ ಮತ್ತು ಎಸ್‌.ಕೆ. ಪಾಟೀಲ್‌ 
ಅವರು ಈ ಯುವಶಕ್ತಿಯನ್ನು ಮತ್ತು ಕಾರ್ಮಿಕ ಸಾಮರ್ಥ್ಯವನ್ನು ಕಂಡು ನಿಬ್ಬೆರಗಾದರು. 
ಶಂಕರರಾವ್‌ ಅವರಂತಹ ನಾಯಕರು ಇಂತಹ ಅಗಾಧ ಶಕ್ತಿಯನ್ನು ನಿಯಂತ್ರಿಸುವುದು 
ಹೇಗೆಂದು ಸದಾ ಚಿಂತಿತರಾಗಿದ್ದರು. ಅವರು ಎಲ್ಲಿ ತಮ್ಮ ಅಧಿಕಾರವನ್ನು ಹೆಸ್ತಾಂತರಿಸ 
ಬೇಕಾಗಿ ಬರಬಹುದೆಂದು ಸದಾ ಚಿಂತಿತರಾಗಿದ್ದರು. ಈ ಧುರೀಣರು ತಾವೇ ಶಾಶ್ವತವಾಗಿ 
ಅಧಿಕಾರದಲ್ಲಿ ಮುಂದುವರಿಯುತ್ತೇವೆಂದು ಈ ಸಂಘಟನೆಯನ್ನೂ ತಾವೇ 
ನಿಯಂತ್ರಣದಲ್ಲಿಟ್ಟು ಕೊಳ್ಳುತ್ತೇವೆಂದು ಅದೇ ರೀತಿ ಸರಕಾರ ಅಧಿಕಾರದ ಸೂತ್ರ ತಮದೇ 
ಕೈಗಳಲ್ಲಿ ಇರುವುದೆಂದು ಕನಸು ಕಾಣುತ್ತಿದ್ದರು. ಶಂಕರರಾವ್‌ ಅವರ ಹೆಮೆಗಂತು ಆಕಾಶವೇ 
ಸೀಮೆಯಾಗಿತ್ತು. ಒಂದು ಹಂತದಲ್ಲಿ ಆಚಾರ್ಯ ಭಾಗವತ್‌ ಮತ್ತು ಆಚಾರ್ಯ ಜವಡೇಕರ್‌ 
ಅವರು ಶಂಕರರಾವ್‌ ಅವರ ಸಂಗಾತಿಗಳಾಗಿದ್ದರು. ಸಮಾಜವಾದಿಗಳೊಂದಿಗೆ ಸಹಾಯ 
ಹಸ್ತ ಚಾಚುವಂತೆ ಅವರು ಶಂಕರರಾವ್‌ ಅವರಿಗೆ ಸಲಹೆ ಮಾಡಿದರು. ಆದರೆ ಅವರು 
ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ. ಮಧ್ಯಂತರ ಸರ್ಕಾರದ ರಚನೆಯ ನಂತರ ಕೃಪಲಾನಿಜಿ ಅವರು 
ಕಾಂಗ್ರೆಸ್‌ ಅಧ್ಯಕ್ಷರಾಗಿ ಆಯ್ಕೆಯಾದರು. ಶಂಕರರಾವ್‌ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ - 
ನಿಯುಕ್ತರಾದರು. ಇದು ಅಕ್ಷರಶಃ ಅವರ ತಲೆಯನ್ನು ತಿರುಗಿಸಿತು. ಗಾಂಧಿವಾದಿಗಳು 
ಕಾಂಗ್ರೆಸ್‌ ಪಕ್ಷದ ಸ್ವರೂಪವನ್ನೇ ಬದಲಿಸಲು ತುದಿಗಾಲಲ್ಲಿ ನಿಂತಿದ್ದರು. ಮತ್ತು ಸೋಷಲಿಸ್ಟ್‌ 
ಪಾರ್ಟಿಯ ಪಸರಿಸುತ್ತಿದ್ದ ಪ್ರಭಾವವನ್ನು ನಿಯಂತ್ರಿಸುವುದು ಅವರ ಉದ್ದೇಶವಾಗಿತ್ತು. 


52 ವಿಸ್‌. ಎಮ್‌. ಜೋಶಿ 


ಶಂಕರಾರವ್‌ ಅವರು ರಾಷ್ಟ್ರ ಸೇವಾದಳದ ಕಾರ್ಯಕ್ಕೆ ಅಡ್ಡಿ ಒಡ್ಡಲು ದೃಡನಿಶ್ಚಯ ಮಾಡಿದ್ದರು. 
ಸ್ಥಾತಂತ್ರ್ಯ ನಂತರದಲ್ಲಿ ಸಮಾಜವಾದಿಗಳು ಇನ್ನು ಮುಂದೆ ಕಾಂಗ್ರೆಸ್‌ನೊಂದಿಗೆ ಕಾರ್ಯ 
ನಿರ್ವಹಿಸುವುದು ಅಸಾದ್ಯ ಎಂಬುದನ್ನು ಕ್ರಮೇಣ ಮನಗಂಡರು. ೧೯೪೭ರ ಮಧ್ಯಭಾಗದಲ್ಲಿ 
ಈ ಸಂಘರ್ಷ ಪರಕಾಷ್ಟೆ ಮುಟ್ಟಿತು. ಮಹಾತ್ಮಗಾಂಧೀಜಿ ಅವರು ಮಧ್ಯಸ್ತಿಕೆದಾರಗಾಗಿ 
ನಡೆಸಿದ ಪ್ರಯತ್ನಗಳು ಯಾವುದೇ ಫಲ ನೀಡಲಿಲ್ಲ. ಕಟ್ಟಕಡೆಗೆ ಸೇವಾದಳವು ಸ್ತಾಯತ್ತತೆ 
ಇಲ್ಲವೇ ಕಾಂಗ್ರೆಸ್‌ನ ಅನಿರ್ಬಂಧಿತ ನಿಯಂತ್ರಣ ಪ್ರಶ್ನೆಯ ಮೇಲೆ ಕಾಂೈೆಸ್‌ನಿಂದ ದೂರ 
ಸರಿಯಿತು. ೧೯೪೮ ರಲ್ಲಿವಾಸಿಕ್‌ ಅಧಿವೇಶನದಲ್ಲಿ ಸೋಷಲಿಸ್ಟ್‌ ಪಾರ್ಟಿ ಕಾಂಗ್ರೆಸ್‌ನಿಂದ 
ಪ್ರತ್ಯೇಕಗೊಂಡು ಹೊರಬಂದಿತು. 


ನಾನು ೧೯೪೬-೪೭ ರ ಅವಧಿಯಲ್ಲಿ ಕ್ಷಪಲಾನಿ ಶಂಕರರಾವ್‌ ದೇವ್‌ ಅವರಂತಹ 
ಧುರೀಣರು ವಹಿಸಿದ ಪಾತ್ರ ಕುರಿತು ಯೋಚಿಸುವಾಗ ಮನುಷ್ಯನ ಸ್ವಭಾವ ನಡವಳಿಕೆಗಳು 
ಅದೆಷ್ಟು ಸಂಕೀರ್ಣ ಎಂಬುದು ಅರ್ಥವಾಗುತ್ತದೆ. ಒಂದೇ ವರ್ಷದ ಅವಧಿಯಲ್ಲಿ 
ಕೃಪಲಾನಿಯವರಿಗೆ ಅಧಿಕಾರದಲ್ಲಿದ್ದ ಸರ್ದಾರ ಪಟೀಲ್‌ ಮತ್ತು ನೆಹರು ಅವರೊಂದಿಗೆ 
ಭಿನ್ನಾಭಿಪ್ರಾಯಲ್ಲಿ ಉಂಟಾಗಿತ್ತು. ಅವರು ರಾಜೀವಾಮೆ ಸಲ್ಲಿಸುವ ಹಂತಕ್ಕೂ ಮುಟ್ಟಿತು. 
ಈ ನಾಯಕರು ಕಾಂಗೆಸ್‌ ಅಧ್ಯಕ್ಷರು ಮತ್ತು ಸಂಘಟನೆಯನ್ನು ಸಂಪೂರ್ಣವಾಗಿ ಅಲಕ್ಷಿಸಿದ್ದಾರೆ 
ಎಂಬುದೇ ಕೃಪಲಾನಿಯವರ ದೂರಾಗಿತ್ತು. ಶಂಕರರಾವ್‌ ದೇವ್‌ ಅವರು ಇನ್ನು 
ಭ್ರಮನಿರಸನವಾಗುವ ಹಂತ ತಲುಪಿರಲಿಲ್ಲ. ಅವರು ತಮಗೆ ಪಂಡಿತ್‌ ನೆಹರು ಅವರ 
ವಿಶೇಷ ಕೃಪಾಶೀರ್ವಾದ ಇದೆ ಎಂಬ ಭ್ರಮೆಯಲ್ಲಿ ಇದ್ದರು. ಅವರು ಅಧ್ಯಕ್ಷ ಚುನಾವಣೆಯಲ್ಲಿ 
ಪಂಡಿತ್‌ ನೆಹರು ಅವರ ಬೆಂಬಲ ತಮಗೆ ಸಿಗುವುದೆಂಬ ಸಂಪೂರ್ಣ ಭರವಸೆಯಿಂದ 
ಇದ್ದರು. ಆದರೆ ನೆಹರು ಅವರು ಟಂಡನ್‌ಜಿ ಅವರ ವಿರುದ್ದ ಕೃಪಲಾನಿ ಅವರ 
ಅಬ್ಯರ್ಥಿ ತನವನ್ನು ಅನುಮೋದಿಸಿದರು. ಆದರೆ ಟಂಡನ್‌ಜಿ ಗೆದ್ದರು. ಕೃಪಲಾನಿ ಸೋತರು. 
ಕಟ್ಟಕಡೆಗೆ ಕೃಪಲಾನಿಯವರು ಕಾಂಗ್ರೆಸ್‌ನ್ನು ತೊರೆದರು. ಆ ವಾರ ನಂತರದಲ್ಲಿ ಅವರು 
ಕಿಸಾನ್‌ ಮಜ್ಞೂರ್‌ ಪ್ರಜಾ ಪಾರ್ಟಿಯನ್ನು ರಚಿಸಿದರು. ಮತ್ತು ಶಂಕರರಾ ದೇಶ್‌ ಅವರು 
ಸರ್ಪೋದಯ ಸಂಘಟನೆಯನ್ನು ಸೇರಿದರು. ಅನಂತರದಲ್ಲಿ ಶಂಕರರಾವ್‌ ಅವರು ದೆಹಲಿಗೆ 
ಬಂದಗಾಲೆಲ್ಲಾ ನನ್ನನ್ನು ಬೇಟಿಯಾಗುತ್ತಿದರು. ಒಮ್ಮೆಆವರು ನನ್ನ ಮನೆಯಲ್ಲಿ ಕೆಲ ಕಾಲ 
ರಾಜಕಾರಣಿಗಳ ಸಚ್ರಿಯನ್ನು ಕರೆಯುವಂತೆ ನನ್ನನ್ನು ಕೇಳಿಕೊಂಡರು. ನಾನು ಸಬೆಯನ್ನು 
ಏರ್ಪಡಿಸಿ ಅನೇಕರಿಗೆ ಆಮಂತ್ರಣಗಳನ್ನು ಕಳುಹಿಸಿಕೊಟ್ಟಿ ಆದರೆ ಯಾರೊಬ್ಬರೂ ಸಭೆಗೆ 
ಬಂದು ಅವರೊಂದಿಗೆ ಮಾತುಕತೆ ನಡೆಸಲು ಉತ್ಸಾಹ ತೋರಲಿಲ್ಲ. ಕಟ್ಟ ಕಡೆಯಲ್ಲಿ 
ವಾಮ ವನ್ನ ಕೆಲವು ಸಮಾಜವಾದಿ ಮಿತ್ರರನ್ನು ನನ್ನ ಮನೆಗೆ ಬಂದು ಸಬೆಯಲ್ಲಿ 
ಭಾಗವಹಿಸುವಂತೆ ಬಲವಂತ ಮಾಡಿದೆ. ಆದರೆ ಇದರಿಂದಾಗಿ ನನಗೆ ನಿಜಕ್ಕೂ ಶಂಕರರಾವ್‌ 
ಅವರ ಬಗ್ಗೆ ಅನುಕಂಪ ಮೂಡಿತು. ಅವರು ಬಹಳಷ್ಟು ತ್ಯಾಗ ಮಾಡಿದರು. ಅವರು 


ಪತಿಬಾವಂತ ಸಂಸದೀಯ ಪಟು 53 


ತಮಲ್ಲಿ ಇದ್ದುದ್ದೆಲ್ಲವನ್ನೂ ದೇಶದ ಸಲುವಾಗಿ ಬಿಟ್ಟುಕೊಟ್ಟರು. ಜೈಲಿನಲ್ಲಿ ಏಟುಗಳನ್ನು 
ತಿಂದರು. ಅವರು ಅಂತಹ ಆತ್ಮಪ್ರತಿಷ್ಠೆ ಹೊಂದಿದವರಾಗಿದ್ದರು. ೧೯೪೬-೪೭ರ 
ಅಧಿಕಾರ ಹಸ್ತಾತರದ ಈ ಸಂಕ್ರಮಣ ಕಾಲದಲ್ಲಿ ಕ್ಷಪಲಾನಿ ಮತ್ತು ಶಂಕರಾರವ್‌ ಅವರಂತಹ 
ಗಾಂಧಿವಾದಿಗಳು ಮಹಾತಗಾಂಧೀಜಿ ಅವರ ಅಭಿಲಾಷೆಗೆ ವಿರುದ್ಧವಾಗಿ ಸಮಾಜವಾದಿಗಳ 
ಜೊತೆ ಸಹಕರಿಸಿ ಕಾರ್ಯ ನಿರ್ವಹಿಸಿದ್ದಲ್ಲಿ ಭಾರತದ ಸ್ವಾತಂತ್ಯೋತ್ತರದ ಇತಿಹಾಸ ಸಂಪೊರ್ಣ 
ಬೇರೆಯಾಗಿರುತ್ತಿತ್ತು. ಆದರೆ ರಾಷ್ಟ್ರ ಸೇವಾದಳ ಮತ್ತು ಸಮಾಜವಾದಿಗಳ ಸಮುದಾಯ 
ಶಂಕರರಾವ್‌ ಅವರ ಕಣ್ಣಿಗೆ ಕೆಸರಾಗಿತ್ತು. ಅವರಿಗೆ ವಲ್ಲಭಬಾಯಿ ಪಟೇಲ್‌ ಅವರ 
ದಾಷ್ಟ ವಾಗಲಿ ಅಥವಾ ಜವಹರಲಾಲ್‌ ನೆಹರು ಅವರ ಆಡಳಿತ ಅನುಭವವಾಗಲಿ 
ಇರಲಿಲ್ಲ, 


ಎಸ್‌.ಎಂ. ಅವರು ಎಂದೂ ವೃತ್ತಿಪರ ಕಾರ್ಮಿಕ ನಾಯಕರಾಗಿರಲಿಲ್ಲ. ಆದರೆ 
ಕಾಂಕೈಸ್‌ ಪಕ್ಷದ ಸಮಾಜವಾದಿ ಬಣದಿಂದ ಹೊರಬಂದ ಮೇಲೆ ಮತ್ತು ಇಂಟಕ್‌ ಮತ್ತು 
ಐಟಕ್‌ಗಳಿಗೆ ಪ್ರತಿಯಾಗಿ ಹಿಂದ್‌ ಮಜ್ದೂರ್‌ ಸಭಾದ ರೂಪದಲ್ಲಿ ಕಾರ್ಮಿಕರ ಚಳವಳಿಯನ್ನು 
ಸಂಘಟಿಸಿದ ಮೇಲೆ ಎಸ್‌.ಎಂ.ಜೋಶಿಯವರು ತಮ್ಮಗಮನವನ್ನು ಕಾರ್ಮಿಕ ಸಂಘಗಳ 
ಸಂಘಟನೆಯತ್ತ ಹರಿಸಿದರು. ಕಡಕಿ ಪ್ರಂತ್ಯದಲ್ಲಿ ಅನೇಕ ರಕ್ಷಣ ಉಪಕರಣವನ್ನು 
ಘಟಕಗಳಿದ್ದವು. ಎಸ್‌.ಎಂ.ಅವರು ಅಲ್ಲಿನ ಕಾರ್ಮಿಕ ಸಂಘಟನೆಗೆ ಮಹತ್ತರ ಕೊಡುಗೆಯನ್ನು 
ನೀಡಿದರು. ಜೋಶಿಯವರು ಮತ್ತು ಅವರ ಸಂಗಡಿಗರು ಅಖಿಲಿ ಭಾರತ ರಕ್ಷಣಾ 
ಕಾರ್ಮಿಕ ಒಕ್ಕೂಟ ರಚನೆಯ ತಮ್ಮಪ್ರಯತ್ನಗಳಲ್ಲು ಯಶಸ್ವಿಯಾದರು. ಹಲವ ವರ್ಷಗಳ 
ಕಾಲ ಎಸ್‌.ಎಂ.ಅವರು ಈ ಒಕ್ಕೂಟದ ಪಬಾಧಿಕಾರಿಯಯಾಗಿದ್ದರು. ಈ ದಿನಗಳಲ್ಲಿ 
ರಕ್ಷಣಾ ಇಲಾಖೆಯೊಂದಿಗೆ ನಡೆಯುತ್ತಿದ್ದ ಮಾತುಕತೆಗಳಲ್ಲಿ ಅವರು ಸಕ್ರಿಯವಾಗಿ 
ಭಾಗವಹಿಸುತ್ತಿದ್ದರು. ಅವರ ಅನೇಕ ಹೋರಾಟಗಳಲ್ಲೂ ಜೋಶಿಯವರು ಸಕ್ರೀಯವಾಗಿ 
ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರಿ ನೌಕರರ ಹೋರಾಟದಲ್ಲೂ ಅವರು ಮಹತ್ವದ 
ಕೊಡುಗೆ ನೀಡಿದರು. ಆದರೆ ಟ್ರೇಡ್‌ ಯೂನಿಯನ್‌ ಚಳುವಳಿಯು ಅವರ ಸ್ವಭಾವಕ್ಕೆ 
ಒಂದಿಷ್ಟು ಒಗ್ಗುತಿರಲಿಲ್ಲ ಎಂದು ಹೇಳಿದರೆ ತಪ್ಪಾಗಲಾರದು. ಈ ಚಳವಳಿಯಲ್ಲಿ ತಮ್ಮ 
ಕರ್ತವ್ಯದ ಒಂದು ಭಾಗವೆಂಬಂತೆ ಅವರು ಭಾಗವಹಿಸಿದ್ದರು. ರಾಣಾ ಭೀಮದೇವ್‌ 
ಅವರಂತೆ ನ್ಯಾಯಬಾಹಿರವಾದ ಬೇಡಿಕೆಗಳನ್ನು ಮುಂದಿಡುವುದು ತಪ್ಪು ಪ್ರವೃತ್ತಿಗಳಿಗೆ 
ಉತ್ತೇಜನ ನೀಡುವುದು, ಜನ ಜಂಗುಳಿಯ ಮನ ಮೆಚ್ಚಿಸುವ ಉದ್ರೇಕಕಾರಿ ಭಾಷಣಗಳನ್ನು 
ಮಾಡುವುದು ಅವರ ಜಾಯಮಾನ ಆಗಿರಲಿಲ್ಲ. ನಿರ್ದಿಷ್ಟ ಕಾಲಘಟ್ಟದಲ್ಲಿ ದೇಶದಲ್ಲಿನ 
ಆಗಿನ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಮಿಕ ಚಳವಳಿಯನ್ನು ನಡೆಸಬೇಕು. 
ಅದೇ ರೀತಿ ಅಸಂಘಟಿತ ಮತ್ತು ದಲಿತರ ಪರಿಸ್ಥಿತಿಯನ್ನು ಅರ್ಥೈಸಿಕೊಂಡು, ಅದೇ ರೀತಿ 
ಜನತಂತ್ರದ ರಕ್ಷಣೆಗೆ ಅಗತ್ಯವಾಗಿರುವ ರಾಜಕೀಯ ಹೊಣೆಗಾರಿಕೆಯ ಮಹತ್ವವನ್ನು 


54 ಎಸ್‌. ಎಮ್‌. ಜೋತಿ 


ಸಮಗ್ರವಾಗಿ ಗ್ರಹಿಸಿಕೊಂಡು ಕಾರ್ಮಿಕ ಚಳವಳಿ ಮುನ್ನಡೆಯಬೇಕು ಎಂಬುದು ಅವರ 
ಸ್ಪಷ್ಟ ನಿಲುವಾಗಿತ್ತು. ಆದರೆ ಎಸ್‌.ಎಂ.ಅವರ ಈ ಅಭಿಪ್ರಾಯಗಳನ್ನು ವೃತ್ತಿಪರ ಕಾರ್ಮಿಕ 
ವಾಯಕರು ಎಂದೂ ಒಪ್ಪಿಕೊಂಡರಲಿಲ್ಲ. 


ಸಾರ್ವತ್ರಿಕ ವಯಸ್ಕ ಮತದಾನದ ತಳಹದಿಯಲ್ಲಿ ನಡೆದ ಪ್ರಥಮ ಮಹಾ 
ಚುನಾವಣೆಯಲ್ಲಿಡಾ. ಅಂಬೇಡ್ಕರ್‌ ಅವರ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಮತ್ತು ಸೋಷಲಿಸ್ಟ್‌ 
ಪಾರ್ಟಿಗಳ ನಡುವೆ ಒಂದು ಚುನಾವಣಾ ಒಡಂಬಡಿಕೆ ಆಗಿತ್ತು. ಅಶೋಕ್‌ ಮೆಹ್ತಾ, 
ಮೊಯಿದ್ದೀನ್‌, ಹ್ಯಾರಿಸ್‌ ಮತ್ತು ಎಸ್‌.ಎಂ. ಜೋಶಿಯವರು ಅದರಲ್ಲಿ ಪ್ರಮುಖ ಪಾತ್ರ 
ವಹಿಸಿದ್ದರು. ಪ್ರಾರಂಭದಿಂದಲೇ ಎಸ್‌.ಎಂ. ಜೋಶಿಯವರು ಸಾಮಾಜಿಕ ಅಸಮಾನತೆಯ 
ಬದ್ದ ವಿರೋಧಿಯಾಗಿದ್ದರು. ಅದು ಅವರಿಗೆ ಅಸಹನೀಯವಾಗಿತ್ತು. ಸ್ಥಾತಂತ್ರ್ಯ 
ಚೆಳವಳಿಯಲ್ಲಿ ಭಾಗಿಯಾಗುವುದಕ್ಕೆ ಮೊದಲೇ ಅಂದರೆ ೧೯೨೫ ರಲ್ಲೇ ಸಾಮಾಜಿಕ 
ಅಸಮಾನತೆ ವಿರುದ್ಧ ಸಂಘಟಿಸಿದ್ದು ಸತ್ಯಾಗ್ರಹವೊಂದರಲ್ಲಿ ಅವರು ಭಾಗವಹಿಸಿದ್ದರು. 
ಪುಣೆಯ ಪರ್ವತಿ ಮಂದಿರಕ್ಕೆ ಹರಿಜನರಿಗೆ ಪ್ರವೇಶ ಹೊರಕಿಸಿಕೊಡುವ ಹೋರಾಟ 
ಅದಾಗಿತ್ತು. 


೧೯೨೭ ರಲ್ಲಿ ಆರಂಭವಾದ ಯುವಜನರ ಚಳವಳಿಗೆ ಪಶ್ಚಿಮ ಭಾರತದಲ್ಲಿ 
ಮೆಹರುಲಿ ಅವರು ಪ್ರಮುಖ ನಾಯಕರಾಗಿದ್ದರು. ಅವರು ಅತ್ಯಂತ ಆಕರ್ಷಕ ವ್ಯಕ್ತಿತ್ವ" 
ಹೊಂದಿದ್ದರು. ಜನಾನುರಾಗಿಯಾಗಿದ್ದರು. ಅನೇಕ ಸಂದರ್ಭಗಳಲ್ಲಿ ಎಸ್‌.ಎಂ.ಮತ್ತು 
ನಾನಾ ಸಾಹೇಬ್‌: ಅವರ ಬಗ್ಗೆ ಪ್ರಶಂಸೆಯ ಮಾತುಗಳನ್ನು ಆಡಿದ್ದರು. ಇದರಿಂದಾಗಿಯೇ 
ಪುಣೆಯ ಹಿಂದೂ ಮತಾಂದತೆಯ ಪರಿಸರದಲ್ಲಿ ಕಲುಷಿತನಾಗದೆ ಉಳಿಯಲು 
ಸಾಧ್ಯವಾಯಿತು. ಅದಲ್ಲದೆ ಹೋಗಿದ್ದರೆ ನಾವೆಲ್ಲರೂ ಸಮಾಜವಾದಿಗಳಾಗುವುದಕ್ಕೆ 
ಬದಲಾಗಿ ಹಿಂದೂ ಕೋಮುವಾದಿಗಳಾಗಿ ಮಾರ್ಪಡುತ್ತಿದ್ದೆವು. ಯೂತ್‌ ಲೀಗ್‌ನ 
ನಾಯಕತ್ಸವು ಕೋಮು ಸಾಮರಸ್ಯವನ್ನು ಕಾಯ್ದು ಕೊಳ್ಳುವಲ್ಲಿ ಕಟ್ಟುನಿಟ್ಟಾದ ನಿಷ್ಠೆಯನ್ನೂ 
ಹೊಂದಿತ್ತು. ಅದು ಎಸ್‌.ಎಂ. ಅವರ ಮನಸ್ಸಿನ ಮೇಲೆ ಸ್ಥಿರವಾದ ಮತ್ತು ಅಳಿಸಲಾಗದ 
ಮುದ್ರೆಯನ್ನು ಬಿತ್ತಿತ್ತ. ಅಂದಿನ ದಿನಗಳಲ್ಲಿ ಪುಣೆಯಲ್ಲಿ ಇದ್ದ ವಾತಾವರಣದಲ್ಲಿ 
ಕೋಮು ಮತ್ತು ಮತೀಯ ಸಾಮರಸ್ಕವನ್ನು ಕಾಪಡಿಕೊಳ್ಳುವದ ಅಷ್ಟೊಂದು ಸುಲಭಾವಾದ 
ಕೆಲಸವೇನೂ ಆಗಿರಲಿಲ್ಲ. ಯೂಸುಫ್‌ ಮೆಹರುಲಿ ಅವರು ರಾಷ್ಟ್ರೀಯವಾದದ ಓರ್ವ 
ಜೀವಂತ ದೃಷ್ಟಾಂತವಾಗಿದ್ದರು, ಸ್ಫೂರ್ತಿ ಕೇಂದ್ರವಾಗಿದ್ದರು, ಎಸ್‌.ಎಂ.ಅವರಂತಹ 
ಧುರೀಣರು ಈ ವಿಷಯದಲ್ಲಿ ತಾವು ಮೆಹರುಲಿ ಅವರಿಗೆ ಚರಖಯಣಿಯಾಗಿದ್ದೇನೆಂದು 
ಬಹಿರಂಗವಾಗಿಯೇ ಹೇಳುತ್ತಿದ್ದರು. 


ಪ್ರತಿಭಾವಂತ ಸಂಸದೀಯ ಪಟು 55 


೧೯೫೦ರಲ್ಲಿ ಮಹಾರಾಷ್ಟ್ರದ ಗ್ರಾಮೀಣ ಪ್ರದೇಶಗಳಲ್ಲಿ ಅದರಲ್ಲೂ ಕುರಿತಾಗಿ 
ಕೆಲವು ಜಿಲ್ಲೆಗಳಲ್ಲಿ ಶೇತೃರಿ ಕಾಮಗಾರ್‌ ಪಾರ್ಟಿ ಒಂದು ಗಮನಾರ್ಹ ಶಕ್ತಿಯಾಗಿತ್ತು. 
ಅದೇ ದಿನಗಳಲ್ಲಿ ಶೇತ್ಮರಿ ಕಾಮಗಾರ್‌ ಪಾರ್ಟಿಯೊಂದಿಗೆ ಖಂಡಾಲ ಒಪ್ಪಂದ 
ಮಾಡಿಕೊಳ್ಳಲಾಗಿತ್ತು. ಆಚಾರ್ಯ ಅತ್ರೆ ಅವರು ಈ ಒಡಂಬಡಿಕೆಯ್ಯ ಪ್ರಮುಖ 
ಮಧ್ಯಸ್ತಿತಿಕೆದಾರರಾಗಿದ್ದರು. ಅದರ ಮಾತುಕತೆಗಳು ಅವರ ಬಂಗಲೆಯಲ್ಲೇ ನಡೆದಿದ್ದವು. 
ಸೋಷಲಿಸ್ಟ್‌ ಪಾರ್ಟಿ, ಶೇತ್ಮರಿ ರಾಮಗಾರ್‌ ಪಾರ್ಟಿಗಳ ವಿಲೀನವು ಮಹಾರಾಷ್ಟ್ರದ 
ದೃಷ್ಟಿಕೋನದಿಂದ ಸ್ಥಾಗತಾರ್ಹವೇ ಆಗಿತ್ತು. ಆದರೆ ದುರಾದೃಷ್ಟವಶಾತ್‌ ಕಮ್ಯುನಿಸ್ಟ್‌ 
ಸಿದ್ದಾಂತಕ್ಕೆ ಪರವಾಗಿ ಇದ್ದ ಕೆಲವು ಮಂದಿ ಶೇತ್ಕರ್‌ ಕಾಮಗಾರಿ ಪಕ್ಷದ ಮೇಲೆ ದಭಾಡಿ 
ಸೂತ್ರವನ್ನು ಹೇರಿದರು. ಸ್ಪಲ್ಪ ಮಟ್ಟಿಗೆ ಈ ವಿಲೀನಕ್ಕೆ ಕೆಲವರ ಪೂರ್ವಗೃಹವೂ 
ಅಡ್ಡಿಯಾಯಿತು. ಆಗ ಪುಣೆ ಲೋಕಸಭಾ ಕ್ಷೇತ್ರಕ್ಕೆ ಕಾಕಾ ಸಾಹೇಬ್‌ ಗಾಡೀಳ್‌, 
ಕೇಶವರಾವ್‌ ಜಫೆ ಮತ್ತು ಎಸ್‌.ಎಂ.ಅವರ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟತ್ತು. 
ವಾಸ್ತವವಾಗಿ ಈ ಮೂವರ ಮಧ್ಯೆ ಅತ್ಯಂತ ಸೌಹರ್ದ ಸಂಬಂಘಳಿದ್ದವು. ಆದರೆ 
ರಾಜಕೀಯ ಅನಿವಾರ್ಯತೆ ಅವರನ್ನು ಸ್ಪರ್ಧಾಕಣದಲ್ಲಿ ನಿಲ್ಲುವಂತೆ ಮಾಡಿತ್ತು. ಈ 
ಚುನಾವಣೆಯಲ್ಲಿ ಬಿದ್ದ ಮತಗಳನ್ನು ಕೇಶವರಾವ್‌ ಮತ್ತು ಎಸ್‌.ಎಂ.ಅವರು ಸಮ 
ಸಮವಾಗಿ ಹಂಚಿಕೊಂಡರು. ಮೊದಲ ಮಹಾ ಚುನಾವಣೆಯಲ್ಲಿ ಸೋಷಿಯಲಿಸ್ಟ್‌ 
ಪಾರ್ಟಿಗೆ ಎಲ್ಲೂ ನಿರೀಕ್ಷಿತ ಯಶಸ್ಸು ದೊರೆಯಲಿಲ್ಲ. ಕನಿಷ್ಠ ಮುಂಬಯಿಯಲ್ಲಾದರೂ 
ಸೋಷಿಯಲಿಸ್ಟ್‌ ಪಾರ್ಟಿಯ ಅಭ್ಯರ್ಥಿಗಳು ಗೆದ್ದು ಬರುವಂತೆ ನಿರೀಕ್ಷಿಸಲಾಗಿತ್ತು. 
ಕಾಂಗೈಸ್ಸಿಗರು ಕೂಡಾ ಇದೇ ಅಭಿಪ್ರಾಯ ಹೊಂದಿದ್ದರು. ಆದರೆ ಫಲಿತಾಂಶ ಅವರ 
ನಿರೀಕ್ಷೆಗೆ ತದ್ದಿರುದ್ದವಾಗಿತ್ತು. ದಾದ ಅಂಬೇಡ್ಕರ್‌ ಮತ್ತು ಅಶೋಕ್‌ ಮೆಹ್ತಾ ಸೋತು 
ಹೋದರು. ಡಾಂಗೆ ಅವರು ೮೦-೯೦ ಸಾವಿರ ಮತಗಳನ್ನು ಪಡೆದುಕೊಂಡರು. ಮೀಸಲು 
ಕ್ಷೇತ್ರದಲ್ಲೂ ಅಷ್ಟೇ ಸಂಖ್ಯೆಯ ಮತಗಳನ್ನು ಉದ್ದೇಶಪೂರ್ವಕವಾಗಿ ಹಾಳು ಮಾಡಲಾಯಿತು. 
ಅಂಬೇಡ್ಕರ್‌ ಅವರ ಸೋಲಿಗೆ ಆದೇ ಕಾರಣ. 


ಈ ಚುನಾವಣೆಗಳಲ್ಲಿನ ಸೋಲು ಅನೇಕ ಸಮಾಜವಾದಿ ಧುರೀಣರನ್ನು 
ದಿಕ್ಕೆ ಡಿಸಿತು. ತಾಳೆಗೆಡದವರೆಂದರೆ ಎಸ್‌.ಎಂ.ಒಬ್ಬರೇ. ಅವರು ಪ್ರತಿಪಕ್ಷದ ಪಾತ್ರವನ್ನು 
ನಿರ್ವಹಿಸಲು ಮುಂದೆ ನಿಂತರು. ೧೯೫೨ರಲ್ಲಿ ರಾಜ್ಯ ವಿಧಾನಸಭೆಗೆ ನಡೆದ 
ಉಪಚುನಾವಣೆಯಲ್ಲಿ ಜನರು ಅವರನ್ನು ಪುಣೆ ಮತ ಕ್ಷೇತ್ರದ ಪ್ರತಿನಿಧಿಯಾಗಿ ಆರಿಸಿ 
ತಂದರು. ಅಂದಿನಿಂದ ೧೯೬.೨ ರವರೆಗೂ ಅವರು ರಾಜ್ಯ ವಿಧಾನಸಭೆಯಲ್ಲಿ ಪ್ರತಿಪಕ್ಷದ 
ನಾಯಕರು ಪಾತ್ರವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಿರ್ವಹಿಸಿದರು. ಜನರ 
ಕುಂದುಕೊರತೆಗಳನ್ನು ನೀಗಲು ಅಸಾಧ್ಯವಾಗಿ ಶ್ರಮಿಸಿದರು. ಅವರು ಎಂದೂ 
ಬಾಯುಪಚಾರದ ಮಾತುಗಳಲ್ಲಿ ಕಾಲ ಕಳೆದವರಲ್ಲ. ತಮ್ಮಅಭಿಪ್ರಾಯ ಪ್ರಕಟಿಸುವಲ್ಲಿ 


69-5 


56 ಎಸ್‌. ಎಮ್‌. ಜೋಶಿ 


ಅವರು ದೃಢ ಆತ್ಮವಿಶ್ವಾಸವನ್ನು ಸಂಭ್ರಮವನ್ನು ತೋರುತ್ತಿದ್ದರು. ಈ ಮೂಲಕ ಜೋಶಿಯವರು 
ರಾಜ್ಯ ವಿಧಾನಸಭೆಯಲ್ಲಿ ಅಚ್ಚಳಿಯದ ಮುದ್ರೆಯೊಂದನ್ನು ಬಿಟ್ಟುಹೋದರು. ಸರ್ಕಾರದ 
ಮೇಲೆ ಕೂಡಾ ಅವರು ನೈತಿಕ ವರ್ಚಸ್ಸನ್ನು ಬೀರಲ್ಲವರಾಗಿದ್ದರು. 


ಸೋಷಲಿಸ್ಟ್‌ ಪಾರ್ಟಿಯ ನಾಸಿಕ್‌ ಅಧಿವೇಶನದ ನಂತರ ಪಕ್ಷದ ರಾಷ್ಟ್ರೀಯ 
ಕಾರ್ಯಕಾರಿಣಿಯ ಪ್ರಥಮ ಸಭೆ ಬೆಳಗಾವಿಯಲ್ಲಿ ಜರುಗಿತು. ಈ ಸಭೆಯಲ್ಲಿ ಭಾಷವಾರು 
ರಾಜ್ಯ ರಚನೆಯ ಗೊತ್ತುವಳಿಯನ್ನು ಅಂಗೀಕರಿಸಲಾಯಿತು. ರಾಷ್ಟ್ರೀಯ ಸಮಿತಿಯು 
ಭಾಷೆಗಳ ತಳಹದಿಯಲ್ಲಿ ರಾಜ್ಯಗಳನ್ನು ಪುನರ್‌ ಸಂಘಟಿಸುವ ಮೂಲಭೂತ ಸೂತ್ರಗಳನ್ನು 
ಅಂಗೀಕರಿಸಿತು. ಆದರೆ ಮುಂಬಿಯಿಯ ಪ್ರಶ್ನೆ ಒಂದಿಷ್ಟು ವಿವಾದಾತಕ್ಷವಾಗಿತ್ತು. ಇದೇ 
ವೇಳೆಯಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿಯ ಇದೇ ತಳಹದಿಯಲ್ಲಿ ರಾಜ್ಯವನ್ನು ರಚಿಸುವಂತೆ 
ಸಾಧಿಸ ಹುದ್ದೆಯನ್ನು ಸ್ವೀಕರಿಸಿದ್ದರು. ಆ ದಿನಗಳಲ್ಲಿ ಎಸ್‌.ಎಂ. ಅವರು 
ಪ್ರಜಾಸೋಷಲಿಸ್ಟ್ಸ್‌ ಪಾರ್ಟಿಯ ಅಧ್ಯಕ್ಷರಾಗಿದ್ದರು. ಅಶೋಕ್‌ ಮೆಹ್ತಾ ಅವರ 
ನಡವಳಿಕೆಯನ್ನು ಜೋಶಿ ಅವರ ಇತರ ಮಿತ್ರರು ಇಷ್ಟಪಡಲಿಲ್ಲ. ಅನೇಕರು ಅಶೋಕ್‌ 
ಮೆಹ್ತಾ ಅವರೊಂದಿಗೆ ಕಾಂಗ್ರೆಸ್‌ ಪಕ್ಷ ಸೇರಿದರು. ಆ ದಿನಗಳಲ್ಲಿ ಸಮಾಜವಾದಿಗಳ 
ಐಕ್ಸಮತ್ಯ ಸಾಧನೆಗಾಗಿ ನಡೆಯುತ್ತಿದ್ದ ಪ್ರಯತ್ನಗಳಿಗೆ ಎಸ್‌.ಎಂ. ಜೋಶಿಯವರು ತುಂಬು 
ಹೃದಯದ ಸಹಾಯ ನೀಡಿದರು. ೧೯೬೪ರಲ್ಲಿ ಏಕತೆ ಕಾರ್ಯರೂಪಕ್ಕೆ ಬಂದಿತು. ಈ 
ಏಕತೆ ಅಲ್ಲಾಯುವಾಯಿತೆಂಬುದು ಬೇರೆ ವಿಷಯ. ಆದರೆ ಅದಕ್ಕಾಗಿ ಯಾವ 
ಕಾರಣದಿಂದಲೂ ಎಸ್‌.ಎಂ. ಅವರನ್ನು ನಿಂದಿಸುವಂತ್ರಿಲ್ಲ. ಬನಾರಸ್‌ ಸಮ್ಮೇಳನದಲ್ಲಿ 
ಅವರು ನೀಡಿದ ಭಾಷಣವು ಅವರ ಆತ್ಮಸಾಕ್ಷಿಯ ದನಿಯಾಗಿತ್ತು ಮತ್ತು ಅದು ಅತ್ಯಂತ 
ಪರಿಣಾಮಕಾರಿಯಾಗಿತ್ತು. 


ಚೇವಾದ ದಾಳಿಯ ನಂತರದಲ್ಲಿ ಸರ್ಕಾರದ ಸೋಲಿನ ಬಗ್ಗೆ ಡಾ.ಲೋಹಿಯಾ 
ಅವರ ಘೋಷಣೆಯನ್ನು ಎಸ್‌.ಎಂ. ಜೋಶಿಯವರು ಮನಃಪೂರ್ವಕವಾಗಿ ಸ್ವಾಗತಿಸಿದರು. 
೧೯೬೭ರ ಚುನಾವಣೆಗಳಲ್ಲಿ ವ್ಯಾಪಕ ಮಟ್ಟದಲ್ಲಿ ಕಾಂಗ್ರೆಸ್‌ ವಿರೋಧಿ ರಂಗವನ್ನು 
ಸಂಘಟಿಸುವಲ್ಲಿ ಅವರು ಮಹತ್ವಪೂರ್ಣ ಪಾತ್ರ ವಹಿಸಿದರು. ಮುಂಬಿಯಿಯೂ 
ಒಳಗೊಂಡಂತೆ ಸಂಯುಕ್ತ ಮಹಾರಾಷ್ಟ್ರವನ್ನು ರಚಿಸಬೇಕೆಂಬ ಒಂದಂಶದ ಕಾರ್ಯಕ್ರಮವನ್ನು 
ಅದು ಹೊಂದಿತ್ತು. ಆಗ ಅದರ ಘೋಷಣೆಯ “ಕಾಂಗ್ರೆಸ್‌ ಹಟಾವೋ ದೇಶ್‌ ಬಡಾವೋ” 
ಎಂಬುದಾಗಿತ್ತು. ಈ ಗುರಿಯನ್ನು ಸಾಧಿಸುವ ಸಾಧನವಾಗಿ ಸ್ಥಾನಗಳ ವಿತರಣೆಯನ್ನು 
ಸ್ವೀಕರಿಸಲಾಯಿತು. ಈ ವಿಷಯದಲ್ಲಿ ಡಾ.ಲೋಹಿಯಾ ಅವರೊಂದಿಗೆ ನನಗಿದ್ದ 
ಭಿನ್ನಾಭಿಪ್ರಾಯ ಮತ್ತೆ ಎರಡು-ಮೂರು ವರ್ಷಗಳವರೆಗೆ ಮುಂದುವರೆಯಿತು. ರಾಜರು, 
ಸ್ವತಂತ್ರ ಪಕ್ಷ ಮತ್ತು ಜನಸಂಘದ ಧುರೀಣರ ಸಹಾಯದಿಂದ ರಚಿತವಾದ ಸರಕಾರವು 


ಪ್ರತಿಭಾವಂತ ಸಂಸದೀಯ ಪಟು 57 


ಪ್ರಗತಿಶೀಲವಾಗಿರುತ್ತದೆಂಬ ಅಭಿಪ್ರಾಯವನ್ನು ಅಂಗೀಕರಿಸಲು ನನಗೆ ಎಂದೂ 
ಸಾಧ್ಯವಾಗಲಿಲ್ಲ. ನಮ್ಮರಾಜಕೀಯ ಜೀವನದ ಆರಂಭದಿಂದಲೇ ನಾವ ಆರ್‌.ಎಸ್‌.ಎಸ್‌. 
ಮತಾಂಧತೆ ಮತ್ತು ಸಂಕುಚಿತ ಹಿಂದೂವಾದವನ್ನೂ ಎಲ್ಲ ವಿಧದಿಂದಲೂ ವಿರೋಧಿಸುತ್ತಾ 
ಬಂದಿದ್ದೆವು. ಆದರೆ ಅನಂತರದ ದಿನಗಳಲ್ಲಿ ಕೆಲವೊಂದು ಒತ್ತಡಗಳಿಂದಾಗಿ ಮತ್ತು 
ಪ್ರಧಾನವಾಗಿ ಡಾ.ಲೋಹಿಯಾ ಅವರ ಆದೇಶದ ಮೇರೆಗೆ ನಾನು ಈ ಸಿದ್ಧಾಂತವನ್ನು 
ಸೀಕರಿಸಿದ್ದೆ. ಕಾಂಗ್ರೆಸ್‌ಯೇತರ ಅಧಿಕಾರ ವ್ಯವಸ್ಥೆ ಮತ್ತು ಜನತಾ ಪಾರ್ಟಿಯ ಸಂಘಟನೆಗಳು 
ಸಂಯುಕ್ತ ಮಹಾರಾಷ್ಟ್ರ ಸಮಿತಿಯ ಪ್ರಯೋಗದ ಪುನರಾವರ್ತನೆಯಾಗಿತ್ತು ಎಂಬುದು 
ಎಸ್‌.ಎಂ. ಜೋಶಿಯವರ ಅಭಿಪ್ರಾಯವಾಗಿತ್ತು. 


೧೯೭೧ರಲ್ಲಿ ಎಸ್‌.ಎಂ.ಜೋಶಿಯವರು ಭವಿಷ್ಯದಲ್ಲಿ ಚುನಾವಣೆಗಳಲ್ಲಿ 
ಸ್ಪರ್ಧಿಸದಿರುವ ದೃಢ ನಿರ್ಧಾರ ತೆಗೆದುಕೊಂಡರು. ಈ ದಿನಗಳಲ್ಲಿ ಬ್ಯಾಂಕ್‌ಗಳ ರಾಷ್ಟ್ರೀಕರಣ, 
ರಾಜಧನ ರದ್ದತಿ ಮತ್ತಿತರ ಕಣ್ಣಿಗೆ ಎದ್ದು ಕಾಖವ ಕೆಲವೊಂದು ಕ್ರಮಗಳಿಂದಾಗಿ ಶ್ರೀಮತಿ 
ಇಂದಿರಾಗಾಂಧಿಯವರು ಜನಪ್ರಿಯತೆ ಪಡೆಯತೊಡಗಿದ್ದರು. ಈ ಮಧ್ಯೆ ಪುಣೆಯ 
ಲೋಕಸಬಾ ಕ್ಷೇತ್ರವನ್ನು ಇಂದಿರಾಜಿಯವರು ಎಸ್‌.ಎಂ. ಅವರಿಗೆ ಬಿಟ್ಟು ಕೊಡಲಿದ್ದಾರೆ 
ಎಂಬ ಮಾತುಗಳು ಕೇಳಿ ಬರುತ್ತಿದ್ದವು. ಆದರೆ ಎಸ್‌.ಎಂ. ಜೋಶಿಯವರು ತಾವು 
ತಳೆದಿದ್ದ ದೃಢ ನಿರ್ಧಾರರಿಂದ ವಿಚಲಿತರಾಗಲಿಲ್ಲ. ೧೯೬೭ರಲ್ಲಿ ಎಸ್‌.ಎಂ.ಅವರು 
ಪಣೆ ಮತಕ್ಷೀತ್ರದಿಂದ ಲೋಕಸಭೆಗೆ ಚುನಾಯಿತರಾಗಿದ್ದರು. ಅದು ಅವರ ಪಕ್ಷದ ಬಲದಿಂದ 
ಆಗಿರದೆ ಅವರ ಜನಪ್ರಿಯತೆಯೇ ಕಾರಣವಾಗಿತ್ತು. ೧೯೭೭ರ ಜನತಾ ಪಕ್ಷದ ಅಲೆಯಲ್ಲಿ 
ಮಹಾರಾಷ್ಟ್ರದ ಯಾವುದೇ ಮತಕ್ಷೇತ್ರದಿಂದ ಅವರು ಸುಲಭವಾಗಿ ಚುನಾವಣೆಯನ್ನು 
ಗೆಲ್ಲಬಲ್ಲವರಾಗಿದ್ದರು. ಆದರೆ ಚುನಾವಣೆಗೆ ಸ್ಪರ್ಧಿಸದಿರುವ ತಮ್ಮ ನಿರ್ಧಾರವನ್ನು ಅವರು 
ಬದಲಿಸಲಿಲ್ಲ. ಹೋರಾಟ ಮತ್ತು ರಚನಾತಕ್ರ ಕಾರ್ಯದಲ್ಲಿ ಅವರಿಗೆ ಅಗಾಧ ಮತ್ತು 
ಅಚಲ ನಿಷ್ಠೆ ಇದ್ದಿತು. ೧೯೬೪ ರಲ್ಲಿ ಸಮಾಜವಾದಿಗಳ ಏಕತೆಗಾಗಿ ಏಅವರು ನಡೆಸಿದ 
ಪ್ರಯತ್ನಗಳು ಫಲ ನೀಡದಿರಬಹುದು. ಆದರೆ ಅವರ ಆತ್ಮವಿಶ್ವಾಸ ಅಚಲವಾಗಿಯೇ 
ಉಳಿದಿತ್ತು. ಕೊನೆಗೂ ೧೯೭೧ರಲ್ಲಿಂತೂ ಆ ಏಕತೆ ಸಾಧ್ಯವಾಯಿತು. ಆದರೆ ಆ 
ವೇಳೆಗೆ ಪ್ರಜಾ ಸೋಷಲಿಸ್ಟ್‌ ಪಾರ್ಟಿಯ ನಿಷ್ಕಿಪೀಯಗೊಂಡಿತ್ತು. ಅದೇ ರೀತಿ ಸಂಯುಕ್ತ 
ಸೋಷಲಿಸ್ಟ್‌ ಪಾರ್ಟಿ ಕೂಡಾ ಅವಸಾನದ ಹಂತ ತಲುಪಿತ್ತು. ಸಹಕಾರವಾದ, ಸರ್ವೋದಯ 
ಸಿದ್ದಾಂತ ಮತ್ತು ಕಾಂಗ್ರೆಸ್‌ ನಿರ್ನಾಮದ ಧೋರಣೆಯಿಂದಾಗಿ ಸಂಯುಕ್ತ ಸೋಷಲಿಸ್ಟ್‌ 
ಪಾರ್ಟಿ ಪರ್ಯಾಯವಾಗುವ ಭರವಸೆ-ನಿರೀಕ್ಷೆಗಳು ಮಣ್ಣೂ ಪಾಲಾದವು. 


ಗುಜರಾತ್‌ ಮತ್ತು ಬಿಹಾರ್‌ಗಳಲ್ಲಿನ ಯುವ ಚಳವಳಿಗಳ ದೆಸೆಯಿಂದಾಗಿ 
ಜಯಪ್ರಕಾಶ್‌ ನಾರಾಯಣ್‌ ಅವರು ಮತ್ತೊಮ್ಮೆಸಕ್ರಿಯ ರಾಜಕಾರಣಕ್ಕೆ ಧುಮುಕಿದರು. 


58 ವಿಸ್‌. ಎಮ್‌. ಜೋಶಿ 


ಶ್ರೀಮತಿ ಇಂದಿರಾಗಾಂಧಿ ಅವರೊಂದಿಗಿನ ಅವರ ಸಂಬಂದಗಳು ೧೯೭೧ರಿಂದಲೇ 
ಹಳಸತೊಡಗಿತು. ಆ ವರ್ಷದ ಮಾರ್ಚ್‌-ಏಪ್ರಿಲ್‌ ತಿಂಗಳಲ್ಲಿ ಜಯಪ್ರಕಾಶ್‌ಜಿ ಮತ್ತು 
ಶ್ರೀಮತಿ ಇಂದಿರಾಗಾಂಧಿ ಅವರ ನಡುವಣ ಪತ್ರ ವ್ಯವಹಾರದಿಂದ ಇದು ಸ್ಪಷ್ಟವಾಗಿದೆ. 
ಬಿಹಾರದಲ್ಲಿ ಜೆ.ಪಿ. ಅವರು ಆರಂಭಿಸಿದ ಜನತಾ ಚಳವಳಿಗೆ ಎಸ್‌.ಎಂ. ಅವರು ತಮ್ಮ 
ಸಂಪೂರ್ಣ ಬೆಂಬಲ ನೀಡಿದ್ದರು. ತುರ್ತು ಪರಿಸ್ಥಿತಿಗೆ ಮೊದಲು ಮತ್ತು ಅನಂತರದಲ್ಲಿ 
ಪ್ರತಿಪಕ್ಷಗಳನ್ನು ಒಂದುಗೂಡಿಸುವ ಜಯಪ್ರಕಾಶ್‌ಜಿ ಅವರ ಕಾರ್ಯಬಾರಕ್ಕೆ ಅವರು 
ಸಂಪೂರ್ಣ ಬೆಂಬಲಿ ನೀಡಿದ್ದರು. ಆದರೆ ಅವರ ವಿಚಾರಧಾರೆ ಬದಲಾಗಿತ್ತು ಎಂಬುದು 
ಅದರ ಅರ್ಥವುಲ ಅಥವಾ ಆರ್‌.ಎಸ್‌.ಎಸ್‌ ಮತ್ತು ಜನಸಂಘಗಳು ಬದಲಾಗಿವೆ ಎಂದು 
ಅವರು ಒಪಿಕೊಂಡಿದ್ದಾರೆಂಬುದೂ ಅದರ ಅರ್ಥವಲ್ಲ. ಜನತಾ ಪಾರ್ಟಿ ರಚಿತವಾದ 
ನೆಂತರದಲ್ಲಿ ಸಂಘ.ಕುರಿತ ಅವರ ವ್ಯಕ್ತಿಗತ ಅನುಭವಗಳು ಸಂಪೂರ್ಣ ಭ್ರಮನಿರಸನ 
ಉಂಟು ಮಾಡಿದವು. 


೧೯೭೭ರ ಲೋಕಸಭಾ ಚುನಾವಣೆಯಲ್ಲಿ ಜನತಾ ಪಾರ್ಚಿಯು ಕಮ್ಯುನಿಸ್ಟ್‌ 
ಪಾರ್ಟಿ (ಮಾರ್ಕಿಸ್ಟ್‌) ಅಕಾಲಿದಳ, ದ್ರಾವಿಡ ಮುನೇತ್ರ ಕಳಗಂ (ತಮಿಳ್ನಾಡು) ರಿಪಬ್ಬಿಕ್‌ 
ಪಾರ್ಟಿ ಮತ್ತು ಶೇತ್ಕರಿ ಕಾಮಗಾರ್‌ ಪಕ್ಷ (ಮಹಾರಾಷ್ಟ) ಮತ್ತಿತರ ಪಕ್ಷಗಳೊಂದಿಗೆ 
ಚುನಾವಣಾ ಒಡಂಬಡಿಕೆಯೊಂದನ್ನು ಮಾಡಿಕೊಂಡಿತು. ಪಶ್ಚಿಮ ಬಂಗಾಳದಲ್ಲಿ ಜನತಾ 
ಪಾರ್ಟಿ ಸದಸ್ಯರ ಯಶಸ್ಸಿಗೆ ಅಲ್ಲಿ ಮಾರ್ಕಿಸ್ವರಿಂದ ದೊರೆತ ಬೆಂಬಲವೇ ಕಾರಣ. ಅದೇ 
ರೀತಿ ತಮಿಳುನಾಡಿನಲ್ಲಿ ಕರುಣಾನಿಧಿ ಅವರು ನೀಡಿದ ಸಹಕಾರದಿಂದಾಗಿ ಜನತಾಪಾರ್ಟ 
ನೂರು ಲೋಕಸಭಾ ಸ್ಥಾನಗಳನ್ನು ಗೆದ್ದುಕೊಂಡಿತು. ಅದೇ ರೀತಿ ಶೇತ್ಯರಿ ಕಾಮಗಾರ್‌ ಪಕ್ಷ 
ಮತ್ತು ಇತರ ಪಕ್ಷಗಳು ನೀಡಿದ ಬೆಂಬಲವೇ ಮಹಾರಾಷ್ಟ್ರದಲ್ಲಿ ಪ್ರತಿಪಕ್ಷಗಳಿಗೆ ಗೆಲುವನ್ನು 
ತಂದುಕೊಟ್ಟಿತು. ಇದೇ ರೀತಿ ಪಶ್ಚಿಮ ಬಂಗಾಳ, ತಮಿಳ್ನಾಡು ಮತ್ತಿತರ ರಾಜ್ಯಗಳಲ್ಲಿ 
ಮುಂಬರುವ ವಿಧಾನಸಭಾ ಚುನಾವಣೆಗಳಲ್ಲಿಯೂ ಇದೇ ರೀತಿ ಸಹಕಾರ 
ಮುಂದುವರೆಯಬೇಕೆಂದು ನಾನು ಆಗ್ರಹಪಡಿಸಿದ್ದೆ. ಜಮ್ಮುಕಾಶ್ಲೀರದಲ್ಲಿಯೂ ಶೇಖ್‌ 
ಅಬ್ದುಲ್ಲ ಅವರ ನೇತೃತ್ರದ ನ್ಯಾಷನಲ್‌ ಕಾನ್‌ಫರೆನ್ಸ್‌ನೊಂದಿಗೆ ಚುನಾವಣಾ ಹೊಂದಾಣಿಕೆ 
ಮಾಡಿಕೊಳ್ಳಬೇಕೆಂಬುದು ನನ್ನ ಆಶಯವಾಗಿತ್ತು. ಚಂದ್ರಶೇಖರ್‌ ಮತ್ತು ಜಾರ್ಜ್‌ 
ಫರ್ನಾಂಡಿಸ್‌ ಅವರಂತಹ ಮುಖಂಡರು ನನ್ನ ಪ್ರಸ್ಪಾಸಕ್ಕೆ ಸಮ್ಮತಿ ಸೂಚಿಸಿದ್ದರು. 
ಎಸ್‌.ಎಂ.ಜೋಶಿ ಕೂಡಾ ಇದೇ ಅಭಿಪ್ರಾಯ ಹೊಂದಿದ್ದರು. ಇಷ್ಟು ಮಾತ್ರವಲ್ಲ. 
ಮಹಾರಾಷ್ಟ್ರ ಜನತಾ ಪಾರ್ಟಿಯ ಅಧ್ಯಕ್ಷರ ನೆಲೆಯಲ್ಲಿ ಅವರು ಶೇತ್ಮರಿ ಕಾಮಗಾರ್‌ 
ಪಕ್ಷದೊಂದಿಗೆ ಈ ಸಂಬಂಧದಲ್ಲಿ ಮಾತುಕತೆ ನಡೆಸಿದ್ದರು. ಆದರೆ ಅಧಿಕಾರವು ಜನತಾ 
ಪಕ್ಷದ ನಾಯಕತ್ವದ ತಲೆಯನ್ನು ಅಡರಿತ್ತೆಂದು ಕಾಣಿಸುತ್ತದೆ. ಇದರ ಪರಿಣಾಮವಾಗಿ 
ಪಶ್ಚಿಮ ಬಂಗಾಲದಲ್ಲಿ ಉತ್ತಮ ಫಲಿತಾಂಶ ಸಾಧಿಸಲಾಗಲಿಲ್ಲ. ಕತಮಿಳುನಾಡಿನಲ್ಲಿಯೂ 


ಹುತಿಭಾವಂತ ನಂಸದೀಯ ಪಟು 5೦ 


ಅದು ಸೋಲಿಸಲ್ಪಟ್ಟಿತು. ಕಾಶ್ಮೀರದಲ್ಲಿ ಶೇಖ್‌ ಅಬ್ದುಲ್‌ ಅವರು ಅತ್ಯಧಿಕ ಬಹುಮತದಿಂದ 
ವಿಜಯಿಯಾದರು. 


ಈ ಮೊದಲೇ ನಾನು ಹೇಳಿದಂತೆ ಎಸ್‌.ಎಂ. ಜೋಶಿಯವರು ಮಹಾರಾಷ್ಟ್ರದಲ್ಲಿ 
ಶೇತ್ಮರಿ ಕಾಮಗಾರ್‌ ಪಕ್ಷದೊಂದಿಗೆ ಚುನಾವಣಾ ಹೊಂದಾಣಿಕೆಗೆ ತಮ್ಮ ಪ್ರಾಮಾಣಿಕ 
ಪ್ರಯತ್ನ ನಡೆಸಿದ್ದರು. ಈ ಸಂಬಂಧದಲ್ಲಿ ಜನತಾಪಕ್ಷದ ರಾಜ್ಯ ಶಾಖೆಯ ಕಾರ್ಯಕಾರಿಣಿ 
ಸಭೆಯೊಂದು ನಡೆಯಿತು. ಈ ಸಭೆಯಲ್ಲಿ ನಾನು ಮತ್ತು ನಾವಾಜಿ ದೇಶ್‌ಮುಖ್‌ 
ಅವರು ಭಾಗವಹಿಸಿದ್ದೆವು. ಈ ಸಭೆಯಲ್ಲಿ ಎಸ್‌.ಎಂ.ಅವರು ಶೇತ್ಕರಿ ಕಾಮಗಾರ್‌ 
ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಇಂದಿನ ಅಗತ್ಯವೆಂದು ವಾದಿಸಿದ್ದರು. 
ವಾನು ಬಾಪು ಕಲ್ಪಾತೆ ಮತ್ತು ಇತರ ಮೂರು - ನಾಲ್ಕು ಮಂದಿ ಅವರನ್ನು ಬೆಂಬಲಿಸಿದ್ದೆವ. 
ಉಳಿದವರು ಅವರನ್ನು ವಿರೋಧಿಸಿದರು. ಜನತಾ ಪಾರ್ಟಿಯ ಸಾಮರ್ಥ್ಯ ಕುರಿತಂತೆ 
ಅವರ ಅಭಿಪ್ರಾಯವು ಸತ್ಯದಿಂದ ಬಹಳ ದೂರವಾಗಿತ್ತು. ಅಂತಿಮವಾಗಿ ಯಾವುದೇ 
ರಾಜಿ ಸೂತ್ರಕ್ಕೂ ಬರಲು ಸಾಧ್ಯವಾಗಲಿಲ್ಲ. ಇದರಿಂದಾಗಿ ಶೇತ್ಯರಿ ಕಾಮಗಾರ್‌ ಪಕ್ಷ 
ಸೋಲುಣ್ಣಬೇಕಾಯಿತು. ಜನತಾ ಪಕ್ಷಕ್ಕೆ ಅಗತ್ಯವಿರುವಷ್ಟು ಸ್ಥಾನಗಳನ್ನು ಸಂಪಾದಿಸಲು 
ಸಾಧ್ಯವಾಗಲಿಲ್ಲ. ಈ ಫಲಿತಾಂಶ ಮೊದಲು ಉಹಿಸಿದಂತೆಯೇ ಆಯಿತು. ಇದರ 
ಪರಿಣಾಮವಾಗಿ ವಸಂತದಾದಾ ಪಾಟೀಲ್‌ ನೇತೃತ್ವದ ಕಾಂಗ್ರೆಸ್‌ (ಐ) ಸಮಿಶ್ರ 
ಸರ್ಕಾರವೊಂದನ್ನು ರಚಿಸಿತು. ಶೇತ್ಯರಿ ಕಾಮಗರಿ ಪಕ್ಷದೊಂದಿಗೆ ಚುನಾವಣಾ ಹೊಂದಾಣಿಕೆ 
ಮಾಡಿಕೊಳ್ಳುವಲ್ಲಿನ ನಕರಾತಕ್ರ ಧೋರಣೆಯಿಂದಾಗಿ ಎಸ್‌.ಎಂ. ಅರು ಬೇಸತ್ತು 
ಹೋಗಿದ್ದರು. ಟಿಕೆಟ್‌ಗಳ ವಿತರಣೆಯಲ್ಲಿನ ದುಂಡಾವರ್ತನೆ, ನಾಲ್ಕು ರಾಜ್ಯಗಳಲ್ಲಿ ತಮ್ಮ 
ಪಕ್ಷದ ಮುಖ್ಯಮಂತ್ರಿಗಳಿದ್ದು ನಿರಂತರವಾಗಿ ಮುಂದುವರೆದ ಬಿಕ್ಕಟ್ಟು, ಮಹಾರಾಷ್ಟ್ರದಲ್ಲಿ 
ಸಮಾಜವಾದಿ ಮುಖ್ಯಮಂತ್ರಿ ಇರಬಾರದೆಂದು ನಡೆಸಿದ ದ್ರೋಹೆ ಚಿಂತನೆ, ಅದೇ ರೀತಿ 
ಮಹಾರಾಷ್ಟ್ರ ಜನತಾಪಾರ್ಟಿಯ ಅಧ್ಯಕ್ಷ ಸ್ಥಾನಕ್ಕಿ ಸಮಾಜವಾದಿಯನ್ನು ತರಬಾರದೆಂದು 
ನಡೆಸಿದ ಷಡ್ಯಂತ್ರ, ಮರಾಠಿ ಸಾಪ್ತಾಹಿಕ “ಸಂಘಿ”'ಯಲ್ಲಿ ನಿರಂತರವಾಗಿ ನಡೆಸಲಾದ 
ದ್ವೇಷದ ಅಪಪ್ರಚಾರ ಇವೆಲ್ಲವೂ ಜೋಶಿಯವರಲ್ಲಿ ಜಿಗುಪ್ಲೆ ಹುಟ್ಟಿಸಿತು. ಇಂತಹ 
ಪರಿಸ್ಥಿಶಿಯಲ್ಲಿ ಅವರು ಆರ್‌.ಎಸ್‌.ಎಸ್‌ .ನೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು 
ಹೋಗುವುದು ಸಾಧ್ಯವಾಗದೆಂದು ಮತ್ತು ರಾಜ್ಯದಲ್ಲಿನ ರಾಜಕೀಯ ವ್ಯವಸ್ಥೆಯನ್ನು ಪುನಃ 
ಆರಂಭದಿಂದ ಕಟ್ಟುವುದು ಅನಿವಾರ್ಯ ಎಂಬ ಅಂಶವನ್ನು ಅವರು ನನ್ನೊಂದಿಗೂ ಮತ್ತು 
ಇತರ ಅನೇಕೆರೊಂದಿಗೂ ಹೇಳಿದ್ದಾರೆ. 


೧೯೫೨ರ ಚುನಾವಣೆ ಕಾಲದಿಂದಲೂ ಆಡಳಿತರೂಢ ಕಾಂಗ್ರೆಸ್‌ ಪಕ್ಷದ 
ಕಾರ್ಯತಂತ್ರ ಒಂದೇ ಆಗಿತ್ತು. ಅದೆಂದರೆ ಪ್ರತಿಪಕ್ಷಗಳ ಸದಸ್ಯರು ತಮ್ಮತಮ್ಮ ಪಕ್ಷಗಳಿಂದ 


60 ವಿಸ್‌. ಎಮ್‌. ಜೋಶಿ 


ಹೊರಬರುವಂತೆ ಅವರಿಗೆ ಪ್ರಲೋಭನೆಗಳನ್ನು ಒಡ್ಡುವುದು ಮತ್ತು ಅಂತಹವರು ಕಾಂಜ್ವೆಸ್‌ಗೆ 
ಪಕ್ಷಾಂತರ ಮಾಡುವಂತೆ ಪ್ರೇರೇಪಿಸುವುದು ಆಗಿತ್ತು. ತಮಿಳ್ನಾಡಿನಲ್ಲಿ ರಾಜಾತಿ ಅವರನ್ನು 
ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ದು ಈ ತಂತ್ರದಿಂದಲೇ. ಹೀಗೆ ನೈತಿಕ ಮೌಲ್ಯಗಳಲ್ಲೇ 
ರಾಜಿ ಮಾಡಿಕೊಂಡು ಸಣ್ಣ ಪಕ್ಷಗಳನ್ನು ಚೂರು ಚೂರು ಮಾಡುವುದು ಕಾಂಗೈೆಸ್‌ನ 
ತಂತ್ರವಾಗಿತ್ತು. ೧೯೫೩ರಲ್ಲಿ ಆಂಧ್ರಪ್ರದೇಶ ರಚಿತವಾಯಿತು. ಅಲ್ಲಿಗೆ ಟಿ. ಪ್ರಕಾಶ್‌ 
ಎಂಬುವರನ್ನು ಮುಖ್ಯಮಂತ್ರಿಯನ್ನಾಗಿ ನೇಮಿಸುವ ವಿಷಯದಲ್ಲಿ ಜನರಲ್ಲಿ ಸರ್ವಾನುಮತ 
ಇದ್ದಿತು. ಅಲ್ಲಿನ ವಿಧಾನಸಭೆಯಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಬಂದಿರಲಿಲ್ಲ. ಜನರ 
ಅಭಿಮತಕ್ಕೆ ಪಾರಕವಾಗಿ ಪ್ರಜಾ ಸೋಷಲಿಸ್ಟ್‌ ಪಾರ್ಟಿ ಸಮಿಶ್ರ ಸಂಪುಟದ ರಚನೆಗೆ ತನ್ನ 
ಸಮತಿ ನೀಡಿತು. ಟಿ. ಪ್ರಕಾಶ್‌ ಅವರು ಪ್ರಜಾ ಸೋಷಲಿಸ್ಟ್‌ ಪಾರ್ಟಿಯ 
ನಾಯಕರಾಗಿದ್ದರಿಂದ ಅವರನ್ನು ಮುಖ್ಯಮಂತ್ರಿಯಾಗಿ ಸ್ವೀಕರಿಸುವುದು ಕಾಂಗ್ರೆಸ್‌ಗೆ 
ಇಷ್ಟವಿರಲಿಲ್ಲ. ನೆಹರು ಅವರು ಒಳಗೊಂಡಂತೆ ಎಲ್ಲ ಧುರೀಣರು ಅವರನ್ನು ಪ್ರಜಾ 
ಸೋಷಲಿಸ್ಟ್‌ ಪಾರ್ಟಿಯನ್ನು ಬಿಟ್ಟು ಬರುವಂತೆ ಆಗ್ರಹಪಡಿಸಿದರು. ಪ್ರಕಾಶ್‌ ಅವರು 
ಮಾತಿಗೆ ಮರುಳಾದರು. ಪಕ್ಷವನ್ನು ತೊರೆದೇ ಬಿಟ್ಟರು. ಕಾಂಗ್ರಸ್‌ ಅವರಿಗೆ ಮುಖ್ಯಮಂತ್ರಿ 
ಪದವಿಯನ್ನು ಪಾರಿತೋಷಕವಾಗಿ ನೀಡಿತು. ಡಾ. ಲೋಹಿಯಾ ಅವರು ಈ ಎಲ್ಲ 
ಬೆಳವಣಿಗೆಗಳನ್ನು "ರಾಜಕೀಯದ ಹಗಲುದರೋಡೆ” ಎಂದು ಕರೆದಿದ್ದರು. ೧೯೫೬ರಲ್ಲಿ 
ಡಾ. ಲೋಹಿಯಾ ಅವರು ಅದಿಕಾರದ ಲಾಲನೆಯಿಂದ ಪಕ್ಷಾಂತರ ಮಾರ್ಗವನ್ನು ಅನುಸರಿಸುವ 
ಕೆಟ್ಟ ಪದ್ಧತಿಯನ್ನು ಕೊನೆಗಾಣಿಸಲು ಜನಪ್ರತಿನಿಧಿಗಳಿಗೆ ನೀತಿ ಸಂಹಿತೆಯೊಂದನು 
ರೂಪಿಸುವಂತೆ ಕರೆ ಕೊಟ್ಟಿದ್ದರು. ಆದರೆ ಕಾಂಗ್ರೆಸ್‌ ಅದನ್ನು ಒಪ್ಪಿಕೊಳ್ಳಲಿಲ್ಲ. 


ಆದಾದ ನಾಲ್ಕೈದು ವರ್ಷಗಳು ನಂತರ ಶ್ರೀ ಧನಂಜಯರಾವ್‌ ಗಾಡ್ಗೀಳ್‌ 
ಅವರ ಸ್ಪೂರ್ತಿಯಿಂದಾಗಿ ಭಟ್‌ಘರ್‌ ಸರೋವರದ ಬಳಿ ಸರ್ವಪಕ್ಷದ ಸಬಿಯೊದನ್ನು 
ಜರುಗಿಸಲಾಯಿತು. ಆದರೂ ಯಶವಂತರಾವ್‌ ಅವರ ಪ್ರತಿಭಟನೆಯಿಂದಾಗಿ ಅಲ್ಲಿ 
ಕೂಡಾ ಪಕ್ಷಾಂತರ ಕುರಿತು ಗೊತ್ತುವಳಿ ಅಂಗೀಕರಿಸಲು ಸಾಧ್ಯವಾಗಲಿಲ್ಲ. ಅವರಿಗೆ 
ಪಿ.ಡಬಲ್ಲ್ಯೂಪಿ ಮತ್ತು ಪಿ.ಎಸ್‌.ಪಿ.ಶಾಸಕರನ್ನು ಪಕ್ಷದೊಳಕ್ಕೆ ತರುವುದು ಮುಖ್ಯವಾಗಿತ್ತು. 
ಇತರ ರಾಜ್ಯಗಳಲ್ಲಿ ಕೂಡ ಕಾಂಗ್ರೆಸ್‌ ಯಶವಂತರಾವ್‌ ಮಾರ್ಗವನ್ನೇ ಅನುಸರಿಸಿತು. 
ಪಟ್ಟಿಂ ತಾನು ಪಿಳ್ಳೈ ಅವರನ್ನು ರಾಜ್ಯಪಾಲರನ್ನಾಗಿ ನೇಮಿಸಿದ ಕಾರಣದಿಂದ ಖಾಲಿ 
ಬಿದ್ದಿದ್ದ ಕೇರಳದ ಮುಖ್ಯಮಂತ್ರಿ ಸ್ವಾನವನ್ನು ಕೂಡಾ ಕಾಂಗೆಸ್‌ ತನ್ನ ವಶಕ್ಕೆ ತೆಗೆದುಕೊಂಡಿತು. 
ಇವೆಲ್ಲವನ್ನು ಮೋಡಿ ಬೇಸತ್ತ ಡಾ.ಲೋಹಿಯಾ ಅವರು ಪಕ್ಷಾಂತರದ ಇದೇ ಸಾಧನವನ್ನು 
ಕಾಂಗ್ರೆಸ್‌ ವಿರುದ್ದ ಅದಕ್ಕೆ ಬುದ್ದಿ ಕಲಿಸಲು ನಿರ್ಧರಿಸಿದರು. ಹರಿಯಾಣ ಮತ್ತು ಉತ್ತರ 
ಪ್ರದೇಶಗಳಲ್ಲಿ ಕಾಂಗ್ರೆಸ್‌ ಸರಕಾರಗಳನ್ನು ಉರುಳಿಸುವಲ್ಲಿ ಡಾ.ಲೋಹಿಯಾ ಅವರ ಕೈವಾಡ 
ಇದ್ದಿತು. ಹರಿಯಾಣದಲ್ಲಿ ರಾವ್‌ ಬೀರೇಂದ್ರ ಸಿಂಗ್‌ ಅವರನ್ನು ಮುಖ್ಯಮಂತ್ರಿಯಾಗಿ 


ಪ್ರತಿಭಾವಂತ ಸಂಸದೀಯ ಪಟು 61 


ಪ್ರಶಿಷ್ಠಾಪಿಸಿದರೆ, ಚೌಧರಿ ಚರಣ್‌ಸಿಂಗ್‌ ಅವರನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ 
ನೇಮಿಸುವ ಮೂಲಕ ಅವರು ಆ ಕಾರ್ಯವನ್ನು ಸಾಧಿಸಿದರು. ಮಧ್ಯಪ್ರದೇಶದಲ್ಲಿ ಕಾಂಗೆಸ್‌ 
ಶಾಸಕರ ಮಧ್ಯೆ ಇಂತಹ ಬಂಡಾಯವನ್ನು ವಿಜಯರಾಜೇ ಸಿಂಧಿಯಾ ಅವರು ಹುಟ್ಟು 
ಹಾಕಿದರು. ಈ ವಿಷಯ ಸಂಯುಕ್ತ ಸಮಾಜವಾದಿ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿ 
ಸಭೆಯಲ್ಲಿ ಚರ್ಚಿಗೆ ಬಂದಿತು. ಆಗ ಬಂಡುಕೋರ ಶಾಸಕರನ್ನು ಪಕ್ಷಕ್ಕೆ ಸ್ಪಾಗತಿಸಬೇಕೆಂಬ 
ಸಲಹೆ ಬಂದಿತು. ಈ ಚರ್ಚಿಯ ವೇಳೆಯಲ್ಲಿ ಇಂತಹ ಪಕ್ಷಾಂತರವನ್ನು ಉತ್ತೇಜಿಸುವವರ 
ನೈತಿಕ ಸಿಂಧುತ್ವವನ್ನು ಎಸ್‌.ಎಂ.ಅವರು ಪ್ರಶ್ನಿಸಿದ್ದು ನನಗಿನ್ನೂ ಚೆನ್ನಾಗಿ ನನಪಿದೆ. ಕಾಂಗ್ರೆಸ್‌ 
ಅನೇಕ ತಪ್ಪು ಕೆಲಸಗಳನ್ನು ಮಾಡಿದೆ ಮತ್ತು ನಿಸ್ಸಂಶಯವಾಗಿಯೂ ಪಕ್ಷಾಂತರಿಗಳನ್ನು 
ಅದು ಪ್ರೋತ್ಸಾಹಿಸಿದೆ ಮತ್ತು ಹಾಗಾಗಿ ಅದನ್ನು ಅಧಿಕಾರದಿಂದ ಹೊರಗಟ್ಟುವುದು ಅತ್ಯಗತ್ಯ 
ಎಂಬುದನ್ನು ಒಪ್ಪಿಕೊಳ್ಳುತ್ತಲೇ ತಮ್ಮಪಕ್ಷವ ಪಕ್ಷಾತರವನ್ನು ಪ್ರೋತ್ಸಾಹಿಸುವುದು ಎಷ್ಟರಮಟ್ಟಿಗೆ 
ಸರಿ ಎಂದು ಅವರು ಪ್ರಶ್ನಿಸಿದ್ದರು. ಆದರೆ ಪ್ರತಿಪಕ್ಷಗಳು ನೈತಿಕತೆಗಿಂತ ಹೆಚ್ಚಾಗಿ ವಾಸ್ತವಿಕತೆಗೆ 
ಹೆಚ್ಚು ಆದ್ಯತೆ ನೀಡಿದವು. ಜನತಾ ಪಾರ್ಟಿಯ ಕಾರ್ಯಕಾರಿಣಿ ಸಭೆಯಲ್ಲೂ ಇದೇ 
ಪ್ರಶ್ನೆಗಳು ಎದುರಾಗಿದ್ದವ. ಆದರೆ ನೈತಿಕತೆಯ ಮೇಲೆ ಪ್ರವಚನಗಳನ್ನು ನೀಡುವುದರಲ್ಲಿ 
ಹೆಸರಾಗಿದ್ದ, ಅಂತಹ ಕಾಂಗ್ರೆಸ್‌ ಸಂಸದರನ್ನು ಜನತಾ ಪಕ್ಷದೊಳಕ್ಕೆ ಸೇರಿಸಿಕೊಳ್ಳುವುದಕ್ಕೆ 
ವಿರುದ್ಧವಾಗಿದ್ದ ಮತ್ತು ತುರ್ತು ಪರಿಸ್ಥಿತಿಯನ್ನು ೧೯೭೭ರ ಚುನಾವಣೆಯ ನಂತರದಲ್ಲಷ್ಟೇ 
ವಿರೋಧಿಸಿದ್ದ ಮುರಾರ್ಜಿ ಭಾಯಿಯವರು ಗುಜರಾತಿನಲ್ಲಿ ಎರಡು ಅಥವಾ ಮೂರು 
ಬಾರಿ ಪಕ್ಷಾಂತರಗೊಂಡ ಶಾಸಕರ ನೆರವಿನಿಂದ ಸರ್ಕಾರ ರಚಿಸುವುದಕ್ಕೆ ಒಪ್ಪಿಗೆ ನೀಡಿದ್ದರು. 


ಮುಂದೆ ೧೯೭೮ರ್ದಲಿ ಸಮಸ್ಯ ಮಹಾರಾಷ್ಟ್ರದಲ್ಲಿ ಉದ್ಭವಿಸಿತು. ತುರ್ತು 
ಪರಿಸ್ಥಿತಿ ಹೇರಿಕೆಗೆ ಹೊಣೆ ಹೊತ್ತ ಕಾಂಗ್ರೆಸ್‌ ಪಕ್ಷವನ್ನು ಅಧಿಕಾರದಿಂದ ಕಿತ್ತೆಸೆಯಲು 
ಶರದ್‌ ಪವಾರ್‌ ಅವರನ್ನು ಮುಖ್ಯಮಂತ್ರಿಯಾಗಿ ನೇಮಿಸಲಾಯಿತು. ಇಲ್ಲೂ ಕೂಡಾ 
ನೈಶಿಕತೆಗಿಂತ ವ್ಯವಹಾರಿಕವಾದ ನಿಲವು ಮತ್ತು ಕಾರ್ಯತಂತ್ರಗಳೇ ಮುಖ್ಯವಾದವು. ಆದರೆ 
ಎಸ್‌.ಎಂ.ಜೋಶಿ ಮತ್ತು ಜಯಪ್ರಕಾಶ್‌ಜಿ ಅವರು ಇದನ್ನು ಇಷ್ಟಪಡಲಿಲ್ಲ. ಶ್ರೀಮತಿ 
ಇಂದಿರಾಗಾಂಧಿ ಮತ್ತು ಮುರಾರ್ಜಿಭಾಯಿ ಅವರು ಸಂಸತ್ತಿನಲ್ಲಿ ಪಕ್ಷಾಂತರ ಮಸೂದೆಯನ್ನು 
ಮಂಡಿಸಿದ್ದಾರೆಂಬುದು ಒಂದು ವಾಸ್ತವ ಸಂಗತಿ. ಆದರೆ ಅದು ಕೂಡಾ ದುರುದ್ದೇಶದಿಂದಲೇ 
ಕೂಡಿತ್ತು. ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಲಾಗಿದ್ದ ಆಶ್ತಾಸನೆಗಳಿಗೆ ವ್ಯತಿರಿಕವಾಗಿದ್ದ 
ಮತ್ತು ಸರ್ಕಾರದ ನ್ಯಾಯಬಾಹಿರ ಪ್ರಸ್ತಾಪಗಳನ್ನು ವಿರೋಧಿಸುವ ಸಂಸತ್‌ ಸದನ್ಯರ 
ಸ್ವಾತಂತ್ರ ವನ್ನು ಕಸಿದುಕೊಳ್ಳುವ ಉದ್ದೇಶದಿಂದ ಅವರು ಈ ಮಸೂದೆಯನ್ನು ತಂದಿದ್ದರು. 
ಜಯಪ್ರಕಾಶ್‌ ನಾರಾಯಣ್‌ ಅವರು ತಮ್ಮ "ಏಕಮೇವ ಆಶಾ' ಶೀರ್ಷಿಕೆಯ 
ಲೇಖನವೊಂದರಲ್ಲಿ “ಈ ವಿಧಿಯನ್ನು ಬಲವಾಗಿ ವಿರೋಧಿಸಿದ್ದು. ಈ ವಿಧಿಯು ಜನತಂತ್ರ 
ವಿರೋಧಿ ಮತ್ತು ಸರ್ವಾಧಿಕಾರದ ಸಂಕೇತವಾಗಿದೆ” ಎಂದು ಹೇಳಿದ್ದರು. ಹಾಗಿದ್ದರೆ 


62 ಎಸ್‌. ಎಮ್‌. ಜೋಶಿ 


ನೈತಿಕ ಮೌಲ್ಯಗಳನ್ನು ಸ್ತುತಿಸುವ ಮತ್ತು ಜನತಾಂತ್ರಿಕ ಸಂಪ್ರದಾಯಗಳನ್ನು ಹಾಡಿ ಹೊಗಳುವ 
ಇಂತಹ ಮಸೂದೆ ಇಂದಿರಾ-ಗಾಂಧಿಜಿ ಮತ್ತು ಮೊರಾರ್ಜಿ ಭಾಯಿಯವರಿಗೆ ಏಕೆ 
ಬೇಕಾಯಿತು? ಅವರಿಗೆ ತಮ್ಮ ಮಾತನ್ನು ಚಾಚು ತಪ್ಪದೆ ಪಾಲಿಸುವ ಗುಲಾಮರಂತಹ 
ಸಂಸತ್‌ ಸದಸ್ಯರ ಒಂದು ಪಡೆ ಬೇಕಾಗಿತ್ತು. 


ನೈತಿಕ ಮೌಲ್ಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಲ್ಲಿ ಇನ್ನಿತರ ಅಂಶಗಳು ಇವೆ. 
ಹಾಗಿದ್ದರೆ ಸಾರ್ವಜನಿಕ ಜೀವನದ ನೈತಿಕತೆ ಖಾಸಗಿ ನೈಶಿಕ ಮೌಲ್ಯಕ್ಕಿಂತ ಭಿನ್ನಾವಾಗಿದೆಯೇ? 
ಸಾರ್ವಜನಿಕ ಬದುಕು ಖಾಸಗಿ ಬದುಕಿಗಿಂತ ಪ್ರತ್ಯೇಕವಾದದ್ದೇ? ಅನೇಕ ಮಂದಿ ಸಾರ್ವಜನಿಕ 
ಜೀವನವ ಖಾಸಗಿ ಜೀವನಕ್ಕಿಂತ ಬೇರೆಯಾಗಿದೆ ಎಂದು ಪರಿಗಣಿಸುತ್ತಾರೆ. ಆದರೆ ಎಸ್‌.ಎಂ. 
ಅವರ ಮಟ್ಟಿಗೆ ಅದು ಹಾಗಿರಲಿಲ್ಲ. ಆದರೆ ತಮ್ಮ ಸ್ವಂತದ ಜೀವನದಲ್ಲಿ ಅವರು ಅನುಸರಿಸುತ್ತಿದ್ದ 
ರೀತಿನೀತಿಗಳನ್ನು ಇತರರು ಕಟ್ಟುವಿಟ್ಟಾಗಿ ಅನುಸರಿಸಬೇಕೆಂದು ತಮ್ಮ ಸುತ್ತ ಮುತ್ತ ಇದ್ದ 
ಜನರಿಗೆ ಎಂದೂ ಬಲವಂತಪಡಿಸುತ್ತಿರಲಿಲ್ಲ. 


ಆದರೆ ಇಂತಹ ಪ್ರವೃತ್ತಿ ಸಹನಾ ಶಕ್ತಿಯ ದ್ಯೋತಕವೇ ಅಥವಾ ಒಂದು 
ದೌರ್ಬಲ್ಯವೇ? ಎಂಬುದೊಂದು ಪ್ರಶ್ನೆ ಆಗಾಗ ನನ್ನ ಮನಸ್ಸಿನಲ್ಲಿ ತಾಕಲಾಟ 
ಉಂಟುಮಾಡುತ್ತಿತು. ಇತರರ ಸೇವೆ ಮಾಡುವುದು ಮತ್ತು ಸಹಾಯವಾಗುವುದು 
ಅವರ ಸ್ವಭಾವದಲ್ಲೇ ಸೇರಿ ಹೋಗಿತ್ತು. ಆದರೆ ನಾವ ಎಷ್ಟು ದೂರ ಹೋಗಬೇಕು? 
ಸಾರ್ವಜನಿಕ ಹಿತಾಸಕ್ಷಿಗಳಲ್ಲಿ ಈ ರೀತಿ ಕೆಲಸ ಮಾಡುವುದು ಅತ್ಯಗತ್ಯ ಎಂಬುದನ್ನು ನಾವ 
ನಂಬಬೇಕೆ? ಈ ಎಲ್ಲ ಪ್ರಶ್ನೆಗಳು ಅತ್ಯಂತ ಸೆಂಕೀರ್ಣವಾದವು ಮತ್ತು 
ದಿಗಿಲುಗೊಳಿಸುವಂತಹುದು. ಇಂತಹ ಪ್ರಶ್ನೆಗಳು ಎಸ್‌.ಎಂ.ರವರ ಮನಸ್ಸಿನಲ್ಲೂ 
ಹೊಯ್ದಾಟವನ್ನು ಎಬ್ಬಿಸಿರಲೇಬೇಕು. ಆದರೆ ಒಂದು ಮಾತಂತೂ ನಿಜ. ಅವರ 
ಯಾವ ಕಾರ್ಯವ ಸ್ವಹಿತಾಸಕ್ತಿಯಿಂದ ಎಂದೂ ಪ್ರೇರಿತವಾಗಿರಲಿಲ್ಲ ಎಂಬುದು ವಿವಾದತೀತ 
ಸಂಗತಿಯಾಗಿದೆ. ಅವರ ಎಲ್ಲವನ್ನೂ ಸಾರ್ವಜನಿಕರ ಹಿತಸಾಧನೆಗಾಗಿಯೇ ಮಾಡಿದರು. 
ಬೇರೆ ಬೇರೆ ಜನ ಸಮುದಾಯವನ್ನು ಒಂದುಗೂಡಿಸುವ ಅವರ ಕಾರ್ಯತಂತ್ರ ಇದೇ 
ಆಗಿತ್ತು ಎಂಬುದನ್ನು ಹೇಳದೆ ಹೋದರೆ ನ್ಯಾಯ ಒದಗಿಸದಂತಾಗದು. 


ತಮ್ಮಜೇವನದುದ್ದಕ್ಕೂ ತಮ್ಮೆಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ವಿನಿಯೋಗಿಸಿ ಎಸ್‌.ಎಂ. 
ಅವರು ಹೋರಾಟ ನಡೆಸಿದ ಮೌಲ್ಯಗಳು ಮತ್ತು ಸಿದ್ದಾಂತಗಳು ಭಾರತೀಯ ಪಾಲಿಗೆ 
ಶಾಶ್ವತ ಮಹತ್ವದ್ದಾಗಿದೆ. ಅವರಿಗೆ ಜನತಂತ್ರದಲ್ಲಿ ಜಾತ್ಯಾತೀತ ರಾಷ್ಟ್ರದಲ್ಲಿ ಸಾಮಾಜಿಕ 
ಸಮಾನತೆಯಲ್ಲಿ, ಆರ್ಥಿಕ ನ್ಯಾಯ ಮತ್ತಿತರ ತತ್ವಗಳಲ್ಲಿ ಅಚಲವಾದ ನಿಷ್ಠೆ ಇದ್ದಿತು. 
ಅವರು ತಮ್ಮಬೌದ್ಧಿಕ ನೆಲೆಗಿಂತಲೂ ಹೆಚ್ಚಾಗಿ ಹೃದಯದ ಸಂವೇದನೆಗಳಿಗೆ-ಆತ್ಮಸಾಕ್ಷಿಗೆ 
ಅನುಗುಣವಾಗಿ ವರ್ತಿಸುತ್ತಿದ್ದರು. ತರ್ಕಬದ್ಧವಾಗಿದೆ ಎಂಬ ಕಾರಣಕ್ಕಾಗಿ ಅವರು ಯಾವ 


ಪುತಿಭಾವಂಶತ ಸಂಸದೀಯ ಪಟು 63 


ವಿಚಾರವನ್ನು ಸ್ವೀಕರಿಸುತ್ತಿರಲಿಲ್ಲ. ಅವರ ಆತ್ತನಾಕ್ಲಿಗೆ ಒಪ್ಪಿದ ವಿಚಾರಗಳನ್ನಷ್ಟೇ ಅವರು 
ಗುರುತಿಸುತ್ತಿದ್ದರು. ಅಧಿಕಾರದ ಆಸೆಯಂತೂ ಅವರಿಗೆ ಇರಲೇ ಇಲ್ಲ. ಅದೇ ರೀತಿ 
ಸಾಧನ-ಸಂಪತ್ತುಗಳು ಮತ್ತು ಐಶ್ವರ್ಯ ಎಂದೂ ಅವರನ್ನು ವಿಚಲಿತಗೊಳಿಸಿದ್ದಿಲ್ಲ. ಆದರೆ 
ಮಾನವ ಸಹಜ ಸಂವೇದನೆಗಳಿಗೆ ಸ್ಪಂದಿಸದ ಅಥವಾ ಮಾನವೀಯ ಅಭಿವ್ಯಕ್ತಿಗಳ ಪ್ರಭಾವಕ್ಕೆ 
ಒಳೆಗಾದ ಓರ್ವ ಸ್ಥಿತಪ್ರಜ್ಞರೇನೂ ಆಗಿರಲಿಲ್ಲ. ಅವರಲ್ಲಿ ಸ್ಪಾತ್ತಿಕ ಅಹಂಕಾರವಂತೂ ಇದ್ದಿತು. 
ಅದೇ ವೇಳೆಗೆ ಅವರು ತಮ್ಮದೇ ಆದ ಒಲವು ನಿಲುವುಗಳನ್ನು ಪ್ರಕಟಿಸುತ್ತಿದ್ದರೂ ಉಂಟು. 
ಆದರೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಅವರು ಓರ್ವ ಸಮರ್ಪಣಾ ಮನೋಭಾವದ ಮಹಾನ್‌ 
ಚೀತನವಾಗಿದ್ದರು ಎಂಬುದನ್ನು ನಾವು ಮರೆಯಬಾರದು. ಅವರು ಅತಿಮಾನುಷ 
ಗುಣದವರೂ ಆಗಿರಲಿಲ್ಲ, ಸ್ವಾತಿಕರಾಗಿದ್ದರು. ಓರ್ವ ದೈವಾಂಶ ಆಗಿರಲಿಲ್ಲ. ರಾಕ್ಷಸ 
ಸದ್ಧಶರೂ ಆಗಿರಲಿಲ್ಲ. ಅವರು ನೂರಕ್ಕೆ ನೂರು ಮನುಷ್ಯರಾಗಿದ್ದರು. 


ಅತಿ ಚಿಕ್ಕವಯಸ್ಸಿನಲ್ಲೇ ಎಸ್‌.ಎಂ. ಜೋಶಿಯವರ ಸ್ಪೂರ್ತಿದಾಯಕ ಒಡನಾಟ 
ಮತ್ತು ಮಾರ್ಗದರ್ಶನ ನಮಗೆ ದೊರೆತಿತ್ತು. ನನ್ನನ್ನು ರಾಜಕಾರಣಕ್ಕೆ ತಂದವರೂ ಅವರೇ. 
ಸಾರ್ವಜನಿಕ ಕ್ಷೇತ್ರದ ಪ್ರತಿಯೊಂದು ರಂಗದಲ್ಲೂ ಅವರು ನನ್ನನ್ನು ತಾಯನನದ ಮಮತೆಯಿಂದ 
ಕೈಹಿಡಿದು ನಡೆಸಿದರು. ಎಸ್‌.ಎಂ.ಜೋಶಿಯವರು ನನ್ನ ಪ್ರಥಮ ರಾಜಕೀಯ ಗುರು 
ಎಂದು ಹೆಮ್ಮೆಯಿಂದ ಹೇಳಬಯಸುತ್ತೇನೆ. 


ತಾರಾಬಾಯಿಯವರು ನನ್ನ ಮೇಲೆ ತಾಯ್ತನದ ಪ್ರೀತಿಯನ್ನು ಹರಿಸಿದರು. 
ಆರಂಭದಿಂದಲೇ ನಮಗೆ ಪರಸ್ವರದಲ್ಲಿ ಅತ್ಯಂತ ಗೌರವ ಆದರಗಳಿದ್ದವು. ಅವರ 
ಎದುರಿನಲ್ಲಿ ಯಾರೇ ಆದರೂ ನನ್ನ ವಿರುದ್ದತುಟಿಪಿಟಕ್ಕೆನ್ನುವ ದೈರ್ಯ ತೋರಿಸುತ್ತಿರಲಿಲ್ಲ. 
ತಾರಾಜಿ ಅವರು ಎಸ್‌.ಎಂ. ಅವರ ಅನುರೂಪದ ಸತಿಯಾಗಿದ್ದರು. ಅವರು ಮುಕ್ತ 
ಮವನ್ನಸಿನ ಮಹಿಳೆಯಾಗಿದ್ದರು. ಅವರ ಬರವಣಿಗೆ ಅತ್ಯಂತ ಆಕರ್ಷಕವಾಗಿತ್ತು. ಆದರೆ 
ಆ ಕಲೆಯನ್ನು ಅವರಿಗೆ ಬಳಸಿಕೊಳ್ಳಲು ಸಾಧ್ಯವಾಗಲಿಲ್ಲ. 


ಎಸ್‌.ಎಂ.ಅವರು ತಮ್ಮ ಜೀವನದುದ್ದಕ್ಕೂ ಅತ್ಯಂತ ಯಶಸ್ವಿ ವ್ಯಕ್ತಿಯಾಗಿದ್ದರು. 
ಅವರು ಯಾವಾಗಲೂ ಹರ್ಷಚಿತ್ತರಾಗಿರುತ್ತಿದ್ದರು. ಮಾನಸಿಕವಾಗಿ ಯಾವುದೇ ಕಠಿಣತೆಯನ್ನು 
ಎಂತಹ ವ್ಯಾಧಿಯನ್ಹಾದರೂ ಎದುರಿಸಲು ಅವರು ಸಮರ್ಥರಾಗಿದ್ದರು. ತಮ್ಮಕೊನೆಯ 
ದಿನಗಳಲ್ಲಿ ಎಸ್‌.ಎಂ.ಅವರು ಯಾವ ಔಷಧಿಯಿಂದಲೂ ಗುಣಪಡಿಸಲಾಗದ ಕ್ಯಾನ್ಸರ್‌ 
ವ್ಯಾಧಿಯಿಂದ ತೀವ್ರ ಯಾತನೆ ಅನುಭವಿಸಿದರು. ಅದೇ ಸಂದರ್ಭದಲ್ಲಿ ಅವರ ಬಾಳಸಂಗಾತಿ 
ಕೊನೆ ಉಸಿರೆಳೆದರು. ತಾರಾಬಾಯಿಯವರ ನಿಧನ ಅವರ ಜೀವನದಲ್ಲಿ ತುಂಬಿಸಲಾಗದ 
ಶೂನ್ಯವನ್ನು ಸೃಷ್ಟಿಸಿತು. ತಾವೇ ಸ್ವತಃ ಈ ಸಂಗತಿಯನ್ನು ಅನೇಕ ಸಲ ಹೇಳುವುದಿತ್ತು. 
೧೯೮೭ರ ಸೆಪ್ಟೆಂಬರ್‌ ೧೨ ರಂದು ಸೊಹೇಲಳೊಂದಿಗೆ ಅನಿರುದ್ಧನ ವಿವಾಹ ನಡೆದಾಗ 


64 ವಿಸ್‌. ಎಮ್‌. ಜೋಶಿ 


ಆ ಮಂಗಳ ಸಮಾರಂಭಕ್ಕೆ ಎಸ್‌ .ಎಂ.ಜೋಶಿಯವರು ತಾನಿದ್ದ ಆಸ್ಪತ್ರೆಯ ವೈದ್ಯರಿಂದ 
ವಿಶೇಷ ಅನುಮತಿ ಪಡೆದು ಬಂದಿದ್ದರು. ಮದುವೆಯನ್ನು ನೋಡಲು ಬಂದ ಜೋಶಿಯವರು 
ಮೊದಲಿಗೆ ತಾವ ಅನಂತರದಲ್ಲಿ ಸೊಹೇಲಳ ತಂದೆ ಮತ್ತು ನಾನು ಸಹಿ ಹಾಕಿದೆವು. ಆಗ 
ಎಸ್‌.ಎಂ. ಜೋಶಿಯವರು ತಾರಾ ಇಂದು ಇರುತ್ತಿದ್ದರೆ ಅದೆಷ್ಟು ಖುಷಿ ಪಡುತ್ತಿದ್ದಳು. 
ಅವಳಿಂದು ನಮ್ಯೊದಿಗೆ ಇರುತ್ತಿದ್ದರೆ ಅದು ಹೇಗಿರುತ್ತಿತ್ತೋ ಎಂಬ ಮಾತುಗಳು ಅವರನ್ನು 
ಅತ್ಯಂತ ಭಾವಪರವಶರನ್ನಾಗಿ ಮಾಡಿತ್ತು. 


ಒಂದು ಸಲ ಎಸ್‌.ಎಂ. ಅವರು ವೈದ್ಯಕೀಯ ಚಿಕಿತ್ಸೆಗಾಗಿ ಟಾಟಾ ಆಸ್ಪತ್ರೆಗೆ 
ಹೋದರು. ರಾತ್ರಿ ವೇಳೆಯಲ್ಲಿ ಅವರನ್ನು ನೋಡಿಕೊಳ್ಳುತ್ತಿದ್ದ ನರ್ಸ್‌ ಏಕಾವಕೆ 
ಎಚ್ಚರಗೊಂಡು ಭಯದಿಂದ ಬೊಬ್ಬಿಟ್ಟಳು. ಯಾರಲ್ಲಿ, ಯಾರಲ್ಲಿ? ಎಂದು ಆಕೆ 
ಚೀರುತ್ತಿದ್ದಳು. ಆಕೆಯ ಚೀರಾಟವನ್ನು ಕೇಳು ಕೆಲಸದ ಮೇಲಿದ್ದ ವೈದ್ಯರು ಮತ್ತು ಇತರ 
ಸಿಬ್ಬಂದಿಯವರು ಅಲ್ಲಿಗೆ ಧಾವಿಸಿ ಬಂದು "ಯಾರಿದ್ದಾರೆ, ಯಾರಿದ್ದಾರೆ'? ಎಂದು 
ವಿಚಾರಿಸಿದರು. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಎಸ್‌.ಎಂ.ಅವರು ಹಾಸ್ಯದ 
ಧಾಟಿಯಲ್ಲಿ "ಏನೂ ಆಗಿಲ್ಲ, ತಾರಾ ನನ್ನ ಕನಸಿನಲ್ಲಿ ಬಂದಳು. ನಾನು ನಿಮಗಾಗಿ ಅಲ್ಲಿ 
ಕಾದಿದ್ದೇನೆ ಎಂದಳು - ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ ಎಂದು ಕೇಳಿದಳು. ನಾನೀಗೆ 
ಹೋಗಿ ಅವಳನ್ನು ಸೇರಬೇಕು” ಎಂದು ಮಾತು ಮುಗಿಸಿದರು. 


ಸಾವನ್ನು ಹೇಗೆ ತಪ್ಪಿಸಿಕೊಳ್ಳೆಲು ಸಾಧ್ಯವಿಲ್ಲವೋ ಅದೇ ರೀತಿ ಪ್ರತಿ 
ಮುನುಷ್ಕನಿಗೂ ಅದು ಅನುವಾರ್ಯವೂ ಆಗಿದೆ. ಆದರೆ ದೇಶಕ್ಕಾಗಿ, ಸಮಾಜಕ್ಕಾಗಿ 
ತನ್ನಲ್ಲಿದ್ದುದ್ದೆಳವನ್ನೂ, ಪರಿತ್ಯಜಿಸಿದ, ಅದಕ್ಕಿಂತಲೂ ಮಿಗಿಲಾಗಿ ಬದುಕಿನುದ್ದಕ್ಕೊ ನಿಷ್ಕಳಂಕ 
ಚಾರಿತ್ರ್ಯವನ್ನು ಕಾಯ್ದುಕೊಂಡ ಎಸ್‌.ಎಂ.ಜೋಶಿ ಅವರಂತಹ ವ್ಯಕ್ತಿಗಳು ತಮ್ಮ ಜೀವಿತದ 
ಕೊನೆಯ ವರ್ಷಗಳಲ್ಲಿ ಇಂತಹ ದಾರುಣವಾದ ಯಾತನೆಯನ್ನು ಅನುಭವಿಸಬೇಕಾಗಿ ಬಂದದ್ದು 


ನನಗೆ ಪದೇ ಪದೇ ನೋವನ್ನು ಉಂಟು ಮಾಡುತ್ತಿರುವ ಸಂಗತಿಯಾಗಿದೆ. 


ಜೋಶಿಯವರ ಸ್ವಾರ್ಥರಹಿತ ಮಹೋನ್ನತ ಜೀವನವು ಎಂದೆಂದಿಗೂ ನಮ್ಮ 
ಯುವ ಸಮುದಾಯಕ್ಕೆ ಮಾರ್ಗದರ್ಶಿಯಾಗಿ ನಿಲ್ಲುವದೆಂದು ನಾನು ದೃಢನಾಗಿ ನಂಬಿದ್ದೇನೆ. 


ಪುತಿಭಾವಂತ ಸಂಸದೀಯ ಪಟು 65 
ಆಧಾಯ - 7 
ಎಸ್‌.ಎಂ.ಅಣ್ಣ-ನೇತಾರಗಿಂತಲೂ ಹೆಚ್ಚಿನವರು 

* ಡಾ.ಬಾಪು ಕಲ್ಲಾತೆ 


ನಾಯಕರು ಯಾವಾಗಲೂ ಜನರ ಭಾವನೆಗಳನ್ನು ಮತ್ತು ಆಶೋತ್ತರಗಳನ್ನು 
ಗ್ರಹಿಸುವ ಸಾಮರ್ಥ್ಯ ಉಳ್ಳವರಾಗಿರಬೇಕು. ಇಂತಹ ನೇತಾರರಿಗೆ ಖಾಸಗಿ ಬದುಕು, 
ಉದ್ದೇಶಗಳು ಇರುವುದು ಸಾದ್ಯವೇ ಇಲ್ಲ. ಅಂತಹ ನೇತಾರನು "ಜನರನ್ನು ತಮ್ಮಬೆಂಬಲಿಗರು 
ಎನ್ನುವುದಕ್ಕಿಂತ ಹೆಚ್ಚಾಗಿ ತಮಗೆ ಸೇರಿದವರು? ಎಂಬ ಭಾವನೆಯಿಂದ ವ್ಯವಹರಿಸಬೇಕಾಗುತ್ತದೆ. 
ಹೀಗೆ ನಾಯಕರೆನಿಸಿದವರು ಜನರ ಮನಸ್ಸು ಮತ್ತು ಹೃದಯವನ್ನು ಪ್ರವೇಶಿಸುವ ಕಲೆಯನ್ನು 
ಕರಗತ ಮಾಡಿಕೊಂಡಿರಬೇಕು. ಈ ಅರ್ಥದಲ್ಲಿ ಎಸ್‌.ಎಂ.ಜೋಶಿಯವರು ಓರ್ವ 
ಪ್ರಾಶ್ನಾತೀತ ನಾಯಕರಾಗಿದ್ದರು, ಅವರು ಯುವಕರು, ಕಾರ್ಮಿಕ ಮತ್ತು ಮಹಾರಾಷ್ಟದ 
ವಿಭಾನ್ನ ಭಾಗಗಳ ಜನರ ಮಧ್ಯೆ ಅತ್ಯಂತ ಜನಪ್ರಿಯರಾಗಿದ್ದರು. 


ಎಸ್‌.ಎಂ.ಜೋಶಿಯವರು ತೀರಾ ಬಡತನದಿಂದಲೇ ತಮ್ಮ ಬದುಕನ್ನು 
ಆಂರಬಿಸಿದವರು. ಚಿಕ್ಕ ಮಗುವಾಗಿದ್ದಾಗ ಅವರಿಗೆ ದೀಪಾವಳಿ ಹೆಬ್ಬದ ದಿನಗಳಲ್ಲಿ 
ಕೂಡಾ ಶ್ರೀಮಂತ ದರ್ಜೆಯ ಊಟ-ತಿಂಡಿಗಳು ಸಿಗುತ್ತಿರಲಿಲ್ಲ. ಎಳವೆಯಲ್ಲಿನ ಈ 
ಅನುಭವಗಳೊಂದಿಗೆ ಜೀವನದ ಕಠಿಣ ಪಾಠಗಳನ್ನು ಅವರು ಕಲಿತರು. ಬೆಂಬಲಿಗರ 
ಪಾಲಿಗೆ ಅವರು ಎಸ್‌.ಎಂ. ಆಗಿದ್ದರು. ಈ ಮಂದಿ ಅವರ ಮುಂದೆ ತಮ್ಮಹೃದಯಗಳನ್ನು 
ತೆರೆದಿಡುತ್ತಿದ್ದರು. ಅವರೊಂದಿಗೆ ಬಿಚ್ಚು ಮನಸ್ಸಿನಿಂದ ಮಾತನಾಡುತ್ತಿದ್ದರು. ಅವರು 
ಎಲ್ಲೇ ಇದ್ದರೂ ನಿರ್ಭಯರಾಗಿರುತ್ತಿದ್ದರು, ನಿಶ್ಲಿಂತರಾಗಿರುತ್ತಿದ್ದರು. ಜನರೊಂದಿಗೆ 
ಅವರು ವ್ಯವಹರಿಸುವ ರೀತಿ ತುಂಬಾ ಸ್ನೇಹಪೂರ್ಣವಾಗಿರುತ್ತಿತ್ತು, ಆಪ್ಪವಾಗಿರುತ್ತಿತ್ತು. 
ಇದು ಅವರಿಗೆ ಇತರರ ಸಮಸ್ಯೆಗಳನ್ನು ಮತ್ತು ಕಠಿಣತೆಗಳನ್ನು ಸ್ಪಷ್ಟವಾಗಿ 
ಅರ್ಥಮಾಡಿಕೊಳ್ಳಲು ನೆರವಾಗುತ್ತಿತ್ತ. ಅವರ ಧ್ಯೇಯದ ಬಗ್ಗೆ ಅದರ ತುರ್ತಿನ 
ಬಗ್ಗೆ ಅವರ ಪ್ರಾಮಾಣಿಕತೆ ಮನವರಿಕೆಯಾದೊಡನೆ ಅನ್ಯಾಯದ ವಿರುದ್ದ ಅವರು 
ಹೋರಾಟಕ್ಕೆ ತಮನ್ನು ಸಮರ್ಪಿಸಿಕೊಳ್ಳುತ್ತಿದ್ದರು. 

೧೯೩೦ರ ದಶಕದಲ್ಲಿ ಪುಣೆಯ ಸುಪುಸಿದ್ದ ಪರ್ವತಿ ದೇವಾಲಯಕ್ಕೆ 
ಹರಿಜನರಿಗೆ ಪ್ರವೇಶವಕಾಶ ಕಲ್ಲಿಸುವ ಸಲುವಾಗಿ ಸಂಘಟಿಸಿದ್ದ ಸತ್ಯಾಗ್ರಹದಲ್ಲಿ 
ಭಾಗವಹಿಸುವುದರೊಂದಿಗೆ ಎಸ್‌.ಎಂ. ಕೋಮುವಾದದ ವಿರುದ್ಧದ ಕಟ್ಟಾ 
ಹೋರಾಟಗಾರರಾಗಿ ಬೆಳೆದರು. ಆ ದಿನಗಳಿಂದಲೇ ಅವರು ಹೋರಾಟದ ಸ್ಪೂರ್ತಿ 


* ಡಾ.ಬಾಪು ಕಲ್ಲಾತೆಯವರು ಸಂಸತ್‌ ಸದಸ್ಮರು ಛಾಜ್ಯಸಭಾ) 


66 ಎಸ್‌. ಎಮ್‌. ಜೋತಿ 


ಮತ್ತು ಕೆಚ್ಚನ್ನು ರೂಢಿಸಿಕೊಂಡರು. ಯೌವನಾವಸ್ಥೆಯಲ್ಲಿ ನೇತಾಜಿ ಸುಭಾಷ್‌ ಚಂದ್ರ 
ಬೋಸರ ನಾಯಕತ್ವದಲ್ಲಿ ಕಾರ್ಯ ನಿರ್ವಹಿಸಿದರು. ಬ್ರಿಟಿಷ್‌ ಅಧಿಪತ್ಯದ ವಿರುದ್ಧದ 
ಹೋರಾಟದಲ್ಲಿ ಹಿಂದೂ-ಮುಸ್ಲಿಂ, ಏಕಮತ್ಯವನ್ನು ಪ್ರತಿಪಾದಿಸಿದ ಕಾರಣಕ್ಕಾಗಿ ಒಮ್ಮೆ 
ಅವರು ಪುಣೆಯಲ್ಲಿ ಹಿಂದೂ ಕೋಮುವಾದಿಗಳ ಹಲ್ಲೆಗೆ ಒಳಗಾದರು. ಜೋಶಿಯವರು 
೧೯೪೨ರ ಭೂಗತ ಚಳವಳಿಯಲ್ಲಿ ಸಕ್ರೀಯರಾಗಿದ್ದ ದಿನಗಳಲ್ಲಿ ನಾನು ಅವರನ್ನು ಮೊದಲ 
ಬಾರಿಗೆ ಭೇಟಿಯಾದೆ. ಇಳಿಬಿಟ್ಟ ಗಡ್ಡ ಮತ್ತು ಫರ್‌ ಟೋಪಿ ಧರಿಸಿ ಮುಸ್ಲಿಂ 
ಕಾರ್ಯಕರ್ತರ ಪೋಷಾಕಿನಲ್ಲಿದ್ದ ಜೋಶಿಯವರು ಆ ದಿನಗಳಲ್ಲಿ ಅಖಲಿ ಭಾರತ 
ಮಟ್ಟದಲ್ಲಿ ಭೂಗತ ಚಟುವಟಿಕೆಗಳನ್ನು ಸಂಘಟಿಸುತ್ತಿದ್ದರು. ಅನಂತರ ರಾಷ್ಟ್ರ ಸೇವಾದಳದ 
ಪ್ರಮುಖ ಸ್ಥಾಪಕ ಸದಸ್ಯರಾಗಿ ಅವರು ಕಾರ್ಯ ನಿರ್ವಹಿಸಿದರು. ಸೇವಾ ದಳವು 
ಶಾಂತಿಯುತ, ಜಾತ್ಯಾತೀತ ಯುವ ಸಂಘಟನೆಯಾಗಿದ್ದು ಪ್ರಜಾಸತ್ತಾತಕ ಸಮಾಜವಾದ, 
ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದಲ್ಲಿ ಅಚಲವಾದ ನಂಬಿಕೆಯನ್ನು ಇರಿಸಿಕೊಂಡ 
ಚಳವಳಿಯಾಗಿ ಬೆಳೆದಿತ್ತು. 


ಎಸ್‌.ಎಂ. ಜೋಶಿಯವರು ಓರ್ವ ಜನಪ್ರಿಯ ಕಾರ್ಮಿಕ ನೇತರರಾಗಿದ್ದರು. 
ಅವರು ಅನೇಕ ಮುಷ್ಕರಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದರು. ಅನೇಕ ಉಪವಾಸ 
ಸತ್ಯಾಗ್ರಹಗಳನ್ನು ಕೈಗೊಂಡರು. ಸೆರೆಮನೆವಾಸವನ್ನು ಅನುಭವಿಸಿದರು. ಆದರೂ 
ನಿರ್ಭಯವಾಗಿ ದೇಶದ ಉದ್ದಗಲಗಳಲ್ಲಿ ಸಾವಿರಾರು ಮಂದಿ ಕಾರ್ಮಿಕರನ್ನು ಸಂಘಟಿಸಿ 
ಅವರ ಮಾರ್ಗದರ್ಶಕರೆನಿಸಿದರು. ಅವರು ಅಪರೂಪದ ಓರ್ವ ಕಾರ್ಮಿಕ 
ನಾಯಕರಾಗಿದ್ದರು. “ನೀವೆಲ್ಲರೂ ಉತ್ಪಾದನೆಯನ್ನು ಹೆಚ್ಚಿಸಲು ಹೆಚ್ಚು ಕೆಲಸ ಮಾಡಬೇಕು. 
ಕೆಲವೊಮ್ಮೆ ಮುಷ್ಕರಗಳು ಅನಿವಾರ್ಯವಾಗಬಹುದು. ಆದರೆ ಅವು ರಾಷ್ಟ್ರೀಯ ಸಂಪತ್ತನ್ನು 
ಸಂವರ್ಧಿಸುವ ದ್ಯೇಯಕ್ಕೆ ಎಂದೂ ಮಾರಕವಾಗಿ ಪರಿಣಮಿಸಬಾರದು. ಅದೇ ರೀತಿಯಲ್ಲಿ 
ಅಭ್ಯುದಯ, ಶಾಂತಿ ಮತ್ತು ಭದ್ರತೆಯ ಧ್ಯೇಯಗಳಿಗೂ ಅದರಿಂದ ಧಕ್ಕೆ 
ಉಂಟಾಗಬಾರದು” ಎಂದು ಪ್ರತಿಪಾದಿಸಿದ ಕಾರ್ಮಿಕ ನೇತಾರರು ಅವರಾಗಿದ್ದರು. 


ಸ್ವಾತಂತ್ರ್ಯಾನಂತರದಲ್ಲಿ ರಾಷ್ಟ್ರ ಸೇವಾದಳದ ಚಟುವಟಿಕೆಗಳು 
ಪೂರ್ಣಪ್ರಮಾಣದಲ್ಲಿ ಆರಂಭವಾದವು. ವಿವಿಧ ಚಟುವಟಿಕೆಗಳ ಮೂಲಕ ಮಕ್ಕಳನ್ನು 
ಯುವಕರನ್ನು ಒಳಗೊಂಡಂತೆ ಎಲ್ಲ ವಯೋಮಾನದವರನ್ನೂ ಸಮಾಜದ 
ಮುಖ್ಯವಾಹಿನಿಯಲ್ಲಿ ಸೇರಿಸುವುದು ಅದರ ಪ್ರಧಾನ ಧ್ಯೇಯವಾಗಿತ್ತು. ಸೇವಾಪಥಕ್‌ 
(ಗಾಮೀಣ ಪುನರ್‌ ನಿರ್ಮಾಣ ಕಾರ್ಯಕ್ರಮಗಳಿಗಾಗಿ ಗ್ರಾಮಾಂತರ ಪ್ರದೇಶಗಳಿಗೆ 
ಹೋಗುವ ಯುವಕರ ದಳಗಳು) ಗಳು, ಕಲಾ ಪಥಢಕ್‌ಗಳು (ಗ್ರಾಮಾಂತರ ಪ್ರದೇಶದ 
ಜನಸಮುದಾಯಕ್ಕೆ ಮನರಂಜನೆಯ ಮೂಲಕ ಮತ್ತು ವಿವಿಧ ಶೈಕ್ಷಣಿಕೆ ಕಾರ್ಯಕ್ರಮಗಳ 


ಪುತಿಭಾವಂತ ಸಂನದೀಯ ಪಟು 67 


ಮೂಲಕೆ ಹೊಸ ವಿಚಾರಧಾರೆಗಳನ್ನು ಪ್ರಚುರಪಡಿಸುವ ಕಲಾ, ಸಂಸ್ಕೃತಿಗಳ ತಂಡಗಳು), 
ಭೂದಾನ (ಉಳುಮೆದಾರರಿಗೆ ಭೂಮಿಯನ್ನು ವಿತರಿಸುವ ಚಳವಳಿ), ಅಧ್ಯಯನ 
ಕೇಂದ್ರಗಳು, ಅಂತರಭಾರತಿ (ರಾಷ್ಟ್ರೀಯ ಭಾವೈಕ್ಯ ಸಂವರ್ಧನ ಕಾರ್ಯಕ್ರಮಗಳು) 
ಇವು ಸೇವಾದಳದ ಪ್ರಮುಖ ಶಾಖೆಗಳಾಗಿದ್ದವ. ಈ ಎಲ್ಲ ಚಟುವಟಿಕೆಗಳಲ್ಲಿ 
ಪಾಲ್ಗೊಳ್ಳಲು ಸಾವಿರಾರು ಮಂದಿ ಹುಡುಗರು ಮತ್ತು ಹುಡುಗಿಯರಿಗೆ ಎಸ್‌.ಎಂ.ಅವರೇ 
ಸ್ಫೂರ್ತಿಯಾಗಿದ್ದರು. ಸಂಘಟನೆಯ ಎಲ್ಲ ಶಿಬಿರಗಳಲ್ಲಿ, ಅಧ್ಯಯನ ಕೇಂದ್ರಗಳಲ್ಲಿ 
ಅದೇ ರೀತಿ ಇತರೆಲ್ಲ ಚಟುವಟಿಕೆಗಳಲ್ಲಿ ಜೋಷಿಯವರು ಸಕ್ರಿಯವಾಗಿ 
ಭಾಗವಿಹಿಸುತ್ತಿದ್ದರು. 


ನಿಖರವಾಗಿ ಹೇಳುವುದಾದರೆ ೧೯೫೪ರಲ್ಲಿ ಜಯಪ್ರಕಾಶ್‌ ನಾರಾಯಣ್‌ 
ಅವರು ರಾಷ್ಟ್ರ ಸೇವಾದಳದ ಚಟುವಟಿಕೆ ಆರಂಭಿಸಲು ಬಯಸಿದ್ದರು. ಈ ಅವಧಿಯಲ್ಲಿ 
ಎಸ್‌.ಎಂ.ಜೋಶಿಯವರು ಪೂರ್ಣಾವಧಿ ಕಾರ್ಯಕರ್ತನಾಗಿ ಈ ಕಾರ್ಯಭಾರ 
ಸಂಘಟಿಸಲು ಬಿಹಾರಕ್ಕೆ ಹೋಗುವಂತೆ ನನ್ನನ್ನು ಕೇಳಿಕೊಂಡರು. ಆಗ ಅವರು ನನಗೆ 
“ಜಯಪ್ರಕಾಶ್‌ ನಾರಾಯಣ್‌ ಅವರೊಂದಿಗೆ ಕೆಲಸ ಮಾಡಿದರೆ ನಿನ್ನ ಜೀವನದ ದಿಗಂತ 
ವಿಶಾಲಾವಾಗುವುದು. ಮಹಾರಾಷ್ಟದ ಹೊರಗಡೆ ಏನಿದೆ ಎಂಬ ಅನುಭವವೂ 
ನಿನಗಾಗುವುದು' ಎಂದು ಹೇಳಿದ್ದರು. ಅವರ ಸಲಹೆಯಂತೆ ನಾನು ಬಿಹಾರದಲ್ಲಿ 
ಸೊಕೋದೆವೋರ ಆಶ್ರಮದಲ್ಲಿ ಜಯಪ್ರಕಾಶ್‌ ನಾರಾಯಣ್‌ಜಿ ಅರರೊಂದಿಗೆ 
ಕಾರ್ಯನಿರ್ವಹಿಸಿದೆ ಮತ್ತು ಬಹುಶಃ ಅದು ನನ್ನ ಜೀವನದ ಅತ್ಯಂತ ಅವಿಸ್ಮರಣೀಯ 
ಸಂದರ್ಭವಾಗಿತ್ತು. 


ನಾನು ಬಿಹಾರದಲ್ಲಿದ್ದಾಗ ಅಂದರೆ ೧೯೫೫-೫೬ ರಲ್ಲಿ ಸಂಯುಕ್ತ ಮಹಾರಾಷ್ಟ್ರ 
ಚಳವಳಿ ಗಂಭೀರ ತಿರುವು ಪಡೆದುಕೊಂಡಿತ್ತು. ಆಗ ನಾನು ಮಹಾರಾಷ್ಟಕ್ಕೆ ಮರಳುವುದು 
ಅನಿವಾರ್ಯವಾಗಿತ್ತು. ಈ ಚಳವಳಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಾನು ಸೆರೆಮನೆವಾಸ 
ಅನುಭವಿಸ ಬೇಕಾಯಿತು. ಸೆರೆಮನೆಯಿಂದ ಹೊರ ಬಂದ ಮೇಲೆ ಈ ಚಳವಳಿಯಲ್ಲಿ 
ಎಸ್‌.ಎಂ. ಜೋಶಿಯವರಿಗೆ ನೆರವಾಗುವುದು ಇನ್ನಷ್ಟು ಅವಶ್ಯಕ ಎನಿಸಿತು. ನಾನು 
ಅವರ ಆಪ್ತ ಕಾರ್ಯದರ್ಶಿಯಾಗಿ ಬಹಳ ಕಾಲ ಕಾರ್ಯ ನಿರ್ವಹಿಸಿದೆ. ಮತ್ತು 
ಅವರಿಂದ ಸಂಘಟನಾ ಕಾರ್ಯದ ಅಗಾಧ ಅನುಭವವನ್ನೂ ಸಂಪಾದಿಸಿದೆ. ಎಸ್‌.ಎಂ. 
ಜೋಶಿಯವರ ಪ್ರಾಮಾಣಿಕತೆ, ಕಾರ್ಯತತ್ಪರತೆ ಮತ್ತು ಮಾನವೀಯತೆಗಳು ನನಗೆ ಸದಾ 
ಸ್ಪೂರ್ತಿಯಾಗಿದ್ದವು. ಅವರು ನನ್ನ ವ್ಯಕ್ತಿತ್ರಕ್ಕೆ ಆಧಾರ ನೀಡಿದರು. ಅದಕ್ಕೊಂದು ರೂಪ 


೨ 


ನೀಡಿದರು ಮತ್ತು ನಾನೊರ್ವ ಸಾಮಾಜಿಕ ಕಾರ್ಯಕರ್ತನಾಗುವಂತೆ ಮಾಡಿದರು. 


68 ಎಸ್‌. ಎಮ್‌. ಜೋಶಿ 


ವಾನು ಅವರ ಆಪ್ಪ ಕಾರ್ಯದರ್ಶಿಯಾಗಿದ್ದಾಗ ನನ್ನ ಜೀವನದಲ್ಲಿ ಒಂದು ಪ್ರಮುಖ 
ಘಟನೆ ನಡೆಯಿತು. ಸುಧಾ ಮೈದೇವ್‌ ಎಂಬ ಹೆಸರಿನ ವಿದ್ಯಾರ್ಥಿನಿ ಪೂನಾ 
ವಿಶ್ವದ್ಯಾಲಯದಲ್ಲಿ ಎಂ.ಎ.ಕೋರ್ಸ್‌ಗೆ ವ್ಯಾಸಂಗ ನಡೆಸುತ್ತಿದ್ದಳು. ಆಕೆಯೂ ರಾಷ್ಟ್ರ 
ಸೇವಾದಳದಲ್ಲಿದ್ದಳು. ನಾವ ಮದುವೆಯಾಗಲು ನಿರ್ಧರಿದೆವು. ನಾವು ಬೇರೆ ಬೇರೆ 
ಜಾತಿಗೆ ಸೇರಿದವರಾಗಿದ್ದು, ನಮ್ಮ ಸಾಮಾಜಿಕ - ಆರ್ಥಿಕ ಹಿನ್ನಲೆ ಭಿನ್ನವಾಗಿದ್ದರಿಂದ 
ನಮ್ಮಿಬ್ಬರ ಮನೆಯವರೂ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದರು. ಆ ದಿನಗಳಲ್ಲಿ ಅಂತರಜಾತಿ 
ವಿವಾಹಗಳು ಅಷ್ಟಾಗಿ ನಡೆಯುತ್ತಿರಲಿಲ್ಲ ಮತ್ತು ಅದಕ್ಕೆ ಜನರ ಬೆಂಬಲವೂ ಇರಲಿಲ್ಲ. 
ಆಗ ಅಣ್ಣಾ (ನಾವು ಎಸ್‌.ಎಂ.ಅವರನ್ನು ಪ್ರೀತಿಯಿಂದ ಹಾಗೆ ಕರೆಯುತ್ತಿದ್ದೆವು) ನನ್ನ 
ತಂದೆಯವರನ್ನು - ಸುಧಾಳ ತಂದೆ ತಾಯಿಯವರನ್ನು ಕಂಡು ಎರಡೂ ಕುಟುಂಬಗಳಲ್ಲಿನ 
ಆತಂಕ - ದುಗುಡಗಳನ್ನು ತಿಳಿಗೊಳಿಸಿದರು. ಅನಂತರ ೧೯೫೭ರಲ್ಲಿ ನಮ್ಮ ಮದುವೆ 
ನಡೆಯಿತು. ಆಗ ನಾನು ವೈದ್ಯಕೀಯ ಪದವಿ ಪಡೆದು ಕೆಲಸದಲ್ಲಿದ್ದೆ. ಆದರೆ ಅಂದಿನ 
ಪರಿಸ್ಥಿತಿಯಿಂದಾಗಿ ನಾನು ವೈದ್ಯಕೀಯ ವೃತ್ತಿಯನ್ನು ಶಾಶ್ವತವಾಗಿ ತೊರೆಯಲು ನಿರ್ಧರಿಸಿದೆ 
ಮತ್ತು ರಾಷ್ಟ್ರ ಸೇವಾದಳದ ಮೂಲಕ ಸಮಾಜಸೇವೆಯ ವಿಸ್ತೃತ ಕ್ಷೇತ್ರವನ್ನು ಪ್ರವೇವಿಸಿದೆ. 
ಈ ಎರಡು ನಿರ್ಧಾರಗಳು ಅತ್ಯಂತ ನಿರ್ಣಾಯಕ ಸ್ವರೂಪದಾಗಿದ್ದುವ. ಅಂತಹ ಸಂದರ್ಭದಲ್ಲಿ 
ಎಸ್‌.ಎಂ.ಅವರು ನನ್ನ ಜೊತೆಗೆ ನಿಂತರು. ನನ್ನವಿವಾಹ ಜೀವನದ ಆರಂಭದ ದಿನಗಳಲ್ಲಿ 
ನಾವು ಸೆಂತುಷ್ಟರಾಗಿರುವಂತೆಯೂ ಅವರು ನೋಡಿಕೊಂಡರು. 


ಎಸ್‌.ಎಂ. ಜೋಶಿಯವರು ಸಮಚಿತ್ತದ ವ್ಯಕ್ತಿಯಾಗಿದ್ದರು. ಯಾರ 
ವಿಷಯದಲ್ಲೂ ಅತೃಪ್ತಿ ಹೊಂದಿದ್ದಾಗಲಿ, ಮುನಿಸಿಕೊಂಡಿದ್ದಾಗಲಿ ಇಲ್ಲವೇ ಇಲ್ಲ. 
ಯಾವುದೇ ವಿಷಯಗಳನ್ನೂ ತಳ್ಳಿಹಾಕುವ ಬದಲು ಚರ್ಚೆ ಮಾಡುವುದರಲ್ಲಿ ಅವರಿಗೆ 
ಹೆಚ್ಚಿನ ನಂಬಿಕೆ ಇತ್ತು. ಅವರು ರಾಷ್ಟ್ರ ಸೇವಾದಳದಲ್ಲಿ ಮತ್ತು ಸೊಷಲಿಸ್ಟ್‌ ಪಾರ್ಟಿಯ 
ಸಮಾನತೆ ವಿರುದ್ಧದ ರ್ಯಾಲಿಗಳಲ್ಲಿ ಸಮಾಜ - ಸುಧಾರೆಯ ಅವೇಕ ಸಮಾವೇಶಗಳಲ್ಲಿ 
ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದರು. ತಾವು ನಂಬಿಕೊಂಡಿದ್ದ ನೀತಿ ಸಿದ್ಧಾಂತ ಮತ್ತು 
ವಿಚಾರಗಳನ್ನು ಇತರರಿಗೆ ವಿವರಿಸಿ ಹೇಳುವುದು ಎಂದೂ ಅವರಿಗೆ ಶ್ರಮವಿನಿಸುತ್ತಿರಲಿಲ್ಲ. 
ದೊಡ್ಡ ಸಭೆಯಾಗಿರಲಿ, ಸಣ್ಣ ಸಬೆಯಾಗಿರಲ್ಲಿ, ಬೇಕಿದ್ದರೆ ಒಬ್ಬನೇ ಒಬ್ಬ ವ್ಯಕ್ತಿ ಅವರ 
ಮುಂದಿರಲಿ ಅವರಿಗೇನೂ ಅನಿಸುತ್ತಿರಲಿಲ್ಲ. 


ಎಂದೂ ನಿಲ್ಲದೇ ಇರುವುದು ಮತ್ತು ನಿರ್ಭಯವಾಗಿ ಇರುವುದು. ಹಾಗೆ 
ನೋಡಿದರೆ ನಿರ್ಭಯವೇ ಎಸ್‌.ಎಂ.ಜೋಶಿಯವರ ವ್ಯಕ್ತಿತ್ರದ ಹೆಗ್ಗುರತಾಗಿತ್ತು. ಅವರು 
ತೆಮ್ಮ ಪ್ರತಿಸ್ಪರ್ಧಿಗಳೊಂದಿಗೆ, ವಿರೋಧಿಗಳೊಂದಿಗೆ ಮುಕ್ತ ಮನಸ್ಸಿನಿಂದ ಮತ್ತು ಸ್ಪಷ್ಟ 
ಅಭಿಪ್ರಾಯಗಳಿಂದ ಬೌದ್ಧಿಕ್ರ ಸ್ತರದಲ್ಲಿ ಹೋರಾಡುತ್ತಿದ್ದರು. ಅವರು ತೆಳ್ಳನೇಯ ಕೃಶಕಾಯದ 


ಪತಿಭಾವಂತ ಸಂಸದೀಯ ಪಟು 69 


ವ್ಯಕ್ತಿಯಾಗಿದ್ದರು. ಅವವ ವ್ಯಕ್ತಿತ್ತದಲ್ಲಿ ಉಕ್ಕಿನಂತಹ ಕಸುವು, ಅದಮ್ಮವಾದ ಧೈರ್ಯ 
ಮತ್ತು ದೃಢವಾದ ಸೈದ್ದಾಂತಿಕ ನಿಷ್ಠ-ಬದ್ಧತೆಗಳಿದ್ದವ. ಪಾರದಯರ್ಶಕ ಗುಣ, ಧ್ಯೇಯ 
ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದಾಗಿ ಎಸ್‌.ಎಂ.ಅವರು ಅಜಾತಶತ್ರುವಾಗಿದ್ದರು. 


ಅವರ ಜೀವನದ ಕೊನೆಯ ಭಾಗದಲ್ಲಿ ಅವರಲ್ಲಿ ಮೂಳೆ ಕ್ಯಾನ್ಸರ್‌ 
ಕಾಣಿಸಿಕೊಂಡಿತು. ಈ ಮರಣಾಂತಿಕ ವ್ಯಾಧಿಯ ವಿರಿರುದ್ದವೂ ಅವರು ಮೂರು ವರ್ಷಗಳ 
ಕಾಲ ಹೋರಾಡಿದರು. ಇಷ್ಟಾದರೂ ಕೊನೆಯ ತನಕವೂ ಅವರು ಲವಲವಿಕೆಯಿಂದಲೇ 
ಇದ್ದರು. ಉತ್ಸಾಹ ಎಂದೂ ಬತ್ತಿದ್ದೇ ಇಲ್ಲ. ಈ ವ್ಯಾಧಿಯ ವಿರುದ್ಧವೂ ಅವರು 
ಸಿತಪ್ರಜ್ಞ ಸಮದುಃಖ ಸುಖುಂಧೀರೆ' ಎಂಬ ಸ್ಪೂರ್ತಿಯಲ್ಲೇ ಹೋರಾಡಿದರು. ಈ 
ವ್ಯಾಧಿಯ ದಿನಗಳಲ್ಲಿ ಕೂಡಾ ಅವರು ಭಾರತದ ಮತ್ತು ಹೊರದೇಶಗಳ ಸಾಮಾಜಿಕ 
ರಾಜಕೀಯ ವಿಷಯಗಳಲ್ಲಿ ಆಸಕ್ತಿಯನ್ನು ಕಾಯ್ದುಕೊಂಡಿದ್ದರು. ಅವರು ಅತ್ಯಂತ 
ಯಾತನಮಯವಾದ, ಗುಣಪಡಿಸಲಾಗದ ವ್ಯಾಧಿಯಿಂದ ಸಾವಿಗೀಡಾದರು ಎಂಬುದು 
ಅತ್ಯಂತ ದುರದೃಷ್ಟಕರ ಸಂಗತಿಯಾಗಿದೆ. ಅವರ ಜೀವಿತದ ಕೊನೆಯ ತಿಂಗಳುಗಳಲ್ಲಿ 
ಅವರು ದುಬಾರಿ ವೈದ್ಯಕೀಯ ಚಿಕಿತ್ಸೆಯನ್ನು ಸಂಪೂರ್ಣವಾಗಿ ನಿರಾಕರಿಸಿದ್ದರು. 


ಓದುವದು, ಸಂಗೀತವನ್ನು ಆಲಿಸುವದು, ಒಳ್ಳೆಯ ಚಿತ್ರಗಳನ್ನು ನೋಡುವದು, 
ಸಿನಿಮಾ ನಟನಟಿಯರ ಬಗ್ಗೆ ಮಾತನಾಡುವುದು, ಮಕ್ಕಳೊಂದಿಗೆ ಆಟವಾಡುವುದು, 
ಅವರಿಗೆ ಕಥೆಗಳನ್ನು ಹೇಳುವುದು ಹೀಗೆ ಜೋಶಿಯವರ ಆಸಕ್ತಿಗಳು ಹತ್ತಾರು. 
ತುರ್ತುಪರಿಸ್ಥಿತಿಯ ಅವಧಿಯಲ್ಲಿ ಅವರು ಬರೆದ ಪತ್ರಗಳು ಅನೇಕ ಕುಟುಂಬಗಳಿಗೆ ಅಂದಿನ 
ಅನಿಶ್ಚಿತ, ಮತ್ತು ಕರಾಳ ಪರಿಸ್ಥಿಶಿಯನ್ನು ಎದುರಿಸಲು ಧೈರ್ಯವನ್ನು ಕೊಟ್ಟವು, ನಿಧಿ 
ಸಂಗ್ರಹಿಸುವಲ್ಲಿ, ಅಸಹಾಯಕ ಕುಟುಂಬಗಳಿಗೆ ಸಹಾಯ ಮಾಡುವಲ್ಲಿ ಜೈಲನಲ್ಲಿಮತ್ತು 
ಹೊರಗಡೆ ರಾಜಕೀಯ ಧುರೀಣರೊಂದಿಗೆ ಮಾತುಕತೆ ನಡೆಸುವಲ್ಲಿ ಅವರು ಹೆಚ್ಚಿನ ಉತ್ಸಾಹ 
ತೋರಿಸುತ್ತಿದ್ದರು. ಹೀಗೆ ಎಸ್‌.ಎಂ.ಅವರು ನಿರ್ಗತಿಕ ಕುಟುಂಬಗಳಿಗೆ ಅತ್ಯಮೂಲ್ಯ 
ಸಹಾಯವನ್ನು ನೀಡಿದರು. ಜನತಾ ಪಾರ್ಟಿಯ ರಚನೆಯಲ್ಲಿ ಜೋಶಿಯವರು ಅತ್ಯಂತ 
ಪ್ರಮುಖ ಹಾಗೂ ನಿರ್ಣಾಯಕ ಪಾತ್ರ ವಹಿಸಿದರು. ಜನತಾ ಪಕ್ಷದ ಸಿದ್ದಾಂತ ಮತ್ತು 
ರಾಜಕೀಯ ಧೋರಣೆಗಳನ್ನು ರೂಪಿಸುವಲ್ಲಿ ಅವರು ಸತತವಾಗಿ ಶ್ರಮಿಸಿದ್ದರು. ಆದರೆ 
ಪಕ್ಷದ ವಿಭಜನೆ ಅವರಿಗೆ ಭಾರಿ ನೋವನ್ನು ಉಂಟು ಮಾಡಿತು. 


ಎಸ್‌.ಎಂ. ಜೋಶಿಯವರು ಮಹಾರಾಷ್ಟ್ರ ವಿಧಾನಸಭೆಯ, ಸಂಸತ್ತಿನ ಇತರ 
ಅನೇಕ ಸಂಘ ಸಂಸ್ಥೆಗಳು ಸದಸ್ಯರಾಗಿದ್ದರು. ಆದರೂ ಮೂಲತಃ ಸಮೂಹದ ಓರ್ವ 


ಮನುಷ್ಯರಾಗಿದ್ದರು. ಅನೇಕ ಸ್ವಯಂಸೇವಕ ಸಂಘಟನೆಗಳ ಜೊತೆಗೂ ಅವರು ನಿಕಟ 
ಸಂಬಂಧ ಹೊಂದಿದ್ದರು. ಅವರು ಶಾಸಕರಾಗಿದ್ದಾಗ ತಮಗೆ ಬರುತ್ತಿದ್ದ ಗೌರವ 


70 ಎಸ್‌. ಎಮ್‌. ಜೋಶಿ 


ಸಂಭಾವನೆಯನ್ನು ಅನೇಕ ಕಾರ್ಮಿಕರಿಗಾಗಿ ತ್ಯಾಗ ಮಾಡಿದ್ದರು. ಯಾವ ಹುದ್ದೆಯ ಗೀಳು 
ಅವರಿಗೆ ಇರಲಿಲ್ಲ. ಇಂತಹ ಯಾವುದೇ ತ್ಯಾಗಗಳಿಂದ ಅವರು ಯಾವುದೇ ರಾಜಕೀಯ 
ಬಂಡವಾಳ ಮಾಡಿಕೊಳ್ಳಲಿಲ್ಲ. ತಾವ ಮಾಡಿದ ಈ ಮಹಾನ್‌ ಕಾರ್ಯಗಳನ್ನು ಪ್ರದರ್ಶಿಸಲು 
ಹೋಗಲಿಲ್ಲ. ಬಹುಶಃ ಇದೇ ಅವರ ವಕ್ತಿತ್ತದ ಶ್ರೇಷ್ಠತೆ. ಸುಂದರವಾದುದೆಲ್ಲವನ್ನು 
ಪ್ರಶಂಸಿಸುವ ವಿಶಾಲ ಮನಸ್ಸಿನವರಾಗಿದ್ದರು. ನ್ಯಾಯಪರತೆಯನ್ನು ಅವರು ಬಹುವಾಗಿ 
ಮೆಚ್ಚಿಕೊಳ್ಳುತ್ತಿದ್ದರು. ಕಾರ್ಮಿಕರು ಮತ್ತು ಅವರ ಮಕ್ಕಳು ಪ್ರಗತಿ ಸಾಧಿಸಿದ್ದನ್ನು ಕಂಡಾಗ 
ತುಂಬಾ ಹರ್ಷಪಡುತ್ತಿದ್ದರು. ತಮ್ಮದುಃಖವನ್ನು ಮತ್ತು ಅದಕ್ಕಿಂತಲೂ ಹೆಚ್ಚಾಗಿ ತಮ್ಮ 
ಸಂತೋಷವನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುವ ಅವರ ಗುಣಗಳಿಂದಾಗಿಯೇ ಜೋಶಿ 
ನಮಗೆ ಒಬ್ಬ ನಾಯಕನಿಗಿಂತಲೂ ಮಿಗಿಲಾಗಿದ್ದರು. ಅವರು ಸಮೊಡನೆ ಇದ್ದಾಗ ನಾವು 
ಓರ್ವನ ಸಂತನ ಜೊತೆ ಇದ್ದಂತೆ ಅನಿಸುತ್ತಿತ್ತು. ಅವರ ಮುಂದೆ ನಾವು ತೀರಾ ಕುಜರಂತೆ 
ಕಾಣುತಿದ್ದೆವು. ಆಗ ಅವರು ನಮ್ರೊದಿಗೆ ಬೆರೆತು ನಮ್ಮಬೆನ್ನು ತಟ್ಟಿ ನಮ್ಮ ಬದುಕಿನ 
ಒಂದು ಭಾಗವೇ ಆಗಿಬಿಡುತ್ತಿದ್ದರು. 


ಅನ್ಯಾಯದ ವಿರುದ್ದ ಎದ್ದು ನಿಲ್ಲಲು ಅಣ್ಣಾ ನಮಗೆ ಅಗಾಧ ಧೈರ್ಯವನ್ನು 
ತಂದೂಕೊಟ್ಟರು. ನಮ್ಮ ಹೋರಾಟದ ದಿನಗಳಲ್ಲಿ ಎದುರಾಗುವ ಸಂಕಷ್ಟಗಳನ್ನು 
ತಾಳಿಕೊಳ್ಳುವುದು ಹೇಗೆಂಬುದನ್ನು ಹೇಳಿಕೊಟ್ಟರು. ಅದೇ ರೀತಿ ನಾವ ನಂಬಿದ ತತ್ವ 
ಸಿದ್ದಾಂತಗಳಿಗೆ ನಾವಿಟ್ಟ ಧ್ಯೇಯಗಳಿಗೆ ಹೇಗೆ ನಿಷ್ಠರಾಗಿರಬೇಕೆಂಬುದನ್ನು ಹೇಳಿಕೊಟ್ಟರು. 
ಇಂದು ಅವರು ನಮ್ಮ ಜೊತೆಯಲ್ಲಿ ಇಲ್ಲದೇ ಹೋಗಿದ್ದರೂ ಕೂಡಾ ಅವರ ಜೀವನ, 
ಅವರ ಆದರ್ಶ ಮತ್ತು ಅವರ ನಡವಳಿಕೆ ನಮಗೆ ಸದಾ ದಾರಿ ದಾರಿ ದೀಪವಾಗಿ 
ನಿಲ್ಲಲಿದೆ. ಇಂದಿನ ಅತ್ಯಂತ ಸಂಕೀರ್ಣ ಸಾಮಾಜಿಕ, ಆರ್ಥಿಕ ಸನ್ನಿವೇಶದಲ್ಲಿ ನಾವ ಅಣ್ಣಾ 
ಅವರಂತಹ ಓರ್ವ ಮಹಾನ್‌ ವ್ಯಕ್ತಿ ಹಾಗೂ ನೇತಾರರು ಇಲ್ಲದೆ ಹೋಗಿರಬಹುದು. 
ಆದರೆ ಅವರು ನನ್ನ ಮತ್ತುನನ್ನಂಥ ಇತರ ಅನೇಕರ ಮೇಲೆ ಒತ್ತಿರುವ ಛಾಪು ಎಂದೂ 
ಅಳಿಸಿ ಹೋಗುವಂತಹುದಲ್ಲ. ಈ ಎಲ್ಲ ಆದರ್ಶಗಳನ್ನು ನಾವು ಜಗತ್ತಿನಲ್ಲಿ ಇರುವ 
ತನಕವೂ ಮುಂದುವರಿಸಿಕೊಂಡು ಹೋಗುವವರೇ. 


ಇಂದಿನ ಯುವ ಜನಾಂಗ ಜೋಶಿಯವರ ಜೇವನದಿಂದ ಕಲಿಯಬೇಕಾದ್ದು 
ಬಹಳಷ್ಟಿದೆ. ನಾವು ಯಾವುದೇ ಒಂದು ಸಮಸ್ಯೆಯ ಮೇಲೆ ಹೋರಾಡುವಾಗ ನಾವು 
ಪ್ರಾಮಾಣಿಕರಾಗಿದ್ದರೆ ಸರಿ ಯಾವುದು ಮತ್ತು ತಪ್ಪು ಯಾವುದು ಎಂಬುದನ್ನು 
ಆಯ್ದುಕೊಳ್ಳಲು ಕಷ್ಟವಾಗುವುದಿಲ್ಲ ಎಂಬುದನ್ನು ಅವವ ಬದುಕು ನಮಗೆ ತೋರಿಸಿ 
ಕೊಡುತ್ತದೆ. ಯಾವನೇ ಓರ್ವ ವ್ಯಕ್ತಿ ತನ್ನ ಅಭಿಲಾಷೆಯನ್ನು ಧ್ಯೇಯವನ್ನು ಸಾಧಿಸಲು 
ಹೋರಾಡುವ ಅಗತ್ಯ ಅತ್ಯಂತ ಬಲವಾಗಿರಬೇಕು. ಹೋರಾಟದಲ್ಲಿ ಕ ಆಗ್ರಹ ಇಲ್ಲದೆ 


ಪೆತಿಬಾವಂತ ಸಂಸದೀಯ ಪಟು 71 


ಹೋದರೆ ಭರವಸೆ, ಆತ್ಮವಿಶ್ವಾಸ ಮತ್ತು ಸಾಮರ್ಥ್ಯ ಕ್ರಮೇಣ ಸೋರಿಹೋಗುತ್ತದೆ. 
ಕೊನೆಯಲ್ಲಿದು ತನ್ನ ಅಸ್ತಿತ್ರವನ್ನೇ ಕಳೆದುಕೊಳ್ಳುತ್ತದೆ. "ಹುಚ್ಚರಾಗಿರಿ ಆದರೆ ಸಂಪೂರ್ಣ 
ಹುಚ್ಚೆರಾಗಿರಿ. ಯಾವುದೇ ಕಾರಣಕ್ಕೂ ಅರ್ಧ ಹುಚ್ಚರಾಗಿರಬೇಡಿ' ಉದ್ದೇಶ ಯಾವುದೇ 
ಇರಲಿ ಸ್ವಾತಂತ್ಯ ಗಳಿಸುವ ಹೋರಾಟವಾಗಿರಲಿ, ಅನ್ಯಾಯದ ವಿರುದ್ಧದ್ದ 
ಅಂದೋಳವವಾಗಿರಲಿ, ಅಥವಾ ಬೋನಸ್‌ಗಾಗಿ ನಡೆಯುವ ಮುಷ್ಕರವೇ ಆಗರಲಿ 
ಎಂದು ಅವರು ಯಾವಾಗಲೂ ಹೇಳುತ್ತಿದ್ದರು. ಅದೇ ರೀತಿ ಪ್ರಮಾಣಿಕರಾಗಿ ನೀವು 
ನಂಬಿದ ಮೌಲ್ಯಗಳಿಗೆ ಸಂಪೂರ್ಣ ನಿಷ್ನೆಯಿಂದಿರಿ. ಸವಾಲುಗಳನ್ನು ಯಾವಾಗಲೂ 
ಸಂತೋಷದಿಂದ ಮತ್ತು ಉತ್ಸಾಹದಿಂದ ಎದುರಿಸಿ ಎಂದು ಹೇಳುತ್ತಿದ್ದರು. 
ಎಸ್‌.ಎಂ.ಜೋಶಿಯವರ ಬವ್ಯ ಜೀವನವನ್ನು ನಾವ ಹತ್ತಿರದಿಂದ ಕಂಡಿದ್ದೇವೆ. ಅವರಿಂದ 
ಪ್ರಯೋಜನವನ್ನೂ ಪಡೆದಿದ್ದೇವೆ. ಅನೇಕರು ಅವರ ಬಳಿ ತರಬೇತಿ ಪಡೆದು ಲಾಭ 
ಗಳಿಸಿದ್ದಾರೆ. ಒಂದು ಮಾತಿನಲ್ಲಿ ಹೇಳುವದಾದರೆ ಅವರು ದೊಡ್ಡ ಚಿನ್ನದ ಗಣಿಯಂತಿದ್ದರು. 
ಯಾರೂ ಬೇಕಾದರೂ, ಹೇಗೆ ಬೇಕಾದರೂ ಆದನ್ನು ಬಳಸಿಕೊಳ್ಳಬಹುದಾಗಿತ್ತು. ಇಂದು 
ನಮ್ಲಿರುವ ಅನೇಕ ನೇತಾರರು ಎಸ್‌.ಎಂ.ಜೋಶಿಯವರು ಸಮಾಜಕ್ಕೆ ಬಿಟ್ಟು ಹೋದ 
ಅಮೂಲ್ಯ ನಿಧಿಯಂತೆ ನಮ್ಮ ಮುಂದಿದ್ದಾರೆ. ಇದೇ ಜೋಶಿಯವರ ಶ್ರೇಷ್ಠತೆಯ 
ಜೀವಂತ ದ್ಯೋತಕ. 


69-8 


72 ಎಸ್‌. ಎಮ್‌. ಜೋಶಿ 
ಅಧಾಯ - 8 
ಎಸ್‌.ಎಂ. ಜೋಶಿ - ಸಂತೃಪ್ತ ಯೋಧ 
ಎನ್‌. ಜಿ. ಗೋರೆ 


ದಿ. ಎಸ್‌.ಎಂ. ಜೋಶಿಯವರ ಕುರಿತು ನಾನು ಬರೆಯಲು ಪೆನ್ನನ್ನು ಕೈಗೆತ್ತಿ 
ಕೊಂಡಾಗಲೆಲ್ಲ ನನ್ನ ಬರವಣಿಗೆ ಜೀವನಚರಿತ್ರೆ ಬದಲಾಗಿ ಆತ್ಮ ಚರಿತ್ರೆಯತ್ತ 
ಹೊರಳುತ್ತಿದೆಯೇ ಎಂಬ ಭಾವನೆ ನನ್ನ ಮನಸ್ಸಿನಲ್ಲಿ ಮೂಡುತ್ತದೆ. ಆದರೆ ಅಂತಹ 
ಸಂದರ್ಭಗಳಲ್ಲಿ ಅವು ಬೇರೆ ರೀತಿಯಾಗಿರುವುದು ಸಾಧ್ಯವೇ ಇಲ್ಲ ಎಂದು ನಾನು 
ನನ್ನಷ್ಟಕ್ಕೆ ಹೇಳಿಕೊಳ್ಳುತ್ತೇನೆ. ಜೀವನದುದ್ದಕ್ಕೂ ಒಂದೇ ಧೋರಣೆಯಿಂದ ಕೆಲಸ 
ಕಾರ್ಯಗಳನ್ನು ಜತೆ ಜತೆಯಾಗಿ ನಡೆಸಿಕೊಂಡು ಬಂದ ಯಾರೇ ಆದರೂ ಅವರ ಬಗ್ಗೆ 
ಸಂಪೂರ್ಣ ವಸ್ತುನಿಷ್ಠರಾಗಿ ಬರೆಯಬೇಕೆಂದು ನಿರೀಕ್ಷಿಸುವುದಾದರೂ ಹೇಗೆ? 


1922 ರಿಂದ ಎಸ್‌.ಎಂ.ಅವರು ಕೊನೆಯುಸಿರೆಳೆಯುವ ತನಕವೂ ನಾವು 
ಒಂದಾಗಿಯೇ ಯೋಚಿಸಿದೆವು. ಜತೆ ಜತೆಯಾಗಿಯೇ ಸ್ಥಾತಂತ್ರ್ಯ ಹೋರಾಟವನ್ನು 
ಸೇರಿದೆವ. ಜೊತೆಯಲ್ಲಿಯೇ ಜೈಲುವಾಸ ಅನುಭವಿಸಿದೆವು ಮತ್ತು ಅದೇ ರೀತಿ ರಾಷ್ಟ್ರೀಯ 
ಕಾಂಗೈೆಸ್ಸಿನಿಂದಲೂ ಜತೆಯಲ್ಲಿಯೇ ಹೊರಬಂದೆವು. ಅಲ್ಲಿಗೆ ಮುಗಿಯಲಿಲ್ಲ, ಟ್ರೇಡ್‌ 
ಯೂನಿಯನ್‌ ಚಳವಳಿಯಲ್ಲೂ ಕೂಡ ನಾವು ಜತೆ ಜತೆಯಲ್ಲೇ ಇದ್ದೆವು. ಇನ್ನು 
ವಾನಾ ಚಳವಳಿಗಳಲ್ಲೂ ಅದು ಸಾಮಾಜಿಕ ಪರಿವರ್ತನೆಗಾಗಿನ ಆಂದೋಲನವಾಗಿರಲಿ, 
ಗೋವಾ ವಿಮೋಚನೆಗಾಗಿನ ಹೋರಾಟವಾಗಿರಲಿ ಅಲ್ಲೆಲ್ಲಾ ನಾವ ಜತೆಯಲ್ಲೇ ಇದ್ದೆವು. 
ಹೀಗೆ ಸಹಜವಾಗಿಯೇ ನಮ್ಮ ರಾಜಕೀಯ ಮತ್ತು ಸಾಮಾಜಿಕ ಕಾರ್ಯಬಾರ 
ನಡೆದುಕೊಂಡೇ ಇತ್ತು. ಅದೇನಿದ್ದರೂ ಎಸ್‌.ಎಂ. ಜೋಶಿಯವರಾಗಲಿ ಅಥವಾ 
ನಾನಾಗಲಿ ನಮ್ಮ ನಮ್ಮ ವ್ಯಕ್ತಿತ್ವವನ್ನು ಪ್ರತ್ಯೇಕವಾಗಿಯೇ ಕಾಯ್ದುಕೊಂಡಿದ್ದೆವು ಮತ್ತು 
ನಮ್ಮ ವೈಯಕ್ತಿಕ ವರ್ಚಸ್ಸನ್ನು ನಾವ ಉಳಿಸಿಕೊಂಡಿದ್ದೆವ ಎಂಬುದೇ ಇಲ್ಲಿ ಗಮನಾರ್ಹವಾದ 
ಅಂಶ. ಅದೇನೇ ಇದ್ದರೂ ಭಾರತದಲ್ಲಿ ಬೇರೆಲ್ಲೂ ಕೂಡಾ ಇಂತಹ ಜೊತೆಗಾರರನ್ನು 
ಯಾರೂ ಕಂಡಿರಲಿಕ್ಕಿಲ್ಲ ಎಂದು ನಾನು ಹೆಮ್ಮೆಯಿಂದಲೇ ಹೇಳುತ್ತೇನೆ. ನಮ್ಮನಡುವಣ 
ಸ್ನೇಹ ಸತತ ಅರವತ್ತು ವರ್ಷಗಳದ್ದಾಗಿತ್ತು. ಅನೇಕ ಸಂದರ್ಭಗಳಲ್ಲಿ ನಮೊಳಗೆ 
ಭಿನ್ನಾಭಿಪ್ರಾಯ ಬಂದಿದ್ದರೂ, ತದ್ದಿರುದ್ದ ವೈಯಕ್ತಿಕ ಹಿತಾಸಕ್ತಿಗಳಿದ್ದರೂ ಈ ಸ್ನೇಹಕ್ಕೆ 
ಎಂದೂ ಕುತ್ತು ಬರಲಿಲ್ಲ. 


* ಎನ್‌. ಜಿ. ಗೋರೆಯವರು ಬ್ರಿಟನ್ನಿನ ಮಾಜಿ ಹೈಕಮೀಷನರ್‌ ಮತ್ತು ಮಾಜಿ ಸಂಸತ್‌ 
ಸದಸ್ಯರು. 


ಪತಿಭಾವಂತ ಸಂಸದೀಯ ಪಟು 73 


ಎಸ್‌.ಎಂ. ಅವರು ಸಂಪೊರ್ಣವಾಗಿ ಮತ್ತು ಮಹತ್ವದ ಘಟವಾವಳಿಗಳಿಂದ 
ಕೂಡಿದ ಪರಿಪೂರ್ಣ ಬದುಕನ್ನು ಬಾಳಿದರು. ಅವರು ಪುಣೆಯಲ್ಲಿ ಹುಟ್ಟಿದವರಲ್ಲ. 
ಪಶ್ಚಿಮ ಕರಾವಳಿಯ ಪುಟ್ಟ ಗ್ರಾಮವೊಂದರಲ್ಲಿ ಜನಿಸಿದರು. ಈಗಲೂ ತೀರಾ 
ಅಲಕ್ಷಿತವಾಗಿಯೇ ಇರುವ ರತ್ನಗಿರಿಯ ಬಂದರಿಗೆ ಸಮೀಪದಲ್ಲಿದ್ದ ಸ್ಥಳ ಅದಾಗಿತ್ತು. 
ಅಂದಿನ ದಿನಗಳಲ್ಲಿ ಜೋಶಿಯವರ ಕುಟುಂಬವು ಇತರೆಲ್ಲ ಚಿತ್ಪಾವನ ಬ್ರಾಹ್ಮಣ 
ಕುಟುಂಬಗಳಂತೆಯೇ ತುಂಬು ಕುಟುಂಬವಾಗಿದ್ದು ಆರ್ಥಿಕವಾಗಿ ದುಸ್ಲಿತಿಯಲ್ಲಿತ್ತು. ಇದು 
ಸಾಲದೆಂಬಂತೆ ಎಸ್‌.ಎಂ. ಅವರ ತಂದೆ ಕೆಳದರ್ಜೆಯ ಓರ್ವ ಸರ್ಕಾರಿ ನೌಕರರಾಗಿದ್ದು 
ಸಣ್ಣ ವಯಸ್ಸಿನಲ್ಲೇ ಸಾವಿಗೀಡಾದರು. ಇದರಿಂದಾಗಿ ಅವರ ಕುಟುಂಬ ಚದುರಿ 
ಹೋಯಿತು. ಹುಡುಗನಾಗಿದ್ದಾಲೇ ಎಸ್‌.ಎಂ. ಪುಣೆಗೆ ಬಂದು ತಮ್ಮ ಹೊಟ್ಟೆಯನ್ನು 
ತಾವೇ ಹೊರೆದುಕೊಳ್ಳಬೇಕಾಯಿತು. ಏಳನೆ ವಯಸ್ಸಿನಲ್ಲಿ ಅನೇಕ ಸಂಕಷ್ಟಗಳನ್ನು 
ಅವರು ಎದುರಿಸಬೇಕಾಯಿತು. ಬಡತನದಿಂದಾಗಿ ಶಾಲೆಯ ವಿದ್ಯಾಭ್ಯಾಸವು ಅನೇಕ 
ಬಾರಿ ಮುಗ್ಗರಿಸಿತು. ಅವರು ಲೋಕಮಾನ್ಯ ತಿಲಕ್‌ ಮತ್ತು ಸಮಾಜ ಸುಧಾರಕ 
ಅಗರಕರ್‌ ಅವರು ಸ್ಥಾಪಿಸಿದ ಡೆಕ್ಕನ್‌ ಎಜುಕೇಷನ್‌ ಸೊಸ್ಸೆಚಿಯ ನ್ಯೂ ಇಂಗ್ಲೀಷ್‌ 
ಸ್ಕೊಲಿಗೆ ನಾನು ಸೇರಿದಾಗ ಜೋಶಿಯವರು ಅಲ್ಲಿ ವಿದ್ಯಾರ್ಥಿಯಾಗಿದ್ದರು. ವಾವು 
ಒಂದೇ ತಠಗತಿಯಲ್ಲಿದ್ದರೂ ಐಸ್‌,ಎಂ. ಅವರು ತರಗತಿಯಲ್ಲೇ ಹಿರಿಯರಾಗಿದ್ದರು. 
ಆ ವೇಳೆಗಾಗಲೇ ಜೋಶಿಯವರು ಶಾಲೆಯಲ್ಲಿ ಭಾರಿ ಪ್ರಭಾವಶಾಲಿಯಾಗಿದ್ದನ್ನು ನಾನು 
ಕಂಡುಕೊಂಡೆ. ಶಾಲೆಯಲ್ಲಿ ಎಲ್ಲರಿಗೂ ಅವರು ಬೇಕಾದವರಾಗಿದ್ದರು. ಇದು ಅವರ 
ಹಿರಿಯತನದಿಂದ ಅಥವಾ ವಯಸ್ಸಿನಿಂದ ಬಂದ ಗೌರವವಲ್ಲ. ಅವರಲ್ಲಿ ಬುದ್ದಿ ಮತ್ತು 
ಹೃದಯಕ್ಕೆ ಸಂಬಂಧಿಸಿದ ಅನೇಕ ಉದಾತ್ತ ಗುಣಗಳಿದ್ದದ್ದೇ ಅದಕ್ಕೆ ಕಾರಣ. ಎಸ್‌. 
ಎಂ. ಎಂದೂ ತರಗತಿಯಲ್ಲಿ ಅತಿ ಚತುರ ವಿಧ್ಯಾರ್ಥಿಯಾಗಿರಲಿಲ್ಲ. ಆದರೆ ಅವರು 
ತುಂಬಾ ದೈರ್ಯಶಾಲಿಯಾಗಿದ್ದರು. ಎಳವೆಯ ಆ ದಿನಗಳಲ್ಲೇ ಅವರು ನಾಯಕತ್ವದ 
ಗುಣಗಳನ್ನು ಪ್ರದರ್ಶಿಸಿದ್ದರು. 


ಅವರ ಕಿಸೆಗಳು ಯಾವಾಗಲೂ ಬರಿದಾಗಿರುತಿದ್ದವ. ಆದರೆ ಅವರಲ್ಲಿ ಇತರರು 
ಅಸೂಯೆ ಪಡುವಂತಹ ದೈಹಿಕ ಸಂಪತ್ತಿತ್ತು. ಬೆಳ್ಳನೆ, ತೆಳ್ಳನೆಯ ಮೃದುವಾದ 
ಮೈಕಾಂತಿಯಿಂದ ಅವರು ಎಲ್ಲರ ಗಮನ ಸೆಳೆಯುತ್ತಿದ್ದರು. ಎತ್ತರದ 
ನಿಲುವಿನವರಾಗಿದ್ದರು. ದಟ್ಟವಾದ ಕೂದಲಿತ್ತು. ಅದನ್ನು ಅವರು ಬಹಳ ಎಚ್ಚರದಿಂದ 
ಸೊಂಪಾಗಿ ಬೆಳೆಸಿಯೂ ಇದ್ದರು. ಅದನ್ನು ಬೇರೆಯವರಿಗೆ ತೋರಿಸುವುದರಲ್ಲಿಯೂ 
ಅವರಿಗೆ ಬಹಳ ಹೆಮ್ಮೆ ಇದ್ದಿರಬೇಕು. ಆದರೆ ಇವೆಲ್ಲಕ್ಕಿಂತಲೂ ನಮ್ಮ ಮನಸ್ಸಿನ 
ಅಚ್ಚಳಿಯದೆ ಉಳಿಯುವುದು ಅವರ ಕಣ್ಣುಗಳು. ಅವು ಸ್ಪಟಿಕದಂತೆ ಪಾರದರ್ಶಕವಾಗಿ 
ತಿಳಿನೀಲಿ ಮಿಶ್ರಿತ ಬೂದು ಬಣ್ಣದವು. ಆ ಕಣ್ಣುಗಳು ಯಾವಾಗಲೂ ನನ್ನ ಮುಂದಿರುತ್ತದೆ. 


74 ಎಸ್‌. ಎಮ್‌. ಜೋಶಿ 


ಎಲ್ಲಾದರೂ ಯಾರಿಗಾದರೂ ಅನ್ಯಾಯವಾದಾಗ, ಯಾರಲ್ಲಾದರೂ ಅಪ್ರಾಮಾಣಿಕತೆ 
ಕಂಡು ಬಂದಾಗ ಆ ಕಣ್ಣುಗಳು ಜ್ಞಾಲೆಯಂತೆ ಉರಿಯುತ್ತಿದ್ದವು. ಅದೇ ರೀತಿ ಒಳ್ಳೆಯ 
ಕೆಲಸಗಳು ನಡೆದಾಗ ಅವು ಮಿನುಗುತ್ತಿದ್ದವ. ಅವರು ತೋರಿಕೆಯ ಬುದ್ದಿಜೀವಿ 
ಆಗಿರಲಿಲ್ಲ. ಆದರೆ ಅವರಲ್ಲಿ ವಿಚಾರ ಮತ್ತು ನ್ಯಾಯಾದ ಸೂಕ್ಷ ಪ್ರಜ್ಞೆ ಇತ್ತು. 
ನೂರಕ್ಕೆ ನೂರು ಪ್ರಾಮಾಣಿಕರು. ಯಾವುದೇ ಒಳ್ಳೆಯ ಧ್ಯೇಯಕ್ಕಾಗಿ ತಮ್ಮಮ್ನು 
ತೆತ್ತುಕೊಳ್ಳಲು ಸಿದ್ಧರಾಗುವವರು. 


ಆ ಅವಧಿಯಲ್ಲಿ ನಮಲ್ಲಿ ಅನೇಕರಂತೆ ಅವರು ಕಾರ್ಲ್ಸ್‌ ಮಾರ್ಕ್ಸ್‌ನಿಂದ 
ಬಹುವಾಗಿ ಪ್ರಬಾವಿತರಾಗಿದ್ದದು. ಅದಕ್ಕಿಂತಲೂ ಮಿಗಿಲಾಗಿ ಮಹಾತ್ಮಗಾಂಧೀಜಿಯವರ 
ಪ್ರಭಾವಕ್ಕೆ ಒಳಗಾಗಿದ್ದರು. ಅದಕ್ಕೆ ಅವರು ಓರ್ವ ರಚೆನಾತಕ್ರ ಕಾರ್ಯಕರ್ತರಾಗಿದ್ದುದ್ದೇ 
ಕಾರಣ ಎಂದು ನಾನು ಊಹಿಸುತ್ತೇನೆ. ನಿಪಣನಾದ ಓರ್ಷ ಗಾರೆ ಕೆಲಸಗಾರನಂತೆ 
ಹಂತ ಹಂತವಾಗಿ ಇಟ್ಟಿಗೆಯ ಮೇಲೆ ಇಟ್ಟಿಗೆ ಇಟ್ಟು ತಮ್ಮ ಯೋಜನೆಯನ್ನು 
ಕಾರ್ಯಗತಗೊಳಿಸುವಲ್ಲಿ ಅವರು ಸಿದ್ಧಹಸ್ತರು. 1930ರ ದಶಕದಲ್ಲಿ ಅವರು ದಿ. 
ಎಂ.ವನ್‌.ರಾಯ್‌ ಅವರ ಪ್ರಬಾವಕ್ಕೆ ಒಳೆಗಾದುಗ ನನಗೊಂದಿಷ್ಟು ಗಾಬರಿಯೇ 
ಆಯುತೆನ್ನಬಹುದು. ಆದರೆ ಅದು ತಾತ್ಕಾಲಿಕವಾಗಿ ತಟ್ಟಿದ ಭ್ರಮೆಯಾಗಿದ್ದು ಕೆಲವೇ 
ಸಮಯದಲ್ಲಿ ಆದರಿಂದ ತಾವಾಗಿಯೇ ಹೊರ ಬರುವರೆಂದು ನಾನು ಅದಕ್ಕೆ ವ್ಯಾಖ್ಯಾನ 
ಮಾಡಿದ್ದುಂಟು. ಅವರು ಉರ್ದು ಬಲ್ಲವರಾಗಿದ್ದರು. ಆ ಭಾಷೆಯಲ್ಲಿ ಅವರು 
ನಿರರ್ಗಳವಾಗಿ ಮಾತನಾಡುತ್ತಿದ್ದರು. ಈ ಭಾಷಯಲ್ಲಿ ಅವರು ಸಾಧಿಸಿದ ಪ್ರಾವಿಣ್ಯ 
ಮತ್ತು ಪ್ರೌಢಿಮೆಗಳು ಮತ್ತು ಒಂದು ವಿಶೇಷ ಸಂದರ್ಭದಲ್ಲಿ ಅವರು ಬೆಳೆಯಗೊಟ್ಟ 
ಅವರ ಗಡ್ಡ ಕ್ಯಾಟ್‌ ಇಂಡಿಯಾ ಚಳವಳಿಯ ಸಂದರ್ಭದ ಭೂಗತ ಹೋರಾಟದಲ್ಲಿ 
ಅವರಿಗೆ ಬಹಳಷ್ಟು ಸಹಕಾರಿಯಾಗಿರಬೇಕು. ಇದರಿಂದಾಗಿ ಮುಂಬಯಿಯಲ್ಲಿ ಮತ್ತು 
ಬಾರತದ ವಾಯುವ್ವ ಪ್ರಾಂತ್ಯದಲ್ಲಿ ಕೂಡಾ ನಿರ್ಭಯವಾಗಿ ಅಡ್ಡಾಡಬಲ್ಲವರಾಗಿದ್ದರು. 
ಆಗ ನಾವು ಅವರನ್ನು ಇಮಾಂ ಸಾಹೇಬ್‌ ಎಂದು ಕರೆಯುತ್ತಿದ್ದೆವು. ಹೆಲವು ತಿಂಗಳುಗಳ 
ಕಾಲ ಅವರು ಬಂಧನಕ್ಕೆ ಒಳಗಾಗದೆ ಮುಕ್ತರಾಗಿ ಆತ್ತಿಂದಿತ್ತ ಸಂಚಿರಿಸುತ್ತಿದ್ದರು. 


ಆದರೆ ಅವರ ಜೀವನದಲ್ಲಿ ಅತ್ಕುಚ್ಚ ಯಶಸ್ಸನ್ನು ಕಂಡ ಕ್ಷಣವೆಂದರೆ ಸಂಯುಕ್ತ 
ಮಹಾರಾಷ್ಟ್ರ ಅಂದೋಳನಕ್ಕೆ ಅವರು ನೀಡಿದ ನೇತೃತ್ವದ ವೇಳೆ (1954 -55). ದಶ್ಚಿಣ 
ಮಹಾರಾಷ್ಟ್ರ ಭಾವನಾತ್ರವಾಗಿ ಹತ್ತಿ ಉರಿಯುತ್ತಿತ್ತು. ಮುಂಬಯಿಯಲ್ಲಂತೂ ಈ 
ಚಳವಳಿ ಪ್ರಕೋಪಕ್ಕೆ ಹೋಗಿತ್ತು. ನಿಶ್ಯಸ್ತ್ರ ಪ್ರದರ್ಶನಕಾರರ ಮೇಲೆ ಪೊಲೀಸರು 


ಗೋಲಿಬಾರ್‌ ನಡೆಸಿದಾಗ ಕೆಲವರು ಸತ್ತು ಹೋದರು. ಈ ಸಂದರ್ಭದಲ್ಲಿ ಜನರ 
ಗುಂಫೊಂದು ತರುಣ ಫೊಲೀಸ್‌ ಅಧಿಕಾರಿಯೊಬ್ಬನನ್ನು ಸುತ್ತುವರಿದು ಆತನನ್ನು ಕೊಲ್ಲಲು 


ಪತಿಭಾವಂತ ಸಂಸದೀಯ ಪಟು 75 


ಮುಂದಾಯಿತು. ಆ ಸಂದರ್ಭದಲ್ಲಿ ಜೋಶಿಯವರು ಆ ಅಧಿಕಾರಿ ಮತ್ತು ಅವನ ರಕ್ತ 
ಕುಡಿಯಲು ಹಾತೊರೆಯುತ್ತಿದ್ದ ಜನರ ಗುಂಪಿನ ಮಧ್ಯೆ ನಿಂತು ಬಿಟ್ಟರು. ಆ ಯುವ 
ಅಧಿಕಾರಿಯ ಮೇಲೆ ಕೈಮಾಡುವುದಕ್ಕೆ ಮೊದಲು ನನ್ನನ್ನು ಕೊಂದು ಮುಂದಕ್ಕೆ 
ಹೋಗಬೇಕು ಎಂದು ಅವರು ಖಡಾಖಂಡಿತವಾಗಿ ಹೇಳಿದರು. ಮರು ಮಾತಿಲ್ಲದೆ 
ಗುಂಪು ಚದುರಿ ಹೋಯಿತು. ಒಂದು ಹೇಯ ಘಟನೆ ಸಂಭವಿಸುವುದು ತಪ್ಪಿಹೋಯಿತು. 
ಎಸ್‌.ಎಂ. ಅವರ ಈ ನಡೆ ಗಾಂಧೀವಾದದ ಪರಮೋಚ್ಛ ಮೌಲ್ಯಮಗಿತ್ತು. ಇತರ 
ದೇಶಗಳಲ್ಲಿ ಇಂತಹ ಒಂದು ಘಟನೆ ಸಂಭವಿಸುವುದು ಸಾಧ್ಯವೇ ಇಲ್ಲ. 


ಶಾಸಕರಾಗಿ ಕಾರ್ಯನಿರ್ವಹಿಸುವುದನ್ನು ಎಸ್‌.ಎಂ. ಜೋಶಿಯವರು ಎಂದೂ 
ತಮ್ಮಘನತೆಗೆ ಕಡಿಮೆ ಎಂದು ತಿಳಿದವರಲ್ಲ. ಮಹಾರಾಷ್ಟ್ರ ವಿಧಾನಸಭೆಗೆ ಪುಣೆಯಿಂದ 
ಮತ್ತು ಅನಂತರದಲ್ಲಿ ಅದೇ ಕ್ರೇತ್ರದಿಂದ ಲೋಕಸಭೆಗೆ ಎರಡು ಬಾರಿ 
ಚುನಾಯಿತರಾಗಿದ್ದರು. ಶಾಸಕರಾಗಿ ಪ್ರತಿಪಕ್ಷಗಳ ಸ್ಥಾನದಲ್ಲಿ ಕುಳಿತಿರುತ್ತಿದ್ದ ಅವರು 
ಆಡಳಿತ ಪಕ್ಷವನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯುತ್ತಿದ್ದರು. ಆದರೆ ಅಷ್ಟೇ ರಚನಾತಕ್ರವಾಗಿ 
ಕಾರ್ಯ ನಿರ್ವಹಿಸುತ್ತಿದ್ದರು. ಪ್ರಜಾಸತ್ತಾತಕ್ರ ಸಮಾಜವಾದಿ ಮೌಲ್ಯಗಳಿಗೆ ಬದ್ಧರಾಗಿದ್ದ 
ಅವರು ಸರ್ಕಾರದ ಧೋರಣೆಗಳ ವಿಷಯಲ್ಲಿ ಎಂದೂ ಅಗ್ಗದ ಟೀಕೆಗಳಿಗೆ 
ಮುಂದಾಗುತ್ತಿರಲಿಲ್ಲ. ಕುದುರೆ ವ್ಯಾಪಾರದಲ್ಲಿ (ಶಾಸಕರ ಖರೀದಿ ವಿಷಯ) ಇಂದಿನ 
ಸಂಸದೀಯ ಕಾರ್ಯಕಲಾಪಗಳಲ್ಲಿ ಸಾಮಾನ್ಯವಾಗಿರುವ ದುರಾವರ್ತನೆಯ ಮತ 
ಪ್ರದರ್ಶನಗಳಲ್ಲಿ ಎಂದೂ ಅವರು ಪಾಲ್ಗೊಂಡವರಲ್ಲ. ಎಸ್‌.ಎಂ. ಅವರು ಅಸಾಧಾರಣ 
ವಾಗ್ಗಿಯೇಮೂ ಆಗಿರಲಿಲ್ಲ. ಹಾಗಾಗುವ ಅಭಿಲಾಷೆಯೂ ಅವರಲ್ಲಿ ಇರಲಿಲ್ಲ. ಆದರೆ 
ಸದನದಲ್ಲಿ ಅವರು ಏನನ್ನಾದರೂ ಹೇಳಿದರೆ ಅದು ಅಂತಹ ಗಾಡಬದ್ಧತೆ, ನಿಷ್ಠೆಯಿಂದ, 
ಪಾರದರ್ಶಕ ಪ್ರಾಮಾಣಿಕತೆಯಿಂದ ಮತ್ತು ಸಹಾಯಕರ ಬಗೆಗೆ ಅವರಲ್ಲಿದ್ದ ಗಾಢ 
ಸಹಾನುಭೂತಿಯಿಂದ ಕೂಡಿರುತ್ತಿತ್ತು. 


ಮಹಾರಾಷ್ಟ್ರದಲ್ಲಿ ರಾಷ್ಟ್ರ ಸೇವಾದಳದ ಸಂಘಟನೆ ಮತ್ತು ಅದರ ಕಾರ್ಯ 
ಚಟುವಟಿಕೆಯ ವಿಸರಣೆ ಅವರು ರಾಜ್ಯಕ್ಕೆ ನೀಡಿದ ಅತ್ಯಮೂಲ್ಯ ಕೊಡುಗೆಯಾಗಿತ್ತು. 
ಭಾರತದ ಇನ್ನಾವುದೇ ರಾಜ್ಯದಲ್ಲೂ ಕೂಡಾ ಈ ತರಹದ ಹೋರಾಟ ನಡೆದಿದ್ದಿಲ್ಲ. 
ಈ ಚಳವಳಿಯ ಸಂಘಟನೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ, ನಾವು ಕೆಲವೊಂದು 
ವಾಸ್ತವಾಂಶಗಳನ್ನು ಗ್ರಹಿಸಿಕೊಳ್ಳಬೇಕು. ಅನೇಕ ರೂಢಿ ಬಾಹಿರ ಸಂಪ್ರದಾಯಗಳನ್ನು 
ಒಂದಕ್ಕೊಂದು ವಿರುದ್ಧವಾಗಿರುವ ಮತ ಪಂಥಗಳನ್ನು ವಿಭಜನೆ ಪ್ರವೃತ್ತಿಯ ಜಾತಿ 
ವ್ಯವಸ್ಥೆಯನ್ನು ಮತ್ತು ವರಮಾನಗಳಲ್ಲಿ, ಮತ್ತು ಸ್ಥಾನಮಾನಗಳಲ್ಲಿ ಅಗಾಧ ವ್ಯತ್ಕಾಸಗಳನ್ನು 
ಹೊಂದಿರುವ ವಾಡು ನಮದು. 


76 ಎಸ್‌. ಎಮ್‌. ಜೋಶಿ 


ಭಾರತವು ನಾವು ಇಂದು ಬಳಸುವ ಪರಿಭಾಷೆಯಲ್ಲಿ ಎಂದೂ ಒಂದು 
ರಾಷ್ಟ್ರವಾಗಿ ಇರಲೇ ಇಲ್ಲ. ಅದು ಸದಾ ಕೋಮುವಾದಿ ಮತ್ತು ಮೂಲಭೂತವಾದಿ 
ಶಕ್ತಿಗಳಿಗೆ ಸಮೃದ್ಧವಾದ ಭೂ ಪ್ರದೇಶವಾಗಿತ್ತಷ್ಟೆ. ಭಾರತದ ಸಮಾಜ ವ್ಯವಸ್ಥೆಯಲ್ಲಿ 
ಅಡಕವಾಗಿರುವ ವಿಭಜಕ ಪ್ರವೃತ್ತಿಯ ಮತ್ತು ಪ್ರತಿಯೊಂದನ್ನು ತನ್ನೆಡೆಗೆ ಕೇಂದ್ರಿಕರಿಸುವ 
ಮೂಲಭೂತ ಪ್ರವೃತ್ತಿಗಳು ಸಮಾಜವಾದ ಮತ್ತು ಜನತಂತ್ರದ ದಾರಿಯಲ್ಲಿ 
ಆಡ್ಡಗೋಡೆಗಳಾಗಿ ನಿಂತಿವೆ. ಇಂತಹ ಪರಸ್ವರ ವಿರೋಧಾಭಾಸದ ಪ್ರಬಲ ವಿರೋಧಿ 
ಶಕ್ತಿಗಳ ವ್ಯೂಹದಿಂದ ರಾಷ್ಟ್ರವನ್ನು ಹೊರತರಲು ಭಾರತದಂತಹ ದೇಶಕ್ಕೆ ಒಂದು ಹೊಸ 
ಚಿಂತನೆ, ಪರಿಕಲ್ಪನೆ ಮತ್ತು ನವೀನ ದೃಷ್ಟಿಕೋನವನ್ನು ಒಂದು ಹೊಸ ಕಾರ್ಯಭಾರದ 
ಮಾರ್ಗವನ್ನು ತೋರಿಸಿ ಕೊಡುವುದು ಅವಶ್ಯವಾಗಿತ್ತು. ಜಾತಿ, ಮತ, ಬಣ ಮತ್ತು 
ಸಮುದಾಯದ ಆಚಿಗೆ ನೋಡಲು ಸಾಧ್ಯವಾಗುವ ರೀತಿಯ ಪ್ರಜಾಸತ್ತಾತ್ಮಕ ಮತ್ತು 
ಜಾತ್ಯಾತೀತ ಮೌಲ್ಯಗಳನ್ನು ಯುವಕ - ಯುವತಿಯರಲ್ಲಿ ಬಿತ್ತಿ ಅವರನ್ನು ಸಂಘಟಿತ 
ಶಕ್ತಿಯಾಗಿ ಬೆಳೆಸಿದರೆ ಮಾತ್ರವೇ ಅದು ಸಾಧ್ಯ. ಸ್ಹಾತಂತ್ರ , ಪೂರ್ವದ ಅರ್ಭ ಶತಮಾನದ 
ಅವಧಿಯಲ್ಲಿ ಇಂತಹ ಪ್ರಯತ್ನವೊಂದನ್ನು ಮಾಡಿದ್ದಲ್ಲಿ ಭಾರತವು ನಾವಿಂದು ಕಾಣುತ್ತಿರುವ 
ಪ್ರತ್ಯೇಕವಾದಿ ಮತ್ತು ಕೋಮುವಾದಿ ಶಕ್ತಿಗಳ ಜಾಲದಲ್ಲಿ ಅಸಹಾಯಕವಾಗಿ 
ಬೀಳುತ್ತಿರಲಿಲ್ಲ. ರಾಷ್ಟ್ರ ನಿರ್ಮಾಣದಲ್ಲಿ ಎಸ್‌.ಎಂ. ಜೋಶಿಯವರ ಕೊಡುಗೆಗಳ 
ವಿಷಯದಲ್ಲಿ ಸರಿಯಾದ ಮೌಲ್ಯಮಾಪನ ಮಾಡಬೇಕೆಂದಾದಲ್ಲಿ, ಇನ್ನೊಂದು ಅಂಶವನ್ನು 
ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. ಭಾರತದ ಪ್ರಜೆಗಳಲ್ಲಿ ಶೇ. 60 ಕ್ಕಿಂತಲೂ ಹೆಚ್ಚು 
ಮಂದಿ ಇನ್ನೂ ಅನಕ್ಷರಸ್ಥರಾಗಿಯೇ ಇದ್ದಾರೆ. ಜನತಂತ್ರ ಸಮಾನತೆ, ವಿಮೋಚನೆ 
ಮತ್ತು ಜಾತ್ಯಾತೀತತೆಯಂತಹ ಪದಗಳು ಅವರ ಶಬ್ದಕೋಶದಲ್ಲಿ ಇನ್ನು ಮೇಲಷ್ಟೆ 
ಸೇರಬೇಕಾಗಿದೆ. ಅವರಿಗಿದ್ದ ಏಕ್ಕೆಕ ಶಿಕ್ಷಣವೆಂದರೆ ಪರಂಪರೆ. ತಲೆಮಾರಿನಿಂದ 
ತಲೆಮಾರಿಗೆ, ಬಾಯಿಯಿಂದ ಬಾಯಿಗೆ, ಪುರಾಣ ಮತ್ತು ದಂತಕಥೆಗಳ ರೂಪದಲ್ಲಿ 
ಹರಿದು ಬಂದ ಶಿಕ್ಷಣವೊಂದೇ. 


ಎಸ್‌.ಎಂ. ಜೋಶಿಯವರು ಓರ್ವ ಸಂತೃಪ್ತಯೋಧನ ಅಂತ್ಯವನ್ನು ಕಂಡರು. 
ಸಂಕಷ್ಟಮಯ ಮತ್ತು ಸಂಕ್ಲೋಭೆ ಜಗತ್ತಿನಲ್ಲಿ ನಾವಿಂದು ಬದುಕುತ್ತಿದ್ದೇವೆ. ಈ 
ಸಂದರ್ಭದಲ್ಲಿ ಎಸ್‌.ಎಂ. ಜೋಶಿಯವರ ಸಂದೇಶವೊಂದು ನಮಗೆ ಆಶಾದೀಪದಂತೆ 
ಕಾಣುತ್ತಿದೆ. ನಾವು ಸದಾ ಪ್ರಯತ್ನಶೀಲರಾಗಿರಬೇಕು. ಸದಾ ಹೊಸದನ್ನು 
ಹುಡುಕುತ್ತಿರಬೇಕು ಎಂದು ಯಾರಿಗೂ ಶರಣಾಗಬಾರದು. ಎಸ್‌.ಎಂ. ಅವರ ಈ 
ಸಂದೇಶ ನಮ್ಮೆಲ್ಲರಿಗೂ ಚಿರಸ್ಪೂರ್ತಿಯನ್ನು ಕೊಡಲಿದೆ. 


ಪತಿಭಾವಂತ ಸಂಸದೀಯ ಪಟು 77 


ಅಧ್ಯಾಯ - 9 
ಎಸ್‌. ಎಂ. ಜೋಶಿ - ಓರ್ವ ಜನನಾಯಕ 
*ಪ್ರೊ: ಸಮರ್‌ ಗುಹ 


ಭಾರತದ ಸ್ಥಾತಂತ್ರ , ಆಂದೋಲನ ಮತ್ತು ಸ್ಪಾತಂತ್ರ , ನಂತರದಲ್ಲಿ ಸಾಮಾಜಿಕ , 
- ಆರ್ಥಿಕ ಪರಿವರ್ತನೆಗಳಿಗಾಗಿ ನಡೆದ ಹೋರಾಟದ ಇತಿಹಾಸವು ಈ ನಿಟ್ಟಿನಲ್ಲಿ 
ಸಮಾಜವಾದಿಗಳ ಕೊಡುಗೆಯನ್ನು ನಿಶ್ಚಿತವಾಗಿಯೂ ದಾಖಲಿಸಲಿದೆ. 
ಎಸ್‌.ಎಂ. ಜೋಶಿಯವರು ಈ ಸಮಾಜವಾದಿ ಸಮುದಾಯದ ಪ್ರಮುಖ ನೇತಾರರಲ್ಲಿ 
ಒಬ್ಬರಾಗಿದ್ದರು. ಅವರು 1924 ರಲ್ಲಿ ರಚಿತವಾದ ಕಾಂಗ್ರೆಸ್‌ ಸೋಷಲಿಸ್ಟ್‌ ಪಾರ್ಟಿ 
(ಸಿಎಸ್‌ಪಿ)ಯ ಸಂಸ್ಥಾಪಕರಲ್ಲಿ ಒಬ್ಬರಾಗಿಯೂ ಸುಪ್ರಸಿದ್ದರು. ಮೂವತ್ತರ ಹರೆಯದಲ್ಲಿದ್ದ 
ಜೋಶಿಯವರು, ಆಚಾರ್ಯ ನರೇಂದ್ರ ದೇವ್‌, ಜಯಪ್ರಕಾಶ ನಾರಾಯಣ್‌, 
ಯೂಸುಫ್‌ ಮೆಹರುಲಿ, ಮೀನು ಮಸಾನಿ, ಅಚ್ಯುತ್‌ ಪಟವರ್ಧನ್‌, ಡಾ. 
ರಾಮಮನೋಹರ್‌ ಲೋಹಿಯಾ, ಅಶೋಕ್‌ ಮೆಹ್ತಾ ಮತ್ತಿತರರಂತೆ ಮುಂಚೋಣಿಯ 
ನಾಯಕರ ಸಾಲಿಗೆ ಸೇರಿರದಿದ್ದರೂ ಮಹಾರಾಷ್ಟ್ರದಲ್ಲಿ ಈ ಪಾರ್ಟಿಯನ್ನು ಕಟ್ಟುವಲ್ಲಿ 
ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿದ್ದರು. ಸಮಾಜವಾದಿ ಸಿದ್ದಾಂತಗಳಿಗೆ ತಮನ್ನು 
ಸಂಪೂರ್ಣವಾಗಿ ಅರ್ಪಿಸಿಕೊಂಡಿದ್ದ ಓರ್ವ ಅತ್ಯಂತ ಸಮರ್ಥ ಸಂಘಟಕರೆನಿಸಿಕೊಂಡಿದ್ದ 
ಜೋಶಿಯವರು ಕಾಂಗ್ರೆಸ್‌ ಸೋಷಲಿಸ್ಟ್‌ ಪಾರ್ಟಿ ರಚನೆಯಾದ ನಂತರದಲ್ಲಿ ಎಲ್ಲೆಡೆ 
ಪ್ರಸಿದ್ದಿಯನ್ನು ಪಡೆದರಲ್ಲದೆ ಸಮಾಜವಾದಿಗಳ ವರ್ತುಲದಲ್ಲೂ ಭಾರಿ ಮನ್ನಣೆಗೆ 
ಪಾತ್ರರಾಗಿದ್ದರು. 


ಎಸ್‌.ಎಂ. ಜೋಶಿಯವರು ಅತ್ಯುನ್ನತ ಶ್ರೇಣಿಯ ಪ್ರಭಾವವಲಯವನ್ನು 
ಹೊಂದಿರಲಿಲ್ಲ. ಆದರೆ ಅವರ ಚಟುವಟಿಕೆಗಳು ಅವರ ನಾಯಕತ್ವಕ್ಕೆ ತಮನ್ನದೇ 
ಮೆರುಗನ್ನು ನೀಡಿದ್ದವು. ಅವರ ಸರಳ ಮತ್ತು ಸಾತ್ವಿಕ ಜೀವನ ಶೈಲಿ ಮಾನವೀಯ 
ನಡವಳಿಕೆ ಪಕ್ಷದ ಕಾರ್ಯಕರ್ತರೊಂದಿಗೆ ಅವರಿಗಿದ್ದ ಗಾಢ ಸ್ನೇಹ ಮತ್ತು ಜನಸಾಮಾನ್ಯರ 
ಒಳಿತಿನ ಬಗೆಗೆ ಅವರಲ್ಲಿದ್ದ ಕಾಳಜಿ ಮತ್ತು ಅವರಿಗಾಗಿ ಹೋರಾಡುವ ಉತ್ಸಾಹ ಹಾಗೂ 
ಸಮಾಜವಾದಿ ಸಿದ್ಧಾಂತಗಳಲ್ಲಿ ಅವರಿಗಿದ್ದ ನಿಷ್ನೆಗಳಿಂದಾಗಿ ಅವರು ಎಲ್ಲರ ಪ್ರೀತಿಗೆ 
ಪಾತ್ರಾರಾಗಿದ್ದರು. ಸಮಾಜವಾದಿಗಳ ಸಮುದಾಯದಲ್ಲಿ ಎಸ್‌.ಎಂ. ಜೋಶಿಯವರ 
ಬಗ್ಗೆ ಇದೇ ಭಾವನೆ ಇದ್ದಿತು. ಜಯಪ್ರಕಾಶ್‌ ನಾರಾಯಣ್‌ ಅವರನ್ನು ಎಲ್ಲ 
ಸಮಾಜವಾದಿಗಳು ಹಿರಿಯರು, ಕಿರಿಯರು ಎಂಬ ಭೇದವಿಲ್ಲದೆ ಅತ್ಯಂತ ಪ್ರೀತಿಯಿಂದ 
“ಜಿ.ಪಿ” ಎಂದೇ ಕರೆಯುತ್ತಿದ್ದರು. 


ಪ್ರೀ ಸಮರ್‌ ಗುಹ ಮಾಜಿ ಸಂಸದ್‌ ಸದಸ್ಯರು ಮತ್ತು ಮಾಜಿ ಸದಸ್ಯರು 


78 ವಿಸ್‌. ಎಮ್‌. ಜೋಶಿ 


ಸಾಮಾಜಿಕ ಬದಲಾವಣೆಗಳನ್ನು ಕಾರ್ಯರೂಪಕ್ಕೆ ತರಲು ರಾಜಕೀಯ ಅಧಿಕಾರ 
ಒಂದು ಅತ್ಯವಶ್ಯಕ ಸಾಧನವಾಗಿದೆ ಎಂದು ಎಸ್‌.ಎಂ. ಅವರು ನಂಬಿದ್ದರು. ಆದರೆ 
ಅವರು ಸ್ವಪ್ರಯೋಜನಕ್ಕಾಗಿ ಎಂದೂ ಅಧಿಕಾರದ ಹಿಂದೆ ಓಡಿದವರಲ್ಲ. ಎಲ್ಲ ಬಗೆಯ 
ಸಾಮಾಜಿಕ ಮತ್ತು ರಾಜಕೀಯ ಅನ್ಯಾಯಗಳ ವಿರುದ್ಧದ ಹೋರಾಟವನ್ನು 
ಸಂಘಟಿಸುವುದರಲ್ಲಿ ಸಾಮೂಹಿಕ ಚಳವಳಿಗಳನ್ನು ಹೂಡುವುದರಲ್ಲಿ, ಸಾಮೂಹಿಕ 
ಸಂಘಟನೆಗಳನ್ನು ಸಂಘಟಿಸುವಲ್ಲಿ ಅವರು ಹೆಚ್ಚು ಆಸಕ್ತರಾಗಿದ್ದರು. ಇದರಿಂದ 
ಅಂತಿಮವಾಗಿ ರಾಜ್ಯಾಧಿಕಾರ ಜನರ ಕೈಗೆ ಬರಲು ಮತ್ತು ನೈಜ ಪ್ರಜಾಸತ್ತಾತಕ್ರ 
ಧ್ವೇಯಗಳಿಗಾಗಿ ಜನರು ಇದನ್ನು ಬಳಸಿಕೊಳ್ಳಲು ಸಹಾಯವಾಗುವುದೆಂದು ಅವರು 
ದೃಡವಾಗಿ ನಂಬಿದ್ದರು. 


ಎಸ್‌.ಎಂ. ಜೋಶಿಯವರು ಅನೇಕ ಚುನಾವಣೆಗಳಲ್ಲಿ ಹೋರಾಡಿದರು. 
ಅನೇಕ ಚುನಾವಣೆಗಳನ್ನು ಕಳೆದುಕೊಂಡರು. ಅನೇಕ ಚುನಾವಣೆಗಳನ್ನು ಗೆದ್ದುಕೊಂಡರು. 
ಪುಣೆಯ ಮಹಾನಗರಪಾಲಿಕೆಯಲ್ಲಿ ಓರ್ವ ಸಮರ್ಥ ಕಾರ್ಪೊರೇಟರ್‌ ಆಗಿ 
ಕಾರ್ಯನಿರ್ವಹಿಸಿದರು. ಮಹಾರಾಷ್ಟ್ರ ವಿಧಾನಸಭೆಯಲ್ಲೂ ಹಾಗೂ ಒಮ್ಮೆ 
ಲೋಕಸಭೆಯಲ್ಲೂ ಪ್ರತಿಪಕ್ಷಗಳ ನಾಯಕರಾಗಿದ್ದರು. ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ 
ಅವರು ಸಂಯುಕ್ತ ಮಹಾರಾಷ್ಟ ಸ್ಥಾಪನೆಗಾಗಿ ಸಂಯುಕ್ತ ಹೋರಾಟ ನಡೆಸುವ ಸಲುವಾಗಿ 
ಪಿ.ಎಸ್‌.ಪಿ, ಸಿ.ಪಿ.ಐ, ಪಿ.ಡಬ್ಬ್ಯ್ಯುಡಿ. ಆರ್‌.ಪಿ.ಐ ಮತ್ತಿತರ ಪ್ರತಿ ಪಕ್ಷಗಳ 
ಸಂಯುಕ್ತರಂಗದ ನೇತೃತ್ವ ವಹಿಸಿದ್ದರು. ತಮ್ಮ ಪ್ರಾಮಾಣಿಕತೆ, ನೇರ ನಡೆನುಡಿ, 
ಧ್ಯೇಯನಿಷ್ಠೆ ಮತ್ತು ಸ್ನೇಹಶೀಲ ಪ್ರವೃತಿಗಳಿಂದಾಗಿ ಮಹಾರಾಷ್ಟ್ರ ವಿಧಾನಸಚಿಯಲ್ಲಿ ಅವರು 
ಗಣನೀಯ ಕೊಡುಗೆ ನೀಡಿದರು. ವಿಧಾಸಬೆಯ ಪ್ರತಿಪಕ್ಷದ ನಾಯಕತ್ವ ಸಂಯುಕ್ತರಂಗದ 
ಎಲ್ಲ ಪಕ್ಷಗಳಿಗೂ ಪರ್ಯಾಯವಾಗಿ ಬರಬೇಕೆಂದು ನಿರ್ಧರಿಸಲಾಯಿತು. ಆಗ 
ಎಸ್‌.ಎಂ. ಅವರು ಒಂದೇ ಅವಧಿಗೆ ವಿಧಾನಸಭೆಯ ವಾಯಕರಾಗಿ ಕಾರ್ಯ 
ನಿರ್ವಹಿಸಿದರು. ಉಳಿದ ಅವಧಿಯುದ್ದಕ್ಕೂ ಪ್ರತಿಯೊಬ್ಬರು ಅವರನ್ನು ನೈತಿಕ 
ಸ್ಪೂರ್ತಿಯಾಗಿ ಮಾರ್ಗದರ್ಶಕರಾಗಿ ನೋಡುತ್ತಿದ್ದರು. ಸಂಯುಕ್ತ ರಂಗವನ್ನು ಪಕ್ಪಾತೀತ 
ನೆಲೆಯಲ್ಲಿ ಮುನ್ನೆಡೆಸುವ ಅವರ ಸಾಮರ್ಥ್ಯದಲ್ಲಿ ಇತರೆಲ್ಲ ಪಕ್ಷಗಳು ನಂಬಿಕೆ ಇಟ್ಟಿದ್ದವು. 


1962 ರಲ್ಲಿ ಎಸ್‌.ಎಂ. ಲೋಕಸಬ್ರೆಯಲ್ಲಿ ನನ್ನ ಜೊತೆ ಇದ್ದರು. ಮಹಾರಾಷ್ಟ್ರ 
ವಿಧಾನಸಬೆಯಲ್ಲಿ ಕಾರ್ಯನಿರ್ವಹಿಸಿ ಆಗಾಧ ಅನುಭವ ಸಂಪಾದಿಸಿದ ಅವರು ಲೋಕಸಭೆ 
ಗಣ್ಯ ಸಂಸದೀಯ ಪಟು ಎನಿಸಲು ಅಂತಹ ಉತ್ಸಾಹವನ್ನೇನೂ ತೋರಿಸಲಿಲ್ಲ. ಅವರು 
ಅಂತಹ ದೊಡ್ಡ ಮಾತುಗಾರರಾಗಿಯೇನೂ ಇರಲಿಲ್ಲ. ಅದೇ ವೇಳೆಗೆ ಸಂಸತ್ತಿನಲ್ಲಿ 
ಜನರನ್ನು ವಾಕಾಡಂಬರದಲ್ಲಿ ಮರುಳುಗೊಳಿಸುವ ಮಾತಿನಲ್ಲೂ ಅವರಿಗೆ ಆಸಕ್ತಿ ಇರಲಿಲ್ಲ. 


ಪುತಿಬಾವಂತ ಸಂಸದೀಯ ಪಟು 79 


ಆದರೂ ಎಸ್‌. ಎಂ. ಅವರು ಸದನದಲ್ಲಿ ಯಾವುದೇ ಪ್ರಮುಖ ವಿಷಯದ ಮೇಲೆ 
ತಮ್ಮ ಅಭಿಪ್ರಾಯ ಪ್ರಕಟಿಸುವಲ್ಲಿ ತಪ್ಪಿಸಿಕೊಳ್ಳುತಿರಲಿಲ್ಲ. ಅವರು ಯಾವಾಗಲೂ 
ಅವರ ಹೃದಯಾಂತರಾಳದಿಂದಲೇ ಮಾತನಾಡುತ್ತಿದ್ದರು. ಮತ್ತು ಯಾವದೇ ಚರ್ಚೆಯಲ್ಲಿ 
ಭಾಗವಹಿಸಿದಾಗಲೂ ಅವರ ಅಭಿವ್ಯಕ್ತಿ ತೀಕ್ಷ್ಮ ಸ್ಪಷ್ಟ, ವಾಸ್ತವಕ್ಕೆ ಹತ್ತಿರ ಮತ್ತು ಎಷ್ಟು 
ಬೇಕೋ ಅಷ್ಟೇ ಇರುತ್ತಿತ್ತು. ಹೋರಾಟಗಾರರಾಗಿ ಅದಾಗಲೇ ತಮ್ಮದೇ ಆದ ವ್ಯಕ್ತಿತ್ವವನ್ನು 
ಬೆಳೆಯಿಸಿಕೊಂಡಿದ್ದ ಮತ್ತು ರಾಜಕಾರಣದಲ್ಲಿ ಎಂದೂ ಯಾವುದೇ ತರಹದ ದ್ದೆಂದ್ರ 
ನೀತಿಯನ್ನು ಅನುಸರಿಸದೇ ಇದ್ದ ಅವರ ಅಭಿಪ್ರಾಯಗಳನ್ನು ಸದಸ ಹೆಚ್ಚು ಗೌರವದಿಂದ 
ಆಲಿಸುತ್ತಿತ್ತು. ಇದೇ ಕಾರಣಕ್ಕೆ ಆಗಿನ ಪ್ರಧಾನಿ ಶ್ರೀಮತಿ ಇಂದಿರಾಗಾಂಧಿಯವರು 
ಅವರನ್ನು ಸದಾ ಗೌರವದಿಂದ ಕಾಣುತ್ತಿದ್ದರು. 


ಎಸ್‌.ಎಂ. ಜೋಶಿಯವರು ಹುಟ್ಟು ಹೋರಾಟಗಾರರು. ಕೆಳ ಮಧ್ಯಮ 
ದರ್ಜೆಯ ಕುಟುಂಬವೊಂದರಿಂದ ಬಂದವರು. ತಮ್ಮಶಾಲೆ ಮತ್ತು ಕಾಲೇಜ್‌ ಶಿಕ್ಷಣವನ್ನು 
ಪೂರ್ಣಗೊಳಿಸುವುದಕ್ಕೆ ಅವರು ಹೋರಾಡಬೇಕಾಯಿತು. ಅವರು ಶಾಲಾ ದಿನಗಳಲ್ಲೇ 
ಲೋಕಮಾನ್ಯ ಬಾಲಗಂಗಾಧರ್‌ ತಿಲಕ್‌ ಅವರ ತೀವ್ರಗಾಮಿ ರಾಷ್ಟ್ರೀಯವಾದದ 
ಧ್ಯೇಯಧೋರಣೆಗಳಿಂದ ಸ್ಫೂರ್ತಿ ಪಡೆದಿದ್ದರು. ಹೀಗೆ ಮಹಾರಾಷ್ಟ್ರದ ಸಿಂಹ ಅವರ 
ದೇಶಾಭಿಮಾನದ ಆರಾಧ್ಯಮೂರ್ತಿಯಾಗಿದ್ದರು. ಕನ್ನಾಟ್‌ ಡ್ಯೂಕ್‌ ಅವರು ಭಾರತಕ್ಕೆ 
ಭೇಟ ನೀಡಿದ ಸಂದರ್ಭದಲ್ಲಿ ಅವರನ್ನು ಸ್ಥಾಗತಿಸುವ ಸಂಕೇತವಾಗಿ ಬ್ರಿಟಿಷ್‌ 
ಬ್ಯಾಡ್ಜಮೊಂದನ್ನು ಧರಿಸಬೇಕೆಂಬ ಶಾಲಾ ಆಡಳಿತದ ಆದೇಶವನ್ನು ಅವರು ಉಲ್ಲಂಘಸಲು 
ಅವರ ಈ ದೇಶಾಭಿಮಾನದ ಪ್ರೇರಣೆಯೇ ಕಾರಣವಾಗಿತ್ತು. ಅಂತಹ ಗುಲಾಮಗಿರಿಯ 
ಮುನೋವೃತ್ತಿಗೆ ತಲೆಬಾಗಲು ಅವರು ಎಂದೂ ಸಿದ್ಧರಿರಲಿಲ್ಲ. ಇದರ ಪರಿಣಾಮವಾಗಿ 
ಅವರು ಶಾಲಾ ಆಡಳಿತದ ತೀವ್ರ ಸ್ವರೂಪದ ಶಿಕ್ಷೆಗೂ ಗುರಿಯಾಗಬೇಕಾಯಿತು. 
ಕಾಲೇಜಿನಿಂದ ತಮ್ಮ ಆಪ್ತ ಸ್ನೇಹಿತರಾದ ಶ್ರೀ ಎನ್‌.ಜಿ. ಗೋರೆಯವರೊಂದಿಗೆ 
ಹೊರಬಂದ ನಂತರದಲ್ಲಿ ಆವರು ಆ ದಿನಗಳಲ್ಲಿ ಭಾರತದ ಸಿಡಿಲಮರಿ ಎನಿಸಿದ್ದ 
ಸುಭಾತ್‌ ಚಂದ್ರ ಬೋಸ್‌ ಅವರು ನೀಡಿದ ಕರೆಗೆ ಓಗೊಟ್ಟು ಯೂತ್‌ ಲೀಗ್‌ 
ಸಂಘಟನೆಯಲ್ಲಿ ನಿರತರಾದರು. ಜೋಶಿ ಮತ್ತು ಗೋರೆಯವರು 1929 ರಲ್ಲಿ ಪ್ರಣೆಯಲ್ಲಿ 
ಸಂಘಟಿಸಿದ್ದ ಯುವ ಸಮ್ಮೇಳನದ ಅಧ್ಯಕ್ಷತೆಗೆ ಆಹ್ವಾನಿಸಿದರು. ಎಸ್‌.ಎಂ. 
ಜೋಶಿಯವರಿಗೆ ಸುಭಾಷ್‌ ಚೆಂದ್ರ ಬೋಸರ ವಿಷಯದಲ್ಲಿ ವಿಶೇಷ ಆದರವಿದ್ದಿತು 
ಮತ್ತು ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ ದೊರೆಯಬೇಕು ಎಂಬ ಅವರ ಸಿದ್ದಾಂತದಲ್ಲಿ 
ಅವರು ಸಹಮತರಾಗಿದ್ದರು. ಎಸ್‌.ಎಂ. ಜೋಶಿಯವರಿಗೆ ವಕೀಲಿ ವೃತ್ತಿ ಮಾಡುವ 
ಕಾನೂನು ಪದವಿ ಇದ್ದಿತಾದರೂ ಲೋಕಮಾನ್ಯ ಬಾಲಗಂಗಾಧರ ತಿಲಕ್‌ ಅವರಿಂದ 


$0 ವಿಸ್‌. ಎಮ್‌. ಜೋಶಿ 


ಬಳುವಳಿಯಾಗಿ ಪಡೆದಿದ್ದ ತೀವ್ರ ರಾಷ್ಟ್ರವಾದಿ ಸ್ಫೂರ್ತಿಯು ಅವರನ್ನು ಸಂಪೂರ್ಣವಾಗಿ 
ರಾಷ್ಟ್ರನೇವೆಗೆ ತೊಡಗಿಸುವಲ್ಲಿ ಕ್ರಿಯಾಶೀಲವಾಯಿತು. ಅವರ ಹೆಂಡತಿ ತಾರಾಬಾಯಿ 
ಆಗ ಓರ್ವ ಶಾಲಾ ಶಿಕ್ಷಕಿಯಾಗಿದ್ದು ಅವರಿಗೆ ಎಲ್ಲ ರೀತಿಯಲ್ಲೂ ಬೆಂಬಲವಾಗಿದ್ದರು. 


ಶ್ರೀಮತಿ ತಾರಾಬಾಯಿಯವರು ಅಸಾಧಾರಣ ರಾಷ್ಟ್ರಭಿಮಾನ ಹೊಂದಿದ 
ಮಹಿಳೆಯಾಗಿದ್ದು ಅವರು ಇಲ್ಲವಾಗಿದ್ದರೆ ಎಸ್‌. ಎಂ. ಜೋಶಿಯವರು ಸ್ಪಾತಂತ್ರ್ಯ 
ಹೋರಾಟಕ್ಕೆ ಇಷ್ಟೊಂದು ದೊಡ್ಡ ದೇಣಿಗೆಯನ್ನು ನೀಡುವುದು ಮತ್ತು ತಮ್ಮನ್ನು ತಾಯ್ದಾಡಿನ 
ಸೇವೆಗಾಗಿ ಸಮರ್ಪಿಸಿಕೊಳ್ಳುವುದು ಸಾಧ್ಯವಾಗುತ್ತಿರಲಿಲ್ಲ. 


1930 ರಲ್ಲಿ ಎಸ್‌. ಎಂ. ಜೋಶಿಯವರು ಮಹಾತ್ಮ ಗಾಂಧೀಜಿ ಅವರು 
ಹೂಡಿದ ಪೌರ ಐತಿಹಾಸಿಕ ಅಸಹಕಾರ ಚಳವಳಿಯನ್ನು ಸೇರಿದರು. ಅವರು 
ಮಹಾತಾಜಿಯವರ ಅಹಿಂಸಾತಕ್ರ ಅಸಹಕಾರ ಚಳವಳಿ ಸಂದೇಶವನ್ನು ಹರಡುತ್ತಾ 
ಮಹಾರಾಷ್ಟದ ಗ್ರಾಮ ಗ್ರಾಮಗಳಲ್ಲಿ ಸಂಚರಿಸಿದರು. ಈ ಸಂದರ್ಭದಲ್ಲಿ ಅವರು 
ಎರಡು ಬಾರಿ ಬಂಧಿಸಲ್ಲಟ್ಟು ಸೆರೆಮನೆಯನ್ನು ಸೇರಬೇಕಾಯಿತು. ಮಹಾರಾಷ್ಟದ 
ವಾಸಿಕ್‌ ಸೆರೆಮನೆಯಲ್ಲಿ ಅವರು ಸೆರೆವಾಸ ಅನುಭವಿಸುತ್ತಿದ್ದ ದಿನಗಳಲ್ಲೇ ಅವರು ತಮ್ಮ 
ಜೊತೆಗಿದ್ದ ಇತರ ಸಮಾನಮಸ್ಕ ರಾಜಕೀಯ ಕೈದಿಗಳ ಸಂಗಾತಿಗಳ ಜೊತೆಗೂಡಿ ಕಾಂಗ್ರೆಸ್‌ 
ಸೋಷಲಿಸ್ಟ್‌ ಪಾರ್ಟಿಯ ರಚನೆಯ ಪರಿಕಲ್ಪನೆಗೆ ಒಂದು ರೂಪ ಕೊಟ್ಟರು. ಮಹಾತ್ಮ 
ಗಾಂಧೀಜಿಯವರ ಅಸಹಕಾರ ಚಳುವಳಿ ಬಾರತಕ್ಕೆ ಸ್ಥಾತಂತ್ರ್ಯವನ್ನು ತಂದು ಕೊಡುವಲ್ಲಿ 
ವಿಫಲವಾದುದನ್ನು ಗುರುತಿಸಿದ ಕಾಂಡೈೆಸ್‌ ಪಕ್ಷದಲ್ಲಿನ ಅನೇಕ ಯುವಕರು 1930 ರಲ್ಲಿ 
ಮಧ್ವಬಾಗದಲ್ಲಿ ಹತಾಶೆಯ ಅಂಚಿಗೆ ಬಂದು ಮುಟ್ಟಿದ್ದರು. ಹೀಗಾಗಿ ಮಹಾತ್ಮ 
ಗಾಂಧೀಜಿಯವರ ರಚನಾತ್ಮಕ ಕಾರ್ಯಕ್ರಮಗಳಿಗೆ ಮಾತ್ರವೇ ಮೀಸಲಾದ 
ಕಾರ್ಯಬಾರಕ್ಕಿಂತ ಹೊರತಾಗಿ ಸಾಮೂಹಿಕ ಸಂಘಟನೆ ಮತ್ತು ಚಳವಳಿಯ ಪರ್ಯಾಯ 
ಮಾರ್ಗವೊಂದನ್ನು ಈ ಯುವಕರು ಎದುರು ನೋಡುತ್ತಿದ್ದರು. ಹೀಗೆ ಕಾಂಗ್ರೆಸ್‌ 
ಪಕ್ಷದೊಳಗಿನ ತೀಪ್ರಗಾಮಿಗಳ ಚಟುವಟಿಕೆಗಳಿಗೆ ಒಂದು ಪರ್ಯಾಯ ವೇದಿಕೆಯಾಗಿ 
ಕಾಂಗ್ಸೆಸ್‌ ಸೋಷಲಿಸ್ಟ್‌ ಪಾರ್ಟಿ ರೂಪುಗೊಂಡಿತು. ಕಾಂಗ್ರೆಸ್‌ ಸೋಷಲಿಸ್ಟ್‌ ಪಾರ್ಟಿಯು 
ಕ್ಲೆಪ್ರವಾಗಿಯೇ ಬೆಳೆದು ನಿಂತಿತು. 1930 ರ ದಶಕದ ನಂತರದಲ್ಲಿ ಬ್ರಿಟಿಷ್‌ ಅಧಿಪತ್ಯದ 
ಬಾರತದ ಉದ್ದಕ್ಕೂ ಎಲ್ಲ ಪ್ರಾಂತಗಳಿಗೂ ಅದರ ಶಾಖೆಗಳು ವಿಸರಿಸಿದವು. 


ಈ ಸಂಘಟನೆಯ ನಾಯಕರು ಮತ್ತು ಸಮಾಜವಾದಿ ಕಾರ್ಯಕರ್ತರು 1942 
ರಲ್ಲಿ ಮಹಾತ್ಮ ಗಾಂಧೀಜಿಯವರು ನೀಡಿದ ಕ್ವಿಟ್‌ ಇಂಡಿಯಾ ಚಳವಳಿಯವರೆಗೆ ಪ್ರತಿ 
ಸ್ಪಂದಿಸಿ ಮಹೋನ್ನತವಾದ ಪಾತ್ರವನ್ನು ಮಹಿಸಿದರು. ಕಾಂಗೆಸ್‌ ಕಾರ್ಯಕಾರಿ ಸಮಿತಿಯ 


ಎಲ್ಲ ಧುರೀಣರು ಹಠಾತ್ತಾಗಿ ಬಂಧಿಸಲ್ಪಟ್ಟ ನಂತರದಲ್ಲಂತೂ ಸೆರೆಮನೆಯಿಂದ ಪಲಾಯನ 


ಣು 


ಪುತಿಭಾವಂತ ಸಂಸದೀಯ ಪಟು 8i 


ಮಾಡಿ ಬಂದ ಜಯಪ್ರಕಾಶ್‌ ನಾರಾಯಣ್‌, ಅಚ್ಯುತ್‌ ಪಟವರ್ಧನ್‌, ಅರುಣ್‌ 
ಅಸಫ್‌ ಅಲಿ, ರಾಮಮನೋಹರ್‌ ಲೋಹಿಯಾ, ಎಸ್‌.ಎಂ. ಜೋಶಿ ಮತ್ತು ಇತರ 
ಅನೇಕರು ಹೋರಾಟದ ಮಂಚೂಣಿಯಲ್ಲಿ ನಿಂತರು. 1942 ರ ಆಗಸ್ಟ್‌ 
ಬಂಡಾಯದಲ್ಲಂತೂ ಅವರು ಅತಿ ಪ್ರಮುಖ ಪಾತ್ರ ವಹಿಸಿದರು. ಎಸ್‌.ಎಂ. 
ಜೋಶಿಯವರು ಮಾಡು ಇಲ್ಲವೆ ಮಡಿ ಸಿದ್ದಾಂತದ ರಾಷ್ಟ್ರೀಯ ಹೋರಾಟವನ್ನು 
ಸಂಘಟಿಸಲು ಭೂಗತರಾದರು. ಅವರು ಚಿನ್ನಾಗಿ ಉರ್ದು ಮಾತನಾಡಬಲ್ಲವರಾಗಿದ್ದರಿಂದ 
ಇಮಾಂ ಅಲಿ ಎಂದು ತಮ್ಮ ಹೆಸರನ್ನು ಬದಲಿಸಿಕೊಂಡು ತಮ್ಮ ಕಾರ್ಯಾಚರಣೆಯ 
ಕೇಂದ್ರವನ್ನು ಮುಂಬಯಿಂದ ಕರಾಚಿಗೆ ಸ್ಥಳಾಂತರಿಸಿದರು. 1943 ರಲ್ಲಿ ಮುಂಬಯಿಯಲ್ಲಿ 
ಅವರು ಬಂಧಿಸಲ್ಪಟ್ಟ ಸ್ಥಾನವಬದ್ಧತೆಗೆ ಒಳಗಾದರು. 1946 ರ ಮಧ್ಯಭಾಗದಲ್ಲಿ ಅವರು 
ಜೈಲಿನಿಂದ ಬಿಡುಗಡೆ ಹೊಂದಿದರು. 


ಎಸ್‌.ಎಂ. ಜೋಶಿಯವರು ತಮ್ಮ ಎಳೆಯ ವಯಸ್ಸಿನಲ್ಲಿ ಲೋಕಮಾನ್ಯ 
ಬಾಲಗಂಗಾಧರ್‌ ತಿಲಕ್‌ ಅವರ ರಾಷ್ಟ್ರೀಯವಾದದ ಸಿದ್ಧಾಂತದಿಂದ ಗಾಢವಾಗಿ 
ಪ್ರಭಾವಿತರಾಗಿದ್ದರು. ಅದೇ ವೇಳೆಗೆ ಯುವ ಚಳವಳಿಯನ್ನು ಸಂಘಟಿಸುತ್ತಿದ್ದ ದಿನಗಳಲ್ಲಿ 
ಸುಭಾಷ್‌ ಚಂದ್ರ ಬೋಸ್‌ ಅವರ ಹೋರಾಟದ ದಾರಿಯೂ ಅವರ ಮೇಲೆ ಗಾಡ 
ಪ್ರಭಾವ ಬೀರಿತ್ತು. ಆದರೆ 1930 ರ ದಶಕದಲ್ಲಿ ಅವರು ಕಾಂಗ್ರೆಸ್‌ ಸೋಷಲಿಸ್ಟ್‌ 
ಪಾರ್ಟಿಯ ಅನೇಕ ಸಮಾಜವಾದಿ ಧುರೀಣರ ನಿಕಟ ಸಂಪರ್ಕಕ್ಕೆ ಬಂದಿದ್ದುದರಿಂದ 
ಎಸ್‌.ಎಂ. ಜೋಶಿಯವರು ಸೈಂದ್ದಾಂತಿಕವಾಗಿ ಆಚಾರ್ಯ ನರೇಂದ್ರದೇವ್‌ ಮತ್ತು 
ಜಯಪ್ರಕಾಶ್‌ ನಾರಾಯಣ್‌ ಅವರು ಪ್ರತಿಪಾದಿಸುತ್ತಿದ್ದ ಮಾರ್ಕ್ಸ್‌ವಾದಿ ಚಿಂತನೆಗೆ 
ಹತ್ತಿರವಾದರು. ಈ ಇಬ್ಬರು ಮಹಾನ್‌ ಸಮಾಜವಾದಿ ನಾಯಕರು ಸಮಾಜವಾದಿ 
ಸಿದ್ದಾಂತವನ್ನು ಮಾರ್ಕ್ಸ್‌ ವಾದದ ಭೂಮಿಕೆಯಲ್ಲಿ ವ್ಯಾಖ್ಯಾನಿಸುತ್ತಿದ್ದರಾದರೂ ಅವರು 
ಎಂದೂ ಪರಂಪರವಾದಿ ಮಾರ್ಕಿಸ್ಟ್‌ಗಳಾಗಿರಲಿಲ್ಲ. ಅವರ ಮುಂದಿದ್ದ ತಕ್ಷಣದ ಆದ್ಯತೆ 
ರಾಷ್ಟ್ರೀಯ ಸ್ವಾತಂತ್ರ್ಯವನ್ನು ಸಾಧಿಸುವುದೇ ಆಗಿತ್ತು. ತಮ್ಮಸ್ಸೆದ್ದಾಂತಿಕ ವಿಚಾರಧಾರೆಯಲ್ಲಿ 
ಎಸ್‌.ಎಂ. ಜೋಶಿಯವರು ಆಚಾರ್ಯ ನರೇಂದ್ರದೇವ್‌ ಮತ್ತು ಜೆ.ಪಿಯವರ ತತ್ವಗಳಿಗೆ 
ಪೂರ್ಣವಾಗಿ ನಿಷ್ಠರಾಗಿದ್ದರು. ಆದರೂ ಕೂಡಾ ಅವರು ಎಂದೂ ಸಿದ್ಧಾಂತವಾದಿಯಾಗಲು 
ಬಯಸಲಿಲ್ಲ ಅಥವಾ ಎಂದೂ ಅವರ ಕಠಿಣ ಸೈದ್ಧಾಂತಿಕ ನಿಲುವಿಗೆ ಅಂಟಿಕೊಂಡವರೂ 
ಅಲ್ಲ. 1948 ರ ವೇಳೆಗೆ ಜಯಪ್ರಕಾಶ ನಾರಾಯಣ್‌ ಅವರ ದೃಷ್ಟಿಕೋನದಲ್ಲಿ 
ಮೂಲಭೂತ ಬದಲಾವಣೆ ಕಾಣಿಸಿಕೊಂಡಿತು. ಸಮಾಜವಾದ ಮತ್ತು ಗಾಂಧೀಜಿಯವರ 
ಸಿದ್ದಾಂತಗಳೆರಡನ್ನು ಒಗ್ಗೂಡಿಸಿ ಹೊಸ ಸಿದ್ಧಾಂತವನ್ನು ಅನುಸರಿಸಬೇಕೆಂಬುದು ಅದರ 
ತಿರುಳಾಗಿತ್ತು. ಕ್ರಮೇಣ ಎಸ್‌.ಎಂ. ಜೋಶಿಯವರು ಜಯಪ್ರಕಾಶ್‌ ನಾರಾಯಣ್‌ರವರ 
ಈ ಹೊಸ ಚಿಂತನೆಯನ್ನು ಅಂಗೀಕರಿಸಿದರು. 


0೦ 
IN 


ಎಸ್‌. ಎಮ್‌. ಜೋತಿ 


ಮಾಸ್ತವವಾಗಿ ಜಯಪ್ರಕಾಶ ನಾರಾಯಣ್‌ ಅವರಂತೆ ಎಸ್‌.ಎಂ. 
ಜೆನಶಿಯವರು ಗುಂದೀಜಿಯವರು ಪ್ರತಿಪಾದಿಸಿದ ರಾಜಕೀಯ ಮೌಲ್ಯಗಳು ಮತ್ತು 
ನೆಮುದಾಯ ಸಂಪಟನೆಗಳ ಮಾರ್ಗದತ್ತ ಹೆಚ್ಚು ಹೆಚ್ಚು ಆಕರ್ಷಿತರಾಗುತ್ತಾ ಬಂದರು. 
ಜನರ ಸೇವೆ ಮಾಡಲು ನಿಜವಾಗಿಯೂ ಆಸಕ್ತವಾಗಿರುವ ಮತ್ತು ಜನನಾಯಕನಾಗ 
ಬಯಸುವ ಯುವನೇ ಓರ್ವ ಪ್ರಾಮಾಣಿಕ ರಾಜಕಾರಣಿಯಾಗಲು ಯಾವುದೇ ಬಗೆಯ 
| ಅನುಸರಿಸಬಾರದು ಮತ್ತು ಅಂತಹ ನಾಯಕರು ಖಾಸಗಿ ನೆಲೆಯಲ್ಲಿ 
ರ್ಪ್ಜೀಜನಿಕ ನೆಲೆಯಲ್ಲಿ ಇನ್ನೊಂದು ಮೌಲ್ಯ ಹೊಂದಿರಬಾರದೆಂದು 
ಬೃಢವಾಗಿ ನಂಬಿದ್ದರು. ಇಂತಹ ಉದುತ್ತ ವ್ಯಕ್ತಿತ್ತ ಚಾರಿತ್ರ ಗಳಿಂದಾಗಿ ಎಸ್‌.ಎಂ. 
ಜೋಶಿಯವರು ಎಲ್ಲ ರಾಜಕಾರಣಿಗಳು ಮತ್ತ ) ಮಹಾರಾಷ್ಟದ ಜನತೆಯ ಸಾರ್ವತ್ರಿಕ 
ಗೌರವಕ್ಕೆ ಪಾತರ್ರಾದರು. 


ಡ್ಛಂದ್ರ ny) ಮೌಲ್ಯಗಳ 


ಒಂಯು ಸು ಮತ್ತು ನನು 


ಬ್ರಿಟಿಷರ ಜಳ್ಳಿಕೆಯ ದಿನಗಳಲ್ಲಿ ಎಸ್‌.ಎಂ. ಜೋಶಿಯವರು ಅನೇಕ 
ಹೋರಾಟಗಳಲ್ಲಿ ಬಾ ಭಾಗವಹಿಸಿದ್ದರು. ಗೋವಾ ವಿಮೋಚನಾ ಚಳವಳಿಯಲ್ಲೂ ಅವರು 
ಪ್ರಮುಖ ವ್ಯಕ್ತಿಯಾಗಿದ್ದರು. ಆದರೆ ಸಂಯುಕ್ತ ಮಹಾರಾಷ್ಟ್ರ ಚಳವಳಿಯಲ್ಲಿ ವಹಿಸಿದ 
ಪಾತ್ರವು ಅವರಿಗೆ ಮಹಾರಾಷ್ಟ್ರದ ಅತಿ ಗಣ್ಯ ನಾಯಕನೆಂಬ ಮಾನ್ಯತೆಯನ್ನು 
ತಂದುಕೊಟ್ಟಿತು. ಈ ಚಳವಳಿಗೆ ಗ ನೀಡಿದ ಮಹತ್ತರ ಕೊಡುಗೆಯಿಂದಾಗಿಯೇ 
ಅವರನ್ನು ಸಂಯುಕ್ತ ಮ ಮಹಾರಾಷ್ಟ್ರ ಸಮಿತಿಯ ಕಾರ್ಯದರ್ಶಿಯಾಗಿ ಸರ್ವಾನುಮತದಿಂದ 
ಆಯ್ಕೆ ಮಾಡಲಾಯಿತು. ಪ್ರಜಾ ಸೋಷಲಿಸ್ಟ್‌ ಪಾರ್ಟಿ, ಕಾರ್ಮಿಕರು ಮತ್ತು ರೈತರ 
ಪಕ್ಷ್ಯ ಕಮ್ಮುನಿಸ್ಟ್‌ ಪಕ್ಷ, ರಿಪಬ್ಬಿಕೆನ್‌ ಪಕ್ಷ ಮತ್ತು ಇತರ ಅನೇಕ ಸಂಘಟನೆಗಳು ಈ 
ಸಮಿತಿಯಲ್ಲಿದ್ದವು. ಈ ಎಲ್ಲ ಸಂಘಟನೆಗಳಿಗೂ ಜೋಶಿಯವರ ಬಗ್ಗೆ ಅಗಾಧೆ ವಿಶ್ವಾಸ. 
ಅದೇ ವೇಳೆಗೆ ಅವರ ಪಕ್ಪಾತೀತ ದೃಷ್ಟಿಕೋನ ಮತ್ತು ಉದಾರ ' ಮನಸ್ತಿತಿ ಅದಕ್ಕೆ 
ಕಾರಣವಾಗಿತ್ತು. ಎಸ್‌.ಎಂ. ಜೋಶಿಯವರು ಈ ಸಂಯುಕ್ತ ರಂಗ ಚೆಳೆವಳಿಯನ್ನು 
ಒಂದು ನೈಜ ಜನತಾ ಚಳವಳಿಯಾಗಿ ಪರಿವರ್ತಿಸುವಲ್ಲಿ ಯಶಸ್ವಿಯಾದರು. 
ಮಹಾರಾಷ್ಟದ ಎಲ್ಲ ಜನ ವರ್ಗಗಳು ಸ್ವಯಂಪ್ರೇರಣೆಯಿಂದ ಈ ಸಂಘಟನೆಯಲ್ಲಿ 
ಪಾಲ್ಗೊಳ್ಳುವಂತೆ ಅವರು ಪ್ರೇರೇಪಿಸಿದರು. ಪ್ರಸ್ತಾಪಿತ ಮಹಾರಾಷ್ಟ್ರ ರಾಜ್ಯದಲ್ಲಿ 
ಮುಂಬಯಿಯನ್ನು ಸೇರಿಸುವುದು ಅತ್ಯಂತ ಅಪಾಯಕಾರಿಯಾಗಿತ್ತು. ಏಕೆಂದರೆ 
ಮುಂಬಯಿಯಲ್ಲಿ ಮಹಾರಾಷ್ಟ್ರೀಯರು ಮತ್ತು ಗುಜರಾತಿಗಳು ಸರಿಸಮ 
ಪ್ರಮಾಣದಲ್ಲಿದ್ದರು. ಈ ಚಳವಳಿಗೆ ವೇಗ ದೊರೆಯುತ್ತಾ ಹೋದಂತೆ ಮುಂಬಯಿಯಲ್ಲಿ 
ಅತ್ಯಂತ ಸ್ಫೋಟಕವಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಅದು ಮಹಾರಾಷ್ಟ್ರೀಯನ್ನರು 
ಮತ್ತು ಗುಜರಾತಿಗಳ ಮಧ್ಯೆ ಗಂಬೀರ ಸ್ವರೂಪದ ಹಿಂಸಾಚಾರಕ್ಕೆ ಎಡೆಮಾಡಿಕೊಡುವ 


ಪತಿಭಾವದಂತ ಸಂಸದೀಯ ಹಟು 83 


ಅಪಾಯವೂ ಅಲ್ಲಿತ್ತು. ಎಸ್‌.ಎಂ. ಜೋಶಿಯವರ ಮಾನವೀಯ ದೃಷ್ಟಿಕೋನ ಮತ್ತು 
ಮುಂಬಯಿಯ ಎಲ್ಲ ಪೌರರಿಗೆ ಮೊದಲೇ ಪರಿಚಿತವಾಗಿದ್ದ ಅವರ ದೇಶಾಭಿಮಾನ 
ಮತ್ತು ಗುಜರಾತಿಗಳ ಸುರಕ್ಷತೆ ಮತ್ತು ಭದ್ರತೆ ಬಗ್ಗೆ ಅವರಲ್ಲಿದ್ದ ಕಾಳಜಿ ಮಂಬಯಿ 
ಒಂದು ಭಾಷಾ ಸಂಬಂಧಿ ದಂಗೆಗೆ ಈಡಾಗುವುದನ್ನು ತಪ್ಪಿಸಿತು ಎಂದು ದಾರಾಳವಾಗಿ 
ಹೇಳಬಹುದು. ಇಂದಿನ ಮತ್ತು ಭಾವಿ ಪೀಳಿಗೆಯವರು ಇಂದಿನ ಸಂಯುಕ್ತ ಮಹಾರಾಷ್ಟ್ರದ 
ಶಿಲ್ಲಿಗಳಲ್ಲಿ ಒಬ್ಬರೆಂದು ಎಸ್‌.ಎಂ. ಅವರನ್ನು ಚಿರಕಾಲ ಸೃರಿಸುವರು. 


ಎಸ್‌.ಎಂ. ಜೋಶಿಯವರು ತಮ್ಮ ಜೀವನವನ್ನು ಹೋರಾಟ ಮತ್ತು 
ಬಲಿದಾನಗಳಿಗಾಗಿಯೇ ಮೀಸಲಿಟ್ಟರು ಮತ್ತು ಪ್ರತಿಯೊಂದು ಹೋರಾಟದಲ್ಲಿಯೂ 
ತಮ್ಮ ದೃಢಸಂಕಲ್ಪ ಮತ್ತು ಹಿರಿಮೆಯನ್ನು ತೋರಿಸಿದರು. ಆದರೆ ಅವರು ಬರಿ 
ಹೋರಾಟಗಾರರಾಗಿಯೇ ಮಾತ್ರವೇ ಉಳಿಯುವುದಿಲ್ಲ. ಅವರು ರಚವಾತಕ್ಷ 
ಕಾರ್ಯಗಳಲ್ಲೂ ಅತೀವ ಆಸಕ್ತಿಯನ್ನು ತಾಳಿದ್ದರು. ರಕ್ಷಣಾ ಕಾರ್ಮಿಕರು ಕೂಟದ 
ಅಧ್ಯಕ್ಷರಾಗಿ ಎಸ್‌.ಎಂ. ಅವರು ಅಗ್ರಗಣ್ಯ ಕಾರ್ಮಿಕ ನೇತಾರರಲ್ಲಿ ಒಬ್ಬರಾಗಿ 
. ಹೊರಹೊಮ್ಮಿದರು. ಅಂಚಿ ಮತ್ತು ತಂತಿ ಇಲಾಖೆ ನೌಕರರ ಒಕ್ಕೂಟಿ ಮತ್ತು ಇತರ 
ಕಾರ್ಮಿಕ ಸಂಘಟನೆಗಳಲ್ಲೂ ಆವದು ಭಾಗಿಯಾಗಿದ್ದರು. ಈ ಸಾರ್ವಜನಿಕ ಕ್ಷೇತ್ರದ 
ಸಂಸ್ಥೆಗಳಲ್ಲಿ ಅನೇಕ ಯಶಸ್ವಿ ಮುಷ್ಕರಗಳನ್ನು ಹೋರಾಟಗಳನ್ನು ಅವರು ಸಂಘಟಿಸಿದರು. 
ಅದೇನಿದ್ದರೂ ಎಸ್‌.ಎಂ. ಅವರು ವೃತ್ತಿಪರ ಕಾರ್ಮಿಕ ನಾಯಕರಾಗಿರಲಿಲ್ಲ. ಆಸ್ಪತ್ರೆ 
ಸೇವೆಗೆಳು, ಅಧ್ಯಾಪನ ವೃತ್ತಿ ಮತ್ತಿತರ ಕ್ಷೇತ್ರಗಳಲ್ಲಿ ಮುಷ್ಕರದ ದಾರಿಯನ್ನು ಅವರು 
ಎಂದೂ ಒಪ್ಪಿರಲಿಲ್ಲ. ಎಸ್‌.ಎಂ. ಜೋಶಿಯವರಿಗೆ ರಚನಾತಕ್ರ ಕಾರ್ಯಕ್ರಮಗಳಲ್ಲಿ 
ಅವರು ತಮ್ಮನ್ನು ತೊಗಿಸಿಕೊಂಡಿದ್ದರು. ಅದೇ ರೀತಿ ಲೋಕನಾಯಕ ಜಯಪ್ರಕಾಶ್‌ 
ನಾರಾಯಣ್‌ ಅವರ ಸಂಘಟನೆಗಳಲ್ಲಿ ಅವರು ಸಕ್ರಿಯರಾಗಿದ್ದರು. ಮಹಾರಾಷ್ಟ್ರದಲ್ಲಿ 
ರಾಷ್ಟ್ರೀಯ ಸೇವಾದಳ (ಆರ್‌.ಎಸ್‌. ಡಿ) ದಂತಹ ಸಮಾಜ ಸೇವಾ ಸಂಘಟನೆ ಕಟ್ಟುವ 
ದಿಸೆಯಲ್ಲಿ ಜೋಶಿಯವರ ಈ ವಿಶೇಷವಾದ ಒಲವು ಮತ್ತು ಪರಿಣಿತಿ ಕಂಡು ಬಂದಿತು. 
ಮಹಾರಾಷ್ಟ್ರದ ಮಣ್ಣಿನಲ್ಲಿ ಆಳವಾಗಿ ಬೇರು ಬಿಟ್ಟಿದ್ದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು 
ಎಳವೆಯ ದಿನಗಳಲ್ಲಿ ಎಸ್‌.ಎಂ. ಅವರನ್ನು ಆಕರ್ಷಿಸಿತಾದರೂ ಹಿಂದೂಗಳಲ್ಲದವರನ್ನು 
ಸಂಘದೊಳಕ್ಕೆ ಸೇರಿಸಿಕೊಳ್ಳಲು ನಿರಾಕರಿಸುತ್ತಿದ್ದದ್ದೇ ಅವರು ಆರ್‌.ಎಸ್‌. ಎಸ್‌. ನಿಂದ 
ದೂರ ಸರಿಯಲು ಕಾರಣವಾಯಿತು. ಈ ಹಿನ್ನೆಲೆಯಲ್ಲಿ ಮಹಾಬಾಷ್ಟದ ಎಲ್ಲ 
ಜನಸಮುದಾಯಗಳಿಗೆ ಅವಕಾಶ ನೀಡುವ ರಾಷ್ಟ್ರೀಯವಾದಿ ಸ್ವಯಂ ನೇವಕರ 
ಸಂಘಟನೆಯೊಂದನ್ನು ಕಟ್ಟಲು ಅವರು ನಿರ್ಧರಿಸಿದರು. ಮಹಾರಾಷ್ಟದ ಹಿಂದೂಗಳ 
ಸಮುದಾಯದಲ್ಲಿಬ್ದ ಮತಾಂಭತೆ ಮತ್ತು ಆಂಥ ಸಂಪ್ರದಾಯವನ್ನು ಗಳಿಸಲು 


ಎವಿ 


ಈ ಸಂಘಟನೆ ಅವಶ್ಯವಾಗಿತ್ತು ಎಂಬುದನ್ನು ಅವರು ಅರಿತುಕೊಂಡಿದ್ದರು. ಇಂತಹ 


84 ಎಸ್‌. ಎಮ್‌. ಜೋಶಿ 


ಸ್ವಯಂಸೇವಕರ ಸಂಘಟನೆಯೊಂದನ್ನು ಸ್ಥಾಪಿಸುವಲ್ಲಿ ಅವರು ಯಶಸ್ವಿಯಾದುದು 
ಮಾತ್ರವಲ್ಲ. ಅಂತಹ ಸಂಘಟನೆಗೆ ಮಹಾರಾಷ್ಟದ ಯುವ ಸಮುದಾಯದಿಂದ ಉತ್ತಮ 
ಪ್ರತಿಕ್ರಿಯೆಯೂ ಬಂದಿತು. ರಾಷ್ಟ್ರೀಯ ಸೇವಾದಳ ಎಂದು ಹೆಸರಾಗಿದ್ದ ಈ 
ಸ್ವಯಂಸೇವಕರ ಸಂಘಟನೆಯು ಇಂದಿಗೂ ಮಹಾರಾಷ್ಟ್ರದಲ್ಲಿ ಸಕ್ರಿಯವಾಗಿದೆ. ಅದೇ 
ರೀತಿ ಎಸ್‌. ಎಂ. ಜೋಶಿಯವರು ಅದರ ಪ್ರಮುಖ ಶಿಲ್ಲಿಗಳಲ್ಲಿ ಒಬ್ಬರೆಂದು 
ಮಾನ್ಯರಾಗಿದ್ದಾರೆ. 


ಎಸ್‌.ಎಂ. ಜೋಶಿಯವರು ಉಚ್ಚೆ ಜಾತಿಗಳಲ್ಲಿ ಒಂದಾದ ಚಿತ್ಲಾವನ ಬ್ರಾಹ್ಮಣ 
ಸಮುದಾಯದಲ್ಲಿ ಜನಿಸಿದ್ದರು. ಈ ಸಂಪ್ರದಾಯವಾದಿ ಸಮುದಾಯವು ಮಹಾರಾಷ್ಟ್ರದ 
ಸಾಮಾಜಿಕ ಜೀವನದಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೆದಿತ್ತು. ಆದರೆ ಎಸ್‌.ಎಂ. 
ಜೋಶಿಯವರು ಹಿಂದುಳಿದವರು ಮತ್ತು ನಿಮ್ನ ವರ್ಗದವರ ಸಾಮಾಜಿಕ ಮತ್ತು ಆರ್ಥಿಕ 
ಹಕ್ಕುಗಳಿಗಾಗಿ ಹೋರಾಡಿ ಅಂಥವರೊಂದಿಗೆ ತಮ್ಮನ್ನು ಗುರುತಿಸಿಕೊಂಡರು. 
ಚಿಕ್ಕಂದಿನಲ್ಲಿಯೇ ಪುಣೆಯ ಸುಪ್ರಸಿದ್ದ ಪರ್ವತಿ ದೇವಸ್ಥಾನಕ್ಕೆ ಹರಿಜನರಿಗೆ ಮುಕ್ತಾ 
ವಕಾಶ ನೀಡಬೇಕೆಂಬ ಹೋರಾಟದಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಂಡರು. 1960 
ರದಶಕದಲ್ಲಿ ಜೋಶಿಯವರು ಡಾ. ರಾಮಮನೋಹರ ಲೋಹಿಯಾ ಅವರ 
ಸಮಾಜವಾದಿ ಸಿದ್ದಾಂತವನ್ನು ಸಂಪೂರ್ಣವಾಗಿ ಬೆಂಬಲಿಸಿದರು. ಹಿಂದುಳಿದ 
ವರ್ಗದವರು, ಪರಿಶಿಷ್ಟ ಜಾತಿಯವರು, ಆದಿವಾಸಿಗಳು ಮತ್ತು ಮಹಿಳೆಯರಿಗೆ ಅಂದಿನ 
ಭಾರತೀಯ ಸಮಾಜದಲ್ಲಿ ಅಂಟಿಕೊಂಡಿದ್ದ ಸಾಮಾಜಿಕ-ಆರ್ಥಿಕ ಅಸಮಾನತೆಗಳನ್ನು 
ನಿವಾರಿಸಲು ಅವರಿಗೆ ಆದ್ಯತೆಯ ಮೇರೆಗೆ ಅವಕಾಶ ಕಲ್ಲಿಸಿಕೊಡಬೇಕೆಂದು ಡಾ. 
ಲೋಹಿಯಾ ಅವರ ಸಿದ್ದಾಂತವನ್ನು ಅವರು ಸಂಪೂರ್ಣವಾಗಿ ಅಂಗೀಕರಿಸಿದರು. 
ಮರಾಠವಾಡ ವಿಶ್ವವಿದ್ಯಾಲಯಕ್ಕೆ ಡಾ. ಅಂಬೇಡ್ಕರ್‌ ಮರಾಠವಾಡ ವಿಶ್ವವಿದ್ಯಾಲಯ 
ಎಂದು ಪುನರ್‌ ನಾಮಕರಣ ನಡೆಯಬೇಕೆಂದು ಇದ್ದ ಬೇಡಿಕೆಗೂ ಜೋಶಿಯವರು 
ಬೆಂಬಲವಾಗಿ ನಿಂತರು. ಈ ಸಂಬಂಧದಲ್ಲಿ ಮಹಾರಾಷ್ಟದ ಪರಂಪರವಾದಿ ಮೇಲ್ಲಾಶಿಯ 
ಜನರಿಂದ ಬಂದ ವಿರೋಧವನ್ನು ಲಕ್ಷಿಸದೆ ಹರಿಜನರ ಉದ್ದಾರಕ್ಕಾಗಿ ಮಹಾನ್‌ ಹೋರಾಟ 
ನಡೆಸಿದ ಡಾ. ಅಂಬೇಡ್ಕರ್‌ ಅವರ ಗೌರವಾರ್ಥ ವಿಶ್ವವಿದ್ಯಾಲಯದ ಹೆಸರು ಬದಲಿಸುವ 
ಚಳವಳಿಗೆ ಬೆಂಬಲ ಇತ್ತರು. ಡಾ. ಅಂಬೇಡ್ಕರ್‌ ಅವರು ಹಿಂದೂ ಸಮಾಜದ ನಿಮ್ನ 
ವರ್ಗೀಯರ ಸಾಮಾಜಿಕ, ರಾಜಕೀಯ ಆಶೋತ್ತರಗಳಿಗೆ ಸಂಕೇತವಾಗಿ ನಿಂತರವರು 
ಎಂಬುದು ಇಲ್ಲಿ ಗಮನಾರ್ಹ. 


ಪತಿಭಾವಂತ ಸಂಸದೀಯ ಪಟು 85 


ಎಸ್‌.ಎಂ. ಜೋಶಿಯವರು ನನಗೆ ವೈಯಕ್ತಿಕವಾಗಿ ಪರಿಚಯವಾಗುವುದಕ್ಕೆ 
ಮೊದಲೇ ಅಂದರೆ ನಮ್ಮಘಫಾರ್ವರ್ಡ್‌ ಬ್ಲಾಕ್‌ ಪ್ರಜಾಸೋಷಲಿಸ್ಟ್‌ ಪಾರ್ಟಿ (ಪಿ ಎಸ್‌ 
ಪಿ) ಯೊಂದಿಗೆ ವಿಲೀನಗೊಂಡಾಗ ನಾನು ಆಗಾಗ ಜಯಪ್ರಕಾಶ್‌ಜಿ ಅವರನ್ನು 
ಭೇಟಿಯಾಗುವ ಸಂದರ್ಭಗಳು ಒದಗುತ್ತಿದ್ದವು. ಆಗ ಜೆ.ಪಿ. ಯವರು ಹೊಸ ಪಕ್ಷದ 
ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಆಗ ನಾನು ಸಮಾಜವಾದಿ ನಾಯಕರ ವೈಯಕ್ತಿಕ 
ಸ್ವಭಾವ - ನಡವಳಿಕೆಗಳ ಬಗ್ಗೆ ಜೆ.ಪಿ. ಅವರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಮಾಹಿತಿ 
ಪಡೆಯಲು ಯತ್ನಿಸುತ್ತಿದ್ದೆ. ಆಗ ಜೆ.ಪಿ. ಯವರು ನನಗೆ ಎಸ್‌.ಎಂ. ಅವರ ಬಗ್ಗೆ, 
ಅವರ ಪಾರದರ್ಶಕ ಜೀವನದ ಬಗ್ಗೆ ಅವರ ಪ್ರಾಮಾಣಿಕತೆಯ ಬಗ್ಗೆ ಮತ್ತು 
ರಾಜನೈತಿಕತೆಯ ಬಗ್ಗೆ, ಅವರಲ್ಲಿದ್ದ ನಿಷ್ಠೆಯ ಬಗ್ಗೆ ವಿವರವಾಗಿ ಹೇಳುತ್ತಿದ್ದರು. ಇದಾದ 
ನಂತರ ನಾನು ಎಸ್‌.ಎಂ. ಜೋಶಿಯವರನ್ನು ಭೇಟಿಯಾದೆ. ಸುಮಾರು ಮೂರು 
ದಶಕಗಳ ಕಾಲ ಅವರೊಂದಿಗೆ ಕೆಲಸ ಮಾಡುವ ಅವಕಾಶ ನನಗೆ ದೊರೆಯಿತು. 
ಎಸ್‌.ಎಂ. ಅವರ ಬಗ್ಗೆ ಅವರ ವೃಕ್ತಿತ್ತದ ಬಗ್ಗೆ ಜೋಶಿಯವರು ಮಾಡಿದ್ದ ಮೌಲ್ಯಮಾಪನ 
ಎಷ್ಟೊಂದು ಸಮರ್ಪಕ ಎಂಬುದು ಆಗ ನನಗೆ ಅರಿವಾಯಿತು. ಎಸ್‌.ಎಂ. 
ಜೋಶಿಯವರು ಲೋಕನಾಯಕ ಜಯಪ್ರಕಾಶ್‌ ನಾರಾಯಣ್‌ ಆವರ ಆತ್ಯಂತ 
ನಿಕಟವರ್ತಿ ಹಾಗೂ ಅತ್ಯಂತ ವಿಶ್ವಾಸಪಾತ್ರ ಸಂಗಾತಿಗಳಲ್ಲಿ ಒಬ್ಬರಾಗಿದ್ದರು. ನಿಜ, 
ಎಸ್‌.ಎಂ. ಜೋಶಿಯವರು ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷಕ್ಕೆ ಸೇರಿದವರಾಗಿದ್ದರು. 
ಆದರೆ ರಾಜಕಾರಣದಲ್ಲಿ ಅವರ ನಿಲುವು ಧೋರಣೆಗಳು ಅವರು ನಿಜವಾದ 
ಜನನಾಯಕನೆಂಬುದನ್ನು ತೋರಿಸಿಕೊಟ್ಟವು. 


80 ವಸ್‌. ಎಮ್‌. ಜೋತಿ 


ಅಧ್ಯಾಯ - 10 
ಎಸ್‌.ಎಂ. ಜೋಶಿ - ಸಾಮಾಜಿಕ ನ್ಮಾಯದ ನಿರ್ಬೀತ ಹೋರಾಟಗಾರ 
*ರಾಜೇಂದ್ರ ಸಿಂಗ್‌ ಸ್ನಾರೋ 


ಶ್ರೀ ಶ್ರೀಧರ ಮಹಾದೇವ ಜೋಶಿ ಅವರು ನಮೆಲ್ಲರಿಗೂ ಎಸ್‌.ಎಂ. ಎಂದೇ 
ಪರಿಚಿತರಾದವರು. ಅವರು 1904ರ ನವೆಂಬರ್‌ 12 ರಂದು ಪುಣೆ ಜಿಲ್ಲೆಯ ಜುವಾರ್‌ನಲ್ಲಿ 
ಜನಿಸಿದರು. ಅವರು ಚಿತ್ರಾವನ ಬ್ರಾಹ್ಮಣ ಸಮುದಾಯದ ಕೆಳ ಮಧ್ಯಮ ದರ್ಜೆಯ 
ಕುಟುಂಬವೊಂದಕ್ಕೆ ಸೇರಿದವರಾಗಿದ್ದರು. ತಂದೆ ಜುನಾರ್‌ನ ನ್ಯಾಯಾಲಯದಲ್ಲಿ 
ಗುಮಾಸ್ಪರಾಗಿದ್ದರು. ಎಸ್‌.ಎಂ. ತೀರಾ ಚಿಕ್ಕವರಿದ್ದಾಗಲೇ ಅವರು ನಿಧನ ಹೊಂದಿದರು. 
ವಾಸ್ತವವಾಗಿ ಶ್ರೀ ಜೋಶಿಯವರು ತಮ್ಮ ನೆರೆಹೊರೆಯ ಬಡತನದ 
ವಾತಾವರಣದಿಂದಲೇ ಸ್ಫೂರ್ತಿಯನ್ನು ಪಡೆದುಕೊಂಡರು. ಅವರ ಭವೀ ಜೀವನದಲ್ಲಿ 
ಆದು ಅವರನ್ನು ಅತ್ಯಂತ ಬಲಿಷ್ಟ ವ್ಯಕ್ತಿಯನ್ನಾಗಿ ಮಾಡಿತು. ತಮ್ಮ ಎಳಬೆಯ 
ದಿನಗಳಿಂದಲೇ ಅವರು ಸಾಮಾಜಿಕ ನ್ಯಾಯದ ಓರ್ವ ನಿರ್ಭೀತ ಹೋರಾಟಗಾರರಾಗಿ 
ರಾಜಕೀಯ ಕ್ರಾಂತಿಕಾರಿಯಾಗಿ ಮೇಲೆದ್ದು ಬಂದರು. ಚಿಕ್ಕಂದಿನಿಂದಲೇ ಮನಸ್ಸಿನ 
ಮೇಲಾದ ಸಂಸ್ಕಾರದಿಂದ ಅವರು ಈ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡಿದ್ದರು. ತೀರಾ 
ಚಿಕ್ಕ ವಯಸ್ಸಿನಲ್ಲೇ ಅವರು ದೇಶದಲ್ಲಿನ ಸ್ವಾತಂತ್ರ , ಹೋರಾಟಕ್ಕೆ ಧುಮುಕಿಬಿಟ್ಟರು. 
ಸ್ವತಂತ್ರ ಬಾರತದಲ್ಲಿ ಅಧಿಕಾರಕ್ಕಾಗಿ ಹಾತೊರೆಯದೆ ಸಮಾಜದ ದುರ್ಬಲ ವರ್ಗಗಳ 
ಹಿತರಕ್ಷಣೆಗಾಗಿ ಮುಂಚೂಣಿಯಲ್ಲಿ ನಿಂತರು. ಅವರು ಸುಪ್ರಸಿದ್ದ ರಾಜಕೀಯ 
ನೇತಾರರಾಗಿದ್ದರು. ಮಹಾನ್‌ ಕಾರ್ಮಿಕ ನಾಯಕರಾಗಿದ್ದರು. ಅದಕ್ಕಿಂತಲೂ ಮಿಗಿಲಾಗಿ 
ಮಾನವತಾವಾದಕ್ಕೆ ತಮನ್ನು ಅರ್ಪಿಸಿಕೊಂಡ ಓರ್ವ ಆದರ್ಶವಾದಿಯಾಗಿದ್ದರು. 
ಆಳೆತ್ತರದ, ತೆಳ್ಳನೆಯ ಎಸ್‌.ಎಂ. ಅವರ ವ್ಯಕ್ತಿತ್ತ ಸುಮಾರು ಐದು ದಶಕಗಳ ಕಾಲ 
ದೇಶದಲ್ಲಿನ ಸಮಾಜವಾದಿ ಚಳವಳಿಯ ಸಂಕೇತವಾಗಿ ನಿಂತಿತು. 


ಪುಣೆಯ ಫರ್ಗ್ಯುಸನ್‌ ಕಾಲೇಜಿನಲ್ಲಿ ಪದವಿ ಶಿಕ್ಷಣ ಪೂರೈಸಿ ಹೊರಬರುವ 
ವೇಳೆಗೆ ಶ್ರೀ ಜೋಶಿಯವರಲ್ಲಿ ದೇಶಾಭಿಮಾನದ ಕಿಚ್ಚು ಹತ್ತಿಕೊಂಡಿತ್ತು. ರಾಷ್ಟ್ರಪಿತನ 
ಕರೆಗೆ ಓಗೊಟ್ಟು ರಾಷ್ಟ್ರಫೇವೆಗಾಗಿ ತಮ್ಮನ್ನು ಅರ್ಪಿಸಿಕೊಳ್ಳಲು ಸನ್ನದ್ದಧಾದರು. ಹೀಗೆ 
ಅವರು ಸ್ವಾತಂತ್ರ , ಹೋರಾಟಕ್ಕೆ ಅಣಿಯಾದರು. 1930 ಮತ್ತು 1939 ರ ಮಧ್ಯೆ ಶ್ರೀ 
ಜೋಶಿಯವರು ಹಲವು ಸಲ ಸೆರೆಮನೆವಾಸದ ಶಿಕ್ಷೆಗೂ ಗುರಿಯಾದರು. ಅದೇ 
ವೇಳೆಗೆ ಸಂಯುಕ್ತ ಮಹಾರಾಟ್ರದ ಸ್ಥಾಪನೆಗಾಗಿನ ಹೋರಾಟಕ್ಕೂ ಮುಂದಾದರು. 
ಸಂಯುಕ್ತ ಮಹಾರಾಷ್ಟ್ರ ಸಮಿತಿಯ ನೇತೃತ್ತವು ಅವರ ಪಾಲಿಗೆ ಬಂದಿತು. ಎಸ್‌.ಎಂ. 
* ಮೇಜರ್‌ ಜನರಲ್‌ ರಾಜೇಂದರ್‌ ಸಿಂಗ್‌ ಸ್ಪಾರೋ ಅವರು ಮಾಜಿ ಸಂಸತ್‌ ಸದಸ್ಯರು 


ಪ್ರತಿಬೌಾವಂತ ಸಂಸದೀಯ ಹಷಟು 87 


ಜೋಶಿ ಒಳಗೊಂಡಂತೆ ತರುಣ ಸಮಾಜವಾದಿಗಳ ಗುಂಪು 1937ರಲ್ಲಿ ಕಾಂಗ್ರಸ್‌ 
ಅಧಿಕಾರಕ್ಕೆ ಬರುವುದನ್ನು ವಿರೋಧಿಸಿತು. ಅದೇ ವೇಳೆಯಲ್ಲಿ ಪುರೋಗಾಮಿ ಒಕ್ಕಲುತನ 
ಶಾಸನವನ್ನು ಜಾರಿಗೆ ತರುವಂತೆ ಒತ್ತಾಯಿಸಿ ದೈತರ ಮೋರ್ಚಾ ಸಂಘಟಿಸಿದರು. 1939 
ರಲ್ಲಿ ವಾಮ ಪಂಥೀಯರ ವಿಕತೆಯ ಘೋಷಣೆ ಜನಪ್ರಿಯವಾಯಿತು. ಆದರೆ ಸಂಯುಕ್ತ 
ರಂಗ ರಾಜಕೀಯದ ಫಲವಾಗಿ ಕಾಂಗ್ರೆಸ್‌ ಸೋಷಲಿಸ್ಟ್‌ಗಳು ಭೂರೀ ಪಡಿಪಾಟಲು 
ಅನುಭವಿಸಬೇಕಾಯಿತು. 


ಜೋಶಿಯವರಿಗೆ ವಿವಾಹವಾಗಲು ಮನಸ್ಸಿಲ್ಲದಿದ್ದರೂ ಕು. ತಾರಾ ಪೆಂಡ್ಲೆ 
ಅವರನ್ನು ಮದುವೆಯಾಗಲು ಮುಂದೆ ಬಂದರು. ತಾರಾ ಹೆಣ್ಣುಮಕ್ಕಳ ಶಾಲೆಯೊಂದರಲ್ಲಿ 
ಅಧ್ಯಾಪಕಿಯಾಗಿದ್ದರು. ಹಲವು ವರ್ಷಗಳ ಕಾಲ ಆಕೆ ಜೋಶಿಯವರ ಸಾಮಾಜಿಕ, 
ರಾಜಕೀಯ ಚಟುವಟಿಕೆಗಳಲ್ಲಿ ಅವರು ಸಂಗಾತಿಯಾಗಿದ್ದರು. ಅಂತೂ ಇಂತೂ 1939 
ರಲ್ಲಿ ಅವರಿಬ್ಬರು ವಿವಾಹವಾದರು. ಜೋಶಿಯವರ ಎಲ್ಲ ರಾಜಕೀಯ ಚಟುವಟಿಕೆಗಳಲ್ಲಿ 
ಆಕೆ ಬೆಂಬಲವಾಗಿ ನಿಂತರು. 


1942ರಲ್ಲಿ ಜೋಶಿಯವರು ಕ್ವಿಟ್‌ ಇಂಡಿಯಾ ಚಳವಳಿಯಲ್ಲಿ ಸಕ್ರಿಯವಾಗಿ 
ಪಾಲ್ಗೊಂಡರು. 1943ರಲ್ಲಿ ಭೂಗತರಾಗಿದ್ದಾಗ ಬ್ರಿಟಿಷ್‌ ಆಡಳಿತದ ವಿರುದ್ಧಒಳಸಂಚು 
ನಡೆಸಿದ ಆರೋಪದ ಮೇರೆಗೆ ಇತರ ಸಮಾಜವಾದಿ ಮಿತ್ರರ ಜೊತೆ ಇನ್ನೊಮ್ಮೆ 
ಬಂಧಿಸಲ್ಪಟ್ಟರು. ನಂತರದಲ್ಲಿ ಸಾಕ್ಕಾಧಾರಗಳ ಅಬಾವದಿಂದಾಗಿ ಅವರೆಲ್ಲರೂ ಬಿಡುಗಡೆ 
ಹೊಂದಿದರು. 


ಕಾಂಗ್ರೆಸ್‌ ಪಕ್ಷದಲ್ಲಿನ ಸಮಾಜವಾದಿಗಳು ಸ್ವಯಂ ಸೇವಕರ 
ಸಂಘಟನೆಯೊಂದನ್ನು ರಚಿಸಿ ಅದಕ್ಕೆ ರಾಷ್ಟ್ರನೇವಾದಳ ಎಂದು ಹೆಸರಿಟ್ಟರು. ಎಸ್‌.ಎಂ. 
ಜೋಶಿಯವರಿಗೆ ಈ ಸಂಘಟನೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಡಲಾಯಿತು. 
ಜೋಶಿಯವರ ಸಮರ್ಥ ನಾಯಕತ್ವದಲ್ಲಿ ಸಂಘಟನೆಯ ಚಟುಖಟಿಕೆಗಳಿಗೆ ಒಳ್ಳೆಯ 
ವೇಗವೂ ಒದಗಿತು. ಸೇವಾದಳದ ಕಾರ್ಯಕರ್ತರು ಆಗಾಗ ಶ್ರಮದಾನಗಳನ್ನು 
ಸಂಘಟಿಸಿದರು. ಮತ್ತು ಮಹಾರಾಷ್ಟದಲ್ಲಿ ಬರಗಾಲ ಕಾಣಿಸಿಕೊಂಡಾಗ ಸಾಕಷ್ಟು 
ಪರಿಹಾರ ಕಾರ್ಯಗಳನ್ನು ನಡೆಸಿದರು. ಸ್ಥಾತೆಂತ್ಯ ನಂತರದಲ್ಲಿ ಎಸ್‌.ಎಂ. ಅವರು 
ಕಾರ್ಮಿಕ ಸಂಘಗಳ ಸಂಘಟನೆಯಲ್ಲಿ ಹೆಚ್ಚು ಹೆಚ್ಚು ಆಸಕ್ತಿ ತಳೆದರು ಮತ್ತು 
ಬಹುದೀರ್ಪಕಾಲ ಡಿಫೆನ್ಸ್‌ ಎಂಪ್ಲಾಯಿಸ್‌ ಫೆಡರೇಷನ್‌ನ ಪ್ರಧಾನ ಕಾರ್ಯದರ್ಶಿಯಾಗಿ, 
ಸ್ಟೇಟ್‌ ಬ್ಯಾಂಕ್‌ ನೌಕರರ ಸಂಘಟನೆಯ ಆಧ್ಯಕ್ಷರಾಗಿ, ಮಹಾರಾಷ್ಟ್ರ ಟ್ರಾನ್ಸ್‌ಪೋರ್ಟ್‌ 
ಸಂಘದ ಅಧ್ಯಕ್ಷರಾಗಿ ಅವರು ಕಾರ್ಯ ನಿರ್ಪಹಿಸಿದರು. ಇದಲ್ಲದೆ ಅನೇಕ ಕಾರ್ಮಿಕರ 


69-7 


kd ಎಸ್‌. ಎಮ್‌. ಜೋಪಿ 


ಮುಷ್ಕರಗಳನ್ನು ಅವರು ನಿರ್ವಹಿಸಿದರು. ಆದರೆ ಮುಷ್ಕರಗಳಿಂದಾಗಿ ಉತ್ಪಾದನೆಗೆ 
ಅಡ್ಡಿಯಾಗಬಾರದೆಂದು ಅವರು ದೃಢವಾದ ನಿಲುವು ಹೊಂದಿದವರಾಗಿದ್ದರು. 


1952ರಲ್ಲಿ ಪಡೆದ ಗೋವಾ ಸ್ವಾತಂತ್ರ ಚಳವಳಿಯಲ್ಲಿ ಜೋಶಿಯವರು 
ಪ್ರಮುಖ ಪಾತ್ರ ವಹಿಸಿದರು. 1953 ರಲ್ಲಿ ಅವರು ಮುಂಬಯಿ ವಿಧಾನಸಭೆಗೆ 
ಆಯ್ಕೆಯಾದರು. ಇದಲ್ಲದೆ ಸಂಯುಕ್ತ ಮಹಾರಾಷ್ಟ್ರ ಸಮಿತಿಯಲ್ಲೂ ಅವರು 
ಸಕ್ರಿಯರಾಗಿದ್ದರು. 1957 ರಲ್ಲಿ ಅವರು ಮತ್ತೊಮ್ಮೆ ವಿಧಾನಸಭೆಗೆ ಚುನಾಯಿತರಾದರು. 
1960 ರಲ್ಲಿ ಸಂಯುಕ್ತ ಮಹಾರಾಷ್ಟ್ರ ರಚಿತವಾಯಿತು. ಆದರೆ 1962ರಲ್ಲಿ ಮಹಾರಾಷ್ಟ್ರ 
ವಿಧಾನಸಭೆಗೆ ನಡೆದ ಚುನಾವಣೆಯಲ್ಲಿ ಜೋಶಿಯವರು ಪರಾಭವಗೊಂಡರು. 1967 
ರಲ್ಲಿ ಸಂಯುಕ್ತ ಮಹಾರಾಷ್ಟ್ರ ಸಮಿತಿ ಮತ್ತು ಸಂಯುಕ್ತ ಸೋಷಲಿಸ್ಟ್‌ ಪಾರ್ಟಿಯ 
ಅಭ್ಯರ್ಥಿಯಾಗಿ ಅವರು ಲೋಕಸಭೆಗೆ ಚುನಾಯಿತರಾದರು. ಈ ಎಲ್ಲಾ 
ಚುವಾವಣೆಗಳಲ್ಲಿಯೂ ಪುಣೆ ನಗರವೇ ಅವರ ಮತಕ್ಷೇತ್ರವಾಗಿತ್ತು. 


ಶ್ರೀ ಜೋಶಿಯವರು ಪತ್ರಿಕೋದ್ಯಮ ಕ್ಷೇತ್ರಕ್ಕೂ ಗಮನಾರ್ಹ ಕೊಡುಗೆ 
ನೀಡಿದ್ದಾರೆ. ಅವರು ಪೂನಾ ಡೈಲಿ ನ್ಯೂಸ್‌ (1953) ಮತ್ತು 1964 ರಲ್ಲಿ ಮುಂಬಯಿ 
ಲೋಕಮಿತ್ರ (1958-1962) ಪತ್ರಿಕೆಗಳನ್ನು ಸಂಪಾದಿಸಿದರು. ಅದೇ ವೇಳೆಗೆ ಅಂದಿನ 
ಅನೇಕ ಮರಾಠಿ ಪತ್ರಿಕೆಗಳಿಗೆ ಅವರು ರಾಜಕೀಯ ಮತ್ತು ಸಮಾಜದ ಕುರಿತಂತೆ 
ಲೇಖನಗಳನ್ನು ಬರೆದು ಕೊಡುತ್ತಿದ್ದರು. ಅವರು ಬರೆದ ಪ್ರಸಿದ್ಧ ಕೃತಿಗಳೆಂದರೆ 
“ಸೋಷಲಿಸ್ಟ್‌ ಇನ್‌ ರೈಟ್‌ ಪಾತ್‌” ಮತ್ತು ಮರಾಠಿಯಲ್ಲಿ ಬರೆದ “ ಮೀ ಎಸ್‌.ಎಂ” 
ಎಂಬ ಹೆಸರಿನ ಆತ್ಮಚರಿತ್ರೆ. ಅವರಿಗೆ ಅರವತ್ತು ವರ್ಷಗಳು ತುಂಬಿದ ಸಂದರ್ಭದಲ್ಲಿ 
ಸಾರ್ವಜನಿಕವಾಗಿ ಗೌರವಿಸಿದಾಗ ಅವರ ಕಾರ್ಯ ಚಟುವಟಿಕೆಗಳನ್ನು ಶ್ಲಾಖಸಿದ 
ಎರಡು ಕೃತಿಗಳನ್ನು ಅವರ ಭಾಷಣಗಳು ಮತ್ತು ಬರಹಗಳ ಒಂದು ಸಂಕಲನವನ್ನು 
ಪ್ರಕಟಿಸಲಾಯಿತು. 


. ಜೋಶಿಯವರು 1989ರ ಏಪ್ರಿಲ್‌ 1ರಂದು ಪುಣೆಯಲ್ಲಿ ಸುದೀರ್ಧ ಕಾಲದ 
ಅಸ್ಪಸ್ಥತೆಯಿಂದಾಗಿ ನಿಧನ ಹೊಂದಿದರು. ಪ್ರತಿಭೆ ಮತ್ತು ದೇಶಾಭಿಮಾನಕ್ಕೆ 
ಸ್ಪೂರ್ತಿದಾಯಕ ಪ್ರಶೀಕದಂತಿದ್ದ ಈ ಮಹಾನ್‌ ನಾಯಕನ ಅಂತ್ಯ ಹೀಗೆ ಒದಗಿತು. 
ಜೋಶಿಯವರ ನಿಧನಕ್ಕೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಾ ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿ 
ಡಾ. ಶಂಕರ್‌ ದಯಾಳ್‌ ಶರ್ಮಾ ಅವರು *ಶ್ರೀ “ಶ್ರೀಧರ ಮಹಾದೇವ ಜೋಶಿಯವರ 
ನಿಧನದಿಂದ ಒಂದು ಶಕೆಯೇ ಅಂತ್ಯಗೊಂಡಿದೆ. ಅವರು ಸ್ಟಾತಂತ್ಯ ಪೂರ್ವದ 
ಗಾಂಧಿಯುಗ ಮತ್ತು ಸ್ವಾತಂತ್ರೋತ್ತರದ ಅವಧಿಯ ಮಹಾರಾಷ್ಟ್ರದ ರಾಜಕಾರಣದ 
ನಡುವಣ ಒಂದು ಸ್ವರ್ಣರೇಖೆಯಂತಿದ್ದರು ಎಂದಿದ್ದರು.” ಮೌಲ್ಯಧಾರಿತ 
* ರಾಜ್ಯ ಸಭಾ ಚರ್ಚಿ 3.4.1989 ಸಿಸಿ-1-2 


ಪ್ರತಿಭಾವಂತ ಸಂಸದೀಯ ಪಟು 89 


ರಾಜಕಾರಣದಲ್ಲಿ ದೃಢ ನಂಬಿಕೆ ಇರಿಸಿದ್ದ ಜೋಶಿಯವರು ಶ್ರೀ ಜಯಪ್ರಕಾಶ್‌ 
ನಾರಾಯಣ್‌, ಡಾ. ರಾಮಮನೋಹರ ಲೋಹಿಯಾ, ಆಚಾರ್ಯ ನರೇಂದ್ರದೇವ್‌ 
ಮತ್ತು ಆ ಕಾಲದ ಇತರ ಸಮಾಜವಾದಿ ನಾಯಕರೊಂದಿಗೆ ಕಾಂಗ್ರೆಸ್‌ ಸೋಷಲಿಸ್ಟ್‌ 
ಪಾರ್ಟಿಯ ಸಂಸ್ಥಾಪಕ ಸದಸ್ಯರಲ್ಲಿ ಒಬ್ಬರಾಗಿದ್ದರು. ತಾವು ನಂಬಿದ್ದ ಸಮಾಜವಾದಿ 
ಸಿದ್ಧಾಂತವನ್ನು ಅವರು ತಮ್ಮ ಸಾವಿನತನಕವೂ ಪ್ರತಿಪಾದಿಸಿದರು. ಸಾಮಾಜಿಕ 
ಅಸಮಾನತೆಗಳ ವಿಷಯದಲ್ಲಿ ಅವರು ಎಂದಿಗೂ ಯಾರೊಂದಿಗೂ ರಾಜಿ 
ಮಾಡಿಕೊಂಡವರಲ್ಲ. ಅಸಮಾನತೆಯನ್ನು ಅವರು ಎಂದೂ ಸಹಿಸುತ್ತಿರಲಿಲ್ಲ. ತಮ್ಮ 
ಜೀವನದುದ್ದಕ್ಕೂ ಜೋಶಿಯವರು ಬಡವರ ಹಿತಸಾಧನೆಗಾಗಿಯೇ, ದೀನದಲಿತರ 
ಸಲುವಾಗಿಯೇ ಪ್ರ ಮಿಸಿದರು. ಅವರು ಸಮಾಜದ ಈ ಅಸಹಾಯಕ ವರ್ಗಗಳಿಗೆ 
ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ಮತ್ತು ಸಮಾಜದಲ್ಲಿ ನ್ಯಾಯಬದ್ಧ ಸ್ಥಾನವನ್ನು 
ಕಲ್ಪಿಸಿಕೊಡುವ ನಿಟ್ಟನ ಹೋರಾಟದಲ್ಲಿ ಸದಾ ಮುಂಚೂಣಿಯಲ್ಲಿ ನಿಂತರು. 


ಭಾಗ - ಮೂರು 


ಅವರ ವಿಚಾರಧಾರೆಗಳು 


(ಪ್ರೀ ಎಸ್‌.ಎಂ. ಜೋಶಿಯವರು ಸಂಸತ್ತಿನಲ್ಲಿ ಮಾಡಿದ ಆಯ್ದ 
ಭಾಷಣಗಳ ಸಾರಾಂಶ) 


ಅಧ್ಯಾಯ - 11 


*1964-65 ಮತ್ತು 1965-66ರ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ 
ಪಂಗಡಗಳಿಗಾಗಿನ ಆಯುಕರ 14-15ನೇ ವರದಿಗಳು 


ಮಾನ್ಯ ಉಪಾಧ್ಯಕ್ಷರೇ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೇಲಣ 
ಚರ್ಚೆಯು ಬಹುದಿನಗಳಿಂದ ಇಲ್ಲಿ ನಡೆಯುತ್ತಿದೆ. ಇವತ್ತಿನ ಚರ್ಚೆಯನ್ನು 
ಗಮನದಲ್ಲಿಟ್ಟುಕೊಂಡು ಹೇಳುವುದಾದರೆ ನಾವು ಈ ಪ್ರಶ್ನೆಯನ್ನು ಅಷ್ಟೊಂದು 
ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಎಂದು ಕಾಣಿಸುತ್ತದೆ. ಇಲ್ಲಿ ಹೇಳಿರುವುದೆಲ್ಲವೂ 
ಅಂಕಿ-ಅಂಶಗಳನ್ನು ಆಧರಿಸಿದೆ. ನನ್ನ ಅಭಿಪ್ರಾಯದಲ್ಲಿ ಇದು ನಿಯಮ ನಿಬಂಧನೆಗಳ 
ಮೇಲೆ ನೆಡೆಯುತ್ತಿರುವ ಒಂದು ಬಗೆಯ ತಿಣುಕಾಟವಾಗಿದೆ ಎಂದೇ ನನಗೆ ಅನಿಸುತಿದೆ. 
ಅದೇನಿದ್ದರೂ ಬರಿಯ ಅಂಕಿ ಸಂಖ್ಯೆಗಳನ್ನು ಆಧರಿಸಿಕೊಂಡು ನಾವು ಯೋಚಿಸುವುದನ್ನು 
ಕೈಬಿಡಲು ಈಗ ಕಾಲ ಸನ್ನಿಹಿತವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಇಂತಹ 
ವಿಷಯಗಳಲ್ಲಿ ನಾವೀಗ ಗುಣಾತಕ್ರ ಬದಲಾವಣೆಗಳನ್ನು ತರಬೇಕಾಗಿದೆ. ನಾವು ಈ 
ಬದಲಾವಣೆಗಳನ್ನು ತರದಿದ್ದರೆ ನಮ್ಮ ಮುಂದಿರುವ ಕಠಿಣ ಕಾರ್ಯಭಾರಗಳನ್ನು 
ಬಗೆಹರಿಸಲು ನಾವು ಸಮರ್ಥರಲ್ಲ ಎಂದೇ ಅದರ ತಾತ್ಸರ್ಯ. ಅದೃಷ್ಟವಶಾತ್‌ 
ಮಹಾರಾಷ್ಟ್ರದಲ್ಲಿ ಓರ್ವ ಮಹಾನ್‌ ನೇತಾರ, ಓರ್ವ ಅಸಾಧಾರಣ ನಾಯಕರ 
ಜನನವಾಗಿದೆ. ಈ ಮಹಾನ್‌ ನೇತಾರರು ಪರಿಶಿಷ್ಟ ಜಾತಿಗಳ ದೇವದೂತ ಎಂದೇ 
ಕರೆಯಬಹುದಾದ ಮಹಾನುಭಾವ. ಆದರೆ ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ಜನರ 
ಪಾಡೇನಾಗಿದೆ ನೋಡಿ. ಈ ಜಾತಿಯ ಜನರ ಪರಿಸ್ತಿತಿ ಒಟ್ಟಾರೆಯಾಗಿ ಬಹಳಷ್ಟು 
ಸುಧಾರಿಸಿದೆ ಎಂಬುದನ್ನು ನಾನು ಒಪ್ಪುತ್ತೇನೆ. ಆದರೆ ಕೆಲವು ವರ್ಷಗಳ ಹಿಂದೆ ಈ 
ರಾಜ್ಯದಲ್ಲಿ ಭೂಮಿಯ ಮೇಲಿನ ಹಕ್ಕಿಗಾಗಿ ಒಂದು ದೊಡ್ಡ ಚಳವಳಿಯನ್ನೇ ಅವರು 
ಹೂಡಿದ್ದರು. ನಾನು ಕೂಡಾ ಆ ಚಳವಳಿಯಲ್ಲಿ ಭಾಗಿಯಾಗಿದ್ದ. ಸ್ವಾತಂತ್ರ್ಯ 
ದೊರೆತಂದಿನಿಂದ ಈ ತನಕವೂ ರಾಜ್ಯದ ಪರಿಶಿಷ್ಟ ಜಾತಿಗಳಿಗೆ ಸೇರಿದ ಜನರು ಹೂಡಿದ 
ಇಂತಹ ಆತ್ಮೀಯ ಸ್ವರೂಪದ ಮತ್ತೊಂದು ಚಳವಳಿಯನ್ನು ನಾನು ಕಂಡಿದ್ದಿಲ್ಲ. ಆದರೆ 
ದೇಶದ ಯಾವೊಂದು ಪ್ರಮುಖ ದಿನಪತ್ರಿಕೆಯ ಈ ಚಳವಳಿಯ ಬಗ್ಗೆ ಒಂದೇ ಒಂದು 
ತುಣುಕು ಸುದ್ದಿಯನ್ನು ಪ್ರಕಟಿಸಿರಲಿಲ್ಲ ಎಂಬುದೇ ಇಲ್ಲಿನ ಬಹುದೊಡ್ಡ ವ್ಯಂಗ್ಯವಾಗಿದ. 
ಅಂತಹ ಅತಿ ಪ್ರಾಮುಖ್ಯ ಚಳವಳಿಗೆ ನೀಡಬೇಕಾಗಿದ್ದ ಆದ್ಯತೆಯನ್ನು ನೀಡಿರಲಿಲ್ಲ 
ಎಂಬುದನ್ನು ಇದು ತೋರಿಸಿಕೊಡುತ್ತದೆ. ಈ ಚಳವಳಿಯಲ್ಲಿ ಜನರು ಮುಂದಿಟ್ಟ 
ಬೇಡಿಕೆಗಳಲ್ಲಿ ಕೆಲವನ್ನು ಸ್ವಲ್ಪ ಮಟ್ಟಿಗೆ ಅಂಗೀಕರಿಸಲಾಯಿತು. ಆದರೆ ಈ ಅಂಶಗಳನ್ನು 
ಸಂಪೂರ್ಣವಾಗಿ ಅನುಷ್ಠಾನಗೊಳಿಸಲು ಸಾಧ್ಯವಾಗಲಿಲ್ಲ. 
*ಲೋಕಸಭಾ ಚರ್ಚಿ, 7, ಆಗಸ್ಟ್‌ 1962 ಸಿಸಿ, 17586-17592 


92 ಎಸ್‌, ಎಮ್‌. ಜೋಶಿ 


ಮಹಾರಾಷ್ಟ್ರದ ಪುಣೆ ನಗರದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಆಗಿನ ಮುಖ್ಯ 
ನ್ಯಾಯಮೂರ್ತಿಗಳು ಡಾ. ಅಂಬೇಡ್ಕರ್‌ ಪ್ರತಿಮೆಯನ್ನು ಅನಾವರಣಗೊಳಿಸಿದರು. 
ಆಗಲೂ ಕೂಡಾ ರಕ್ಷಣಾ ಖಾತೆಯ ಒಂದು ಘಟಕದಲ್ಲಿ ಡಾ. ಅಂಬೇಡ್ಕರ್‌ ಅವರ 
ಜಯಂತಿಯ ಅಂಗವಾಗಿ ರಜೆಯನ್ನು ಕೊಟ್ಟಿರಲಿಲ್ಲ. ಇತರ ಎಲ್ಲ ರಕ್ಷಣಾ ಸ್ಥಾವರಗಳಲ್ಲೂ 
ಅಂದು ರಜೆ ನೀಡಲಾಗಿತ್ತು. ಈ ಸಂಬಂಧದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಸೇರಿದ ಕೆಲವು 
ಮಂದಿ ಆ ಘಟಕಕ್ಕೆ ಸಂಬಂಧಪಟ್ಟಂತೆ ಡಾ. ಅಂಬೇಡ್ಕರ್‌ ಅವರ ಜನ್ನದಿನದಲ್ಲಿ ರಜೆ 
ನೀಡಬೇಕೆಂದು ಪ್ರಸ್ತಾಪವನ್ನು ಮಲದಿಟ್ಟರು. ಈ ವಿಷಯದಲ್ಲಿ ಭಾರಿ ಜಗಳವೂ 
ನಡೆಯಿತು. ಆಗ ನಾನು ಈ ಸಂಬಂಧದಲ್ಲಿ ಆಗಿನ ರಕ್ಷಣಾ ಸಚಿವ ಸಿ. ಯಶವಂತರಾವ್‌ 
ಚವಾಣ್‌ ಅವರಿಗೆ ಒಂದು ಪತ್ರವನ್ನು ಬರೆದೆ. ಇದರ ಫಲಿತಾಂಶವಾಗಿ ಆ ಘಟಕದಲ್ಲೂ 
ಅವರು ರಜೆ ಘೋಷಿಸಬೇಕಾಯಿತು. ಆದರೆ ಅನಂತರದ ದಿನಗಳಲ್ಲಿ ಅದರ ಕಾರ್ಮಿಕ 
ಮುಖಂಡರಿಗೆ ದಂಡ ವಿಧಿಸಲಾಯಿತು. ಈ ಚಳವಳಿಯಲ್ಲಿ ಮುಂದಾಳತ್ವ ವಹಿಸಿದ್ದ 
ವ್ಯಕ್ತಿಯೊಬ್ಬನನ್ನು ದೆಹಲಿಗೆ ವರ್ಗಾಯಿಸಲಾಯಿತು. ಹಾಗೆ ಚಳವಳಿ ನಡೆಸಿದ ಇತರ 
ಕಾರ್ಮಿಕರಲ್ಲಿ ಶ್ರೀ ರಂಖಾಂಬೆ ಎಂಬುವರೊಬ್ಬರಿದ್ದರು. ಅವರ ಕುರಿತು ನಾನು ಮತ್ತು 
ದಾದಾ ಸಾಹೇಬ್‌ ಗಾಯಕವಾಡ್‌ ಅವರು ಸೇರಿ ರಕ್ಷಣಾ ಸಚಿವರಿಗೂ ಪತ್ರ ಬರೆದಿದ್ದೆವು. 
ಈ ವ್ಯಕ್ತಿ ಕಾರ್ಬಾನೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಒಂದು ಅಪಘಾತ ಸಂಭವಿಸಿತು. 
ಆದರೆ ಈ ಅಪಘಾತದಿಂದ ಸರ್ಕಾರಕ್ಕೆ ಭಾರಿ ನಷ್ಟವೇನೂ ಸಂಭವಿಸದಿದ್ದರೂ ಈತನ 
ಮೇಲೆ ಚಾರ್ಜ್‌ಶೀಟ್‌ ಹಾಕಿ ಅನಂತರದಲ್ಲಿ ಸೇವೆಯಿಂದ ವಜಾಗೊಳಿಸಲಾಯಿತು. 
ಇದು ವಿಕಾಯಿತೋ? ಇಂತಹ ಪ್ರಕರಣಗಳಾದಾಗ ಇತರ ಜಾತಿಯ ವ್ಯಕ್ತಿಗಳಿಗೂ 
ಇದೇ ರೀತಿ ದಂಡನೆ ವಿಧಿಸಲಾಗುತ್ತದೆಯೇ ಎಂಬುದನ್ನು ತಿಳಿಯಲು ವಾನು 
ಅಪೇಕ್ಷಿಸುತ್ತೇನೆ. ಆದರೆ ಅಂತಹ ಸಂದರ್ಭಗಳು ನಮಗೆ ಸಿಗುವುದಿಲ್ಲ. ಇತರ 
ಜಾತಿಯವರಿಗೆ ಇಂತಹ ದಂಡನೆ ಇಲ್ಲವೆಂದಾದರೆ ಪರಿಶಿಷ್ಟ ಜಾತಿಯವರಿಗೆ ಮಾತ್ರವೇ 
ಇಂತಹ ದಂಡನೆಗಳು ಏಕೆ? ಅಂದರೆ ಮೇಲ್ಮಾತಿಗಳಿಗೆ ಸೇರಿದ ಮನೋವೃತ್ತಿ ಇನ್ನು 
ಬದಲಾಗಿಲ್ಲ ಎಂಬ ವಾಸವಾಂಶವೇ ಇದಕ್ಕೆ ಕಾರಣ. ಪರಿಶಿಷ್ಟ ಜಾತಿಗಳ ಜನರ 
ವಿಷಯದಲ್ಲಿ ಮಾತ್ರವೇ ಇಂತಹ ನಡವಳಿಕೆ ಎಂದಾದರೆ ಅದರ ಅರ್ಥವೇನು? ಡಾ. 
ಬಾಚಾ ಸಾಹೇಬ್‌ ಅಂಬೇಡ್ಕರ್‌ ಅವರ ನೇತೃತ್ವದಲ್ಲಿ ಬೃಹತ್‌ ಆಂದೋಲನ ನಡೆದ 
ಮಹಾರಾಷ್ಟ್ರದಲ್ಲಿ ಪರಿಶಿಷ್ಟ ಜಾತಿಯವರು ಈ ರೀತಿ ಹೀನಾಯವಾಗಿ ಅನ್ಯಾಯವನ್ನು 
ಸಹಿಸಬೇಕೆ? ಮಹಾರಾಷ್ಟ್ರದಲ್ಲೇ ಹೀಗಾದರೆ ಇತರ ಕಡೆಗಳಲ್ಲಿ ಪರಿಶಿಷ್ಟ ಜಾತಿಗಳ 
ಜನರ ಪರಿಸ್ತಿತಿ ಹೇಗಿರಬಹುದೆಂದು ಸುಲಭವಾಗಿ ಊಹಿಸಬಹುದು. ನೀವು ಅವರಿಗಾಗಿ 
ಉದ್ಯೋಗಗಳಲ್ಲಿ ಮೀಸಲಾತಿ ಕಲ್ಪಿಸಿಕೊಟ್ಟಿದ್ದೀರಿ. ಅದೇ ರೀತಿ ಹರಿಜನರು ಮತ್ತು 
ಪರಿಶಿಷ್ಟ ಪಂಗಡದ ಜನರಿಗೆ ನಗರಗಳಲ್ಲಿ ಹೌಸಿಂಗ್‌ ಬೋರ್ಡ್‌ ಮತ್ತು ಆಯೋಗಗಳು 


ಪ್ರತಿಭಾವಂತ ಸಂಸದೀಯ ಪಟು 93 


ನಿರ್ಮಿಸಿದ ಮನೆಗಳನ್ನು ಮಂಜೂರು ಮಾಡಿದ್ದೀರಾ? ಎಂದು ನಾನು ನಿಮನ್ನು ಈ 
ಸಂದರ್ಭದಲ್ಲಿ ಕೇಳಬಯಸುತ್ತೇನೆ. ಈ ಮನೆಗಳ ಮಂಜೂರಾತಿಯಲ್ಲಿ ಅವರಿಗೂ 
ಏನಾದರೂ ಮೀಸಲಾತಿ ಇದೆಯೇ ಎಂಬುದನ್ನು ನಾನು ತಿಳಿಯಬಯಸುತ್ತೇನೆ. 
ಮುಂಬಯಿ ಮತ್ತು ಪುಣೆಯಂತಹ ನಗರಗಳಲ್ಲಿ ಈ ವರ್ಗದ ಜನರು ಯಾವಾಗಲೂ 
ಕೊಳಚಿ ಪ್ರದೇಶಗಳಲ್ಲೇ ವಾಸವಾಗಿರುತ್ತಾರೆ. ಅಲ್ಲೇ ಅವರು ವಾಸ ಮಾಡಬೇಕಾಗಿದೆ. 
ಅವರಿಗೆ ಅಲ್ಲಿ ಮನೆಗಳೂ ಸಿಗುವುದಿಲ್ಲ. ಈ ಜನರಿಗೂ ಮನೆಗಳ ನಿರ್ಮಾಣಕ್ಕೆ 
ಯಾವ ಪ್ರದೇಶವನ್ನು ವಿಂಗಡಿಸಿಯೂ ಇಲ್ಲ. ಮಹಾನಗರಗಳಲ್ಲಿ ಈಚಿಗಂತೂ ಮನೆಗಳೂ 
ಸಿಗುತ್ತಿಲ್ಲ. ಸರ್ಕಾರದ ವಸತಿ ನಿರ್ಮಾಣ ಸಂಸ್ಥೆಗಳು ನಿರ್ಮಿಸುವ ಮನೆಗಳಲ್ಲಿ ಮಾತ್ರವೇ 
ಅವರಿಗೆ ವಸತಿ ಸೌಕರ್ಯ ಲಭಿಯಸಬಹುದಾಗಿದೆ. ಈ ವರ್ಗದ ಜನರಿಗಾಗಿ ಮನೆಗಳನ್ನು 
ಮೀಸಲಿಡಲಾಗಿದೆಯೇ ಹೇಗೆಂದು ನಾನು ಹೌಸಿಂಗ್‌ ಬೋರ್ಡ್‌ನ / ಕಮೀಷನ್‌ನ 
ಅಧ್ಯಕ್ಷರಾಗಿದ್ದ - ನನ್ನ ಮಿತ್ರರಾಗಿದ ನಾನಾಸಾಹೇಬ್‌ ಕುಥೆ ಅವರನ್ನೊಮ್ಮೆ ಕೇಳಿದ್ದೆ. 
ಆದರೆ ಅಂತಹ ಒಂದು ನಿಯಮ ಇಲ್ಲದೆ ಇರುವುದರಿಂದ ಅಂತಹ ಮೀಸಲಾತಿ ಕಲ್ಪಿಸಿಲ್ಲ 
ಎಂದು ಅವರು ನನಗೆ ಹೇಳಿದ್ದರು. ಹಾಗಾಗಿ ಈಗ ಇನ್ನು ಹೆಚ್ಚು ಕಾಲಹರಣ ಮಾಡದೆ 
ಅಂತಹ ನಿಯಮವನ್ನು ಹೊಂದಿರುವುದು ಅತ್ಯವಶ್ಯ ಎಂದು ವಾನು ಭಾವಿಸಿದ್ದೇನೆ. ಈ 
ವರ್ಗದ ಜನದ ವಾಸಕ್ಕೆ ಮನೆಗಳನ್ನು ಒದಗಿಸಿದೆ ಸರ್ಕಾರದ ಕರ್ತವ್ಯವಾಗಿ ಆದರೆ 
ಸರ್ಕಾರ ಇದನ್ನು ಮಾಡುತ್ತಿಲ್ಲ. 


ಈ ವರ್ಗದ ಜನರಿಗೆ ನಾವು ಉದ್ಯೋಗಗಳನ್ನು ಮೀಸಲಿರಿಸಿದ್ದೇವೆ. ಅವರು 
ಬೇಡಿದ್ದರೆಂದು ಈ ಸೌಕರ್ಯವನ್ನು ನಾವು ಕಲ್ಪಿಸಿಕೊಟ್ಟಿಲ್ಲ ಈ ಜನರ ವಿರುದ್ಧ 
ಅಧಿಕಾರಷಾಹಿಗಳು ಮತ್ತು ಮೇಲ್ಫಾಶಿಯ ಜನರು ಹೂಡಿರುವ ಸಂಚನ್ನು ವಿಫಲಗೊಳಿಸಿ 
ಈ ಸಮುದಾಯಕ್ಕೆ ಸಲ್ಲಬೇಕಿದ್ದ ನ್ಯಾಯವನ್ನು ಒದಗಿಸುವ ಸಲುವಾಗಿ ನಾವು ಅವರಿಗೆ 
ಈ ಸೌಕರ್ಯವನ್ನು ಕಲ್ಪಿಸಿಕೊಟ್ಟೆವು. ಎಲ್ಲ ಕಡೆಗಳಲ್ಲೂ ಈ ವರ್ಗಕ್ಕೆ ಸೇರಿದ ಜನರ 
ವಿರುದ್ದ ಇಂಥ ಸಂಚು-ವಂಚೆನೆಗಳು ನಡೆದೇ ಇವೆ. ನಿನ್ನೆ ಶ್ರೀ ಜಯಪ್ರಕಾಶ್‌ ನಾರಾಯಣ್‌ 
ಅವರೊಡನೆ ಮಾತನಾಡುವ ಮತ್ತು ಅವರ ಭಾಷಣವನ್ನು ಕೇಳುವ ಅವಕಾಶ ನನಗೆ 
ಲಭ್ಯವಾಗಿತ್ತು. ಬಿಹಾರದಲ್ಲಿನ ಕಾಂಗ್ರೆಸ್‌ ಸರ್ಕಾರವು ಈ ಸಂಬಂಧದಲ್ಲಿ (ಹಿತ್ತಲು 
ಮನೆ) ಕಾಯ್ದೆಯೊಂದನ್ನು ಮಾಡಿದೆ. ಆದರೆ ಪೂರ್ಣಿಯಾದಲ್ಲಿ ಸರ್ಕಾರ ಈ ಕಾಯ್ದೆಯನ್ನು 
ಜಾರಿಗೊಳಿಸಿಲ್ಲ. ಅಲ್ಲಿ ಜನರನ್ನು ತೋಳ್ಳಲದಿಂದ ಒಕ್ಕಲೆಬ್ಬಿಸಲಾಗುತ್ತಿದೆ. ಗ್ರಾಮಾಂತರ 
ಪ್ರದೇಶದಲ್ಲಿ ಕೂಡಾ ಗ್ರಾಮದಾನ್‌ ಯೋಜನೆ ಜಾರಿಗೆ ತರಲು ಕಠಿಣವಾಗುತ್ತದೆ ಎಂದು 
ಅವರು ನನಗೆ ಹೇಳಿದ್ದರು. ಅದೇ ರೀತಿ ಉಳುಮೆಯ ಜಮೀನಿನ ಮತ್ತೊಂದು 
ಕಾಯ್ದೆಯು ಆಸ್ತಿತ್ರದಲ್ಲಿತ್ತು. ಬೆಳೆಗಾರ ಭೂಮಿಯನ್ನು ಉಳುಮೆಯನ್ನೇನೋ ಮಾಡುತ್ತಾನೆ. 
ಆದರೆ ಪೈರನ್ನು ಮಾತ್ರ ಕಟಾವಿನ ಸಂದರ್ಭದಲ್ಲಿ ಇನ್ನೊಬ್ಬರು ಹೊತ್ತುಕೊಂಡು 


94 ಎಸ್‌. ಎಮ್‌. ಜೋಶಿ 


ಹೋಗುತ್ತಾರೆ. ಅವನೆ ಹೆಸರು ಕೊಡಾ ಪಾಲುದಾರಿಕೆ ಬೆಳೆಗಾರನಾಗಿ ದಾಖಲಾಗುವುದಿಲ್ಲ. 
ಹಾಗಾಗಿ EI, Sui he ಉದ್ದೇಶವನ್ನು ಈಡೇರಿಸಲಾರದು. 


ನಾಂದೋಲನವನ್ನು EN ಆಫ ವಾಗಿದೆ. KN ಯೋಚನೆ ಮತ್ತು 
ಮನೋವೃತ್ರಿಗಳಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು ತರುವ ದಿಸೆಯಲ್ಲಿ ನೀವು ಏನನ್ನು 
ಖಾಡೆಲು ಯೋಚಿಸಿದ್ದೀರಿ ಎಂದು ನಾನು ಈ ಖಾತೆಯ ಉಸ್ತುವಾರಿ ಮಹಿಸಿಕೊಂಡಿರುವ 
ಶ್ರೀ ಅಲೋಕ್‌ ಬಾಯಿ ಅವರನ್ನು ಕೇಳಬಯಸುತ್ತೇನೆ. ಹಾಗಾಗಿ ಸಾರ್ವಜನಿಕ ಸೇವಾ 
ಆಯೋಗದಲ್ಲಿ ಈ ವರ್ಗದವರ ಹಿತಾಸಕ್ತಿಗಳನ್ನು ರಕ್ಷಿಸುವ ಸಲುವಾಗಿ ಆಯಾ ವರ್ಗದಿಂದ 
ಕನಿಷ್ಠ ಒಬ್ಬ ಪ್ರತಿನಿಧಿ ಇರಬೇಕು. ಈ ಜನವರ್ಗಗಳಲ್ಲಿ ಸಾರ್ವಜನಿಕ ಸೇವಾ 
ಆಯೊ i ಸದಸ್ಯನಾಗುವ ಅರ್ಹತೆ ಹೊಂದಿರುವ ಒಬ್ಬನೇ ಒಬ್ಬ ವ್ಯಕ್ತಿಯಾದರೂ 
ಇಲುನೇ ಎಂದು ವಾನಮು ಅವರಿಂದ ತಿಳಿಯಬಯಸುತ್ತೇನೆ. ಹ ಬನಮುಡುವಿಕದ 
ಇಯು ತನಿಕ ಸದರಿ ಆಯೋಗಕ್ಕೆ ಒಬ್ಬನೇ ಒಬ್ಬ ಪ್ರತಿನಿಧಿಯನ್ನು ಏಕೆ ವೇಮಿಸಿಲ್ಲ? ಈ 


ಕಾರ ಪರಿಶೀಲನೆಯಲ್ಲಿದೆ ಎಂದು ನೀವು ಹೇಳುತ್ತಿದ್ದೀರಿ. ಎಷ್ಟು ಕಾಲ ಈ ಪರಿಶೀಲನೆ 
ಮುಂದಮುವದಿಯುತ್ತದೆ? ಈಗ ಭರ್ತಿಯಾಗದೆ ಉಳಿದಿರುವ ಹುದ್ದೆಗಳನ್ನು ತುಂಬಲು 
ಯಾವ ಕ್ರಮ ಕೈಗೊಂಡಿದ್ದೀರಿ ಎಂದು ನಿನ್ನೆಯಷ್ಟೇ ನಾನು ನನ್ನ ಮಿತ್ರ ಅಶೋಕ್‌ 


ಬಾಯಿಯವರನ್ನು ಕೇಳಿದೆ. ಮೀಸಲಿಟ್ಟ ಎಲ್ಲ ಹುದ್ದೆಗಳನ್ನು 1962-63, 1964 ಮತ್ತು 
1965 ದಲ್ಲಿ ಭರ್ತಿ ಮಾಡಲಾಗಿದೆ ಎಂದು ಮಾನ್ಯ ಸಚಿವರು ಈಗಷ್ಟೇ ಹೇಳಿರುವರು. 
ಆದರೆ ಈ ನಿಷ್ಠತ್ತಿ ಹುದ್ದೆಗಳು ಕೇವಲ ಶೇ. 5 ರಷ್ಟಾಗಿದೆ. ಅಂದರೆ ಈಗ ಬಾಕಿ ಇರುವ 
ಹುಣ್ಣಿಗಳನ್ನು ತುಂಬಲಿಲ್ಲ ಎಂಬುದೇ ಇದರ ಅರ್ಥ. ಈಗ ಬಾಕಿ ಉಳಿದಿರುವ ಈ 
ಹುದ್ದೆಗಳನ್ನು ತುಂಬಲು ನಿಮ್ಮ ಮುಂದಿರುವ ಯೋಜನೆ ಏನು? ಈ ಜಾತಿ ಮತ್ತು 
ಪಂಗಡಗಳಿಗೆ ಮೀಸಲಿಟ್ಟಿರುವ ಪ್ರಮಾಣವನ್ನು (ಕೋಟಾ) ಇಮ್ಮಡಿಗೊಳಿಸಬೇಕು 
ಎಂಬುದೇ ನನ್ನ ಸಲಹೆಯಾಗಿದೆ. ಯಾವನೇ ಒಬ್ಬನು ಕನಿಷ್ಠ ವಿದ್ಯಾರ್ಹತೆ ಹೊಂದಿದ್ದಲ್ಲಿ 
ಅಂತಹವನನ್ನು ಆಯ್ದುಕೊಂಡು ಬಾಕಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು. 


ನನ್ನ ಭಾಷಣವನ್ನು ಮುಕ್ತಾಯ ಮಾಡುವ ಮುನ್ನ ಇನ್ನೊಂದು ವಿಷಯವನ್ನು 
ಪ್ರಸ್ತಾಪಿಸುತ್ತೇನೆ. ನನ್ನ ಮಿತ್ರರಾದ ಶ್ರೀ ಶೇವು ನರೇನ್‌ ಅವರು ನೀಡಿದ ಭಾಷಣದ 
ಕಡೆಗೆ ನಾನು ನಿಮ್ಮಮತ್ತು ಇಡೀ ಸದನದ ಗಮನವನ್ನು ಸೆಳೆಯಬಯಸುತ್ತೇನೆ. ಅದು 
ಅಷ್ಟೊಂದು ಸುಲಭವಲ್ಲ. ಗೋಡೆಯ ಮೇಲಿನ ಬರಹದಂತಿರುವ ಈ ಭಾಷಣದಲ್ಲಿನ 
ಎಚ್ಚರಿಕೆಯನ್ನು ನೀವು ಗಮನಿಸದೆ ಹೋದರೆ ಅದರ ಪರಿಣಾಮವು ಈಗ ಅಮೆರಿಕದಲ್ಲಿ 
ಸಂಭವಿಸುತಿರುವಂತೆಯೇ ಅತ್ಯಂತ ವಿನಾಶಕಾರಿಯಾಗಲಿದೆ. ಇಲ್ಲಿನ ಪರಿಶಿಷ್ಟ ಜಾತಿಗಳ 
ಜನರನ್ನು ನೀವು ಕರಿಯ ಜನಾಂಗದವರಂತೆ ನೋಡಿಕೊಂಡರೆ (ಉದಾ- ಅಮೆರಿಕದಲ್ಲಿ 


ಪತಿಬಾವಂತ ಸಂಸದೀಯ ಪಟು 95 


ನೀಗ್ರೋ ಜನಾಂಗದವರನ್ನು ಕಾಣುವಂತೆ) ಈ ಜಾತಿಗಳಿಗೆ ಸೇರಿದ ಜನರು ಅಲ್ಲಿ 
ನೀಗ್ರೋಗಳು ಅಮೆರಿಕನ್ನರಿಗೆ ಏನನ್ನು ಮಾಡಿದರೋ ಅದನ್ನೇ ಇಲ್ಲಿಯೂ ಮಾಡಬಹುದು. 
ಅದೇ ರೀತಿಯ ಪರಿಸ್ತಿತಿ ಇಲ್ಲಿಯೂ ನಿರ್ಮಾಣಗೊಂಡು ಇದಕ್ಕೆ ಸರ್ಕಾರ ಮತ್ತು ನಾವು 
ಸಮಾನ ಹೊಣೆಯನ್ನು ಹೊತ್ತುಕೊಳ್ಳಬೇಕಾಗುವುದು. ಕಾಂಗೈೆಸ್‌ವೊಂದೇ ಅವರಿಗಾಗಿ 
ಏನನ್ನು ಮಾಡಿಲ್ಲ ಎಂದು ನಾನು ಹೇಳಬಯಸುವುದಿಲ್ಲ. ಬಿಹಾರದಲ್ಲಿ ಕಾಂಗ್ರೆಸ್‌ಯೇತರ 
ಸರ್ಕಾರವಿದೆ. ಆ ಸರ್ಕಾರವು ಕೂಡಾ ಈ ವರ್ಗದ ಜನರಿಗೆ ಯಾವುದೇ ಒಳಿತನ್ನು 
ಮಾಡಜೇ ಹೋದಲ್ಲಿ ಮತ್ತು ಈಗ ಅಲ್ಲಿ ಅಸ್ತಿತ್ವದಲ್ಲಿರುವ ಕಾಯ್ದೆಗಳನ್ನು ಅನುಷ್ಠಾನಕ್ಕೆ 
ತಂದಿದ್ದಲ್ಲಿ ಅಲ್ಲಿನ ಕಾಂಗ್ರೈಸ್‌ಯೇತರ ಸರ್ಕಾರಗಳು ಕೂಡಾ ಕಾಂಗ್ರೆಸ್‌ ಸರ್ಕಾರಕ್ಕೆ ಆದ 
ಗತಿಯನ್ನೇ ಎದುರಿಸಬೇಕಾಗುವುದು. ನಾವ ಈ ವಿಷಯದಲ್ಲಿ ಕಾನೂನು ಸಮತ್ರವಾದ 
ಅಹಿಂಸಾತಕ್ರವಾದ ಮತ್ತು ಶಾಂತಿಯುತವಾದ ವಿಧಾನವನ್ನು ಅನ್ನಯಿಸಹೋದರೆ ಅದರ 
ಪರಿಣಾಮವು ಅತ್ಯಂತ ವಿನಾಶಕಾರಿಯಾಗಲಿದೆ. ಅಶೋಕ್‌ ಬಾಯಿಯವರು ಪದೇ 
ಪದೇ ಪ್ರಸ್ತಾಪಿಸುತ್ತಿರುವ ರಾಷ್ಟ್ರೀಯ ಸಮಗ್ರತೆಯ ಪ್ರಶ್ನೆಯು ಆದೇ ಆಗಿದೆ. ಹಾಗಾಗಿ 
ನೀವು ಆ ದೃಷ್ಟಿಕೋನದಿಂದಲೂ ಯೋಚಿಸಬೇಕಾಗಿದೆ 


96 ವಿಸ್‌. ಎಮ್‌. ಜೋಶಿ 
ಅಧ್ಯಾಯ - 12 
ವೇತನ ಸುಂಭನ ಧೋರಣೆ ಮೇಲಣ ಗೊತುುವಳಿ* 


ವೇತನ ಸ್ವಂಭನ ಕುರಿತ ಧೋರಣೆಯ ಮೇಲಣ ಗೊತ್ತುವಳಿಯನ್ನು ಸದಸ್ಯರ 
ಮುಂದೆ ಮಂಡಿಸಿರುವುದಕ್ಕಾಗಿ ಮಾನ್ಯ ಶ್ರೀ ಸಿ. ಕೆ. ಚಕ್ರಪಾಣಿಜಿಯವರನ್ನು ನಾನು 
ಅಭಿನಂದಿಸುತ್ತೇನೆ. ತುಟ್ಟಿಭತ್ಯೆ ಕುರಿತ ವಿಷಯವನ್ನು ಇಂದು ಸದನದಲ್ಲಿ ಎತ್ತಿರುವುದು 
ಮತ್ತು ಈ ವಿಷಯದ ಮೇಲೆ ಸದನದಲ್ಲಿ ಚರ್ಚೆ ನಡೆಯುತ್ತಿರುವುದು ಸಕಾಲ. 


T 


ನಿಜ. ಇದು ಅತ್ಯಂತ ಗಂಭೀರ ಹಾಗೂ ಸಂಕೀರ್ಣ ವಿಷಯವೂ ಆಗಿದೆ. 
ಅದಲ್ಲದೆ ಈ ಮೊದಲು ಸದನದಲ್ಲಿ ಈ ವಿಷಯವನ್ನು ಎಂದೂ ಚೆರ್ಚಿಸಿದ್ದಿಲ್ಲ. ಈಗ 
ಈ ಕುರಿತ ಗೊತ್ತುವಳಿಯಿಂದಾಗಿ ವಮಗೆ ಈ ವಿಷಯದ ಮೇಲೆ ಚರ್ಚಿಸುವ ಅವಕಾಶ 
ದೊರೆತಿದೆ. ಎಲ್ಲಕ್ಕಿಂತ ಮೊದಲಲ್ಲಿ ವಾನು ನಿಮ್ಮಗಮನವನ್ನು ಮತ್ತು ನಿಮ್ಮಮೂಲಕ 
ಹಣಕಾಸು ಸಚಿವರ ಗಮನವನ್ನು ಇಂದು ಮುಖ್ಯ ವಿಷಯದತ್ತ ಸೆಳೆಯಲು ಬಯಸುತ್ತೇನೆ. 
ಇಂದು ದೇಶಾದ್ಯಂತ ವೇತನಗಳು ಮತ್ತು ಬೆಲೆಗಳನ್ನು ಸಂಭನಗೊಳಿಸಬೇಕೆಂಬ ವಿಚಾರ 
ಚರ್ಚಿಸಲ್ಪಡುತ್ತಿದೆ. ಆದರೆ ಈ ವೇತನ ಸಂಭನ ಎಂಬುದು ಒಂದು ಭ್ರಮೆ ಆಗಿದೆ. 
ಮಾಸ್ತವವಾಗಿ ಇಂದು ವಮ್ಮಕಾರ್ಮಿಕರ ವೇತನಗಳು ಈಗಾಗಲೇ ಸ್ಪಂಭನಕ್ಕೆ ಒಳಗಾಗಿದೆ 
ಎಂದೇ ನಮ್ಮ ಭಾವನೆಯಾಗಿದೆ. ಈಗಂತೂ ಯಾವ ವೇತನ ಹೆಚ್ಚಳಕ್ಕೂ ಅನುಮತಿ 
ನೀಡುತ್ತಿಲ್ಲ. ನಮ್ಮ ಇಂದಿನ ಹೋರಾಟ ಮುಂಬರುವ ದಿನಗಳಲ್ಲಿ ಕಾರ್ಮಿಕರು ತಾವು 
ಈಗ ಪಡೆಯುತ್ತಿರುವುದಕ್ಕಿಂತ ಕಡಿಮೆ ಸಂಬಳವನ್ನು ಪಡೆಯಬಾರದೆಂಬುದನ್ನು ಖಾತ್ರಿ 
ಪಡಸಿಕೊಳ್ಳುಬ್ರದೇ ಆಗಿದೆ. ಅಷ್ಟನ್ನು ಸಾಧಿಸಲು ನಮ್ಮ ಪ್ರಯತ್ನ ನಡೆದಿದೆ. ವಾಸ್ತವವಾಗಿ 
ನಾವು ಈಗ ಆಗಿರುವ ವೇತನ ಸ್ತಂಭನವನ್ನು ತಡೆಯಲು ಪ್ರಯತ್ನ ನಡೆಸಿದ್ದೇವೆ. ನೈಜ 
ವೇತನಗಳು ಇನ್ನಷ್ಟು ಕಡಿಮೆಯಾಗಬೇಡವೆಂಬುದೇ ನಮ್ಮೆಲ್ಲರ ಆಶಯವಾಗಿದೆ. ಇದು 
ಇಂದಿನ ಪರಿಸ್ಥಿತಿ. ನಾವಿಂದು ನಮ್ಮತುಟ್ಟಿಭತ್ಯೆಗಾಗಿ ಹೋರಾಟ ನಡೆಸಬೇಕಾದ ಪರಿಸ್ಥಿತಿ 
ಒದಗಿದೆ. ಹಣಕಾಸು ಸಚಿವ ಶ್ರೀ ಮುರಾರ್ಜಿದೇಸಾಯಿ ಅವರೊಂದಿಗೆ ನಾವು 
ನಡೆಸುತ್ತಿರುವ ಹೋರಾಟವು ಬೆಲೆಗಳಲ್ಲಿ ಆಗಿರುವ ಹೆಚ್ಚಳವನ್ನು ಸಂಪೂರ್ಣವಾಗಿ 
ತುಂಬಿಕೊಡಬೇಕೆಂಬುದಕ್ಕಾಗಿಯೇ ಆಗಿದೆ. ನಮ್ಮನೈಜ ವೇತನ ಈ ಮೊದಲು ನಾವು 
ಪೆಡೆಯುತ್ತಿದ್ದಕ್ಕಿಂತ ಕಡಿಮೆಯಾಗಬಾರದು ಎಂಬುದೇ ಅದರ ತಾತ್ತರ್ಯ. ಆದರೆ 
ನಾವು ಹೆಚ್ಚು ವೇತನವನ್ನು ಕೇಳುತಿದ್ದೇವೆ ಎಂಬ ತಪ್ಪು ಗ್ರಹಿಕೆಯನ್ನು ಇಲ್ಲಿ ಸೃಷ್ಟಿಸಲಾಗಿದೆ. 


* ಲೋಕ ಸಭಾ ಚರ್ಚೆ, 11 ಆಗಸ್ಟ್‌ 1966 ಸಿ.ಸಿ. 19019 - 19024 


ಪತಿಭಾದಂತ ಸಂಸದೀಯ ಪಟು 97 


ಆದರೆ ಇದು ಸರಿಯಲ್ಲ. ನಿನ್ನೆ ಪ್ರತಿಪಕ್ರ್ತದನಾಯಕರು ಶ್ರೀ ಮುರಾರ್ಜಿ 
ಬಾಯಿಯವರೊಂದಿಗೆ ಮಾತುಕತೆ ನಡೆಸಿದಾಗ ಅವರು ಒಂದು ವೇಳೆ ತುಟ್ಟಿಭತ್ಯೆಗೆ 
ಸಂಬಂಧಿಸಿದಂತೆ ಗಜೇಂದ್ರ ಗಡಕರ್‌ ಸಮತಿಯ ಶಿಫಾರಸುಗಳನ್ನು ನಾವು ಅನುಷ್ಠಾನಕ್ಕೆ 
ತಂದಲ್ಲಿ ಸರ್ಕಾರವು 175 ಕೋಟಿ ರೂಪಾಯಿಗಳನ್ನು ಹೆಚ್ಚುವರಿಯಾಗಿ 
ವ್ಯಯಿಸಬೇಕಾಗುತ್ತದೆ ಮತ್ತು ಈ 175 ಕೋಟಿ ರೂಪಾಯಿಗಳನ್ನು ಕಾರ್ಮಿಕರ ಕೈಗಳಿಗೆ 


ನೀಡಿದರೆ ಅದು ಮತ್ತಷ್ಟು ಬೆಲೆಏರಿಕೆಗೆ ಕಾರಣವಾಗುತ್ತದೆ ಎಂದು ಹೇಳಿದರು. 


ಆ ಸಂದರ್ಭದಲ್ಲಿ ಅದು ಹಾಗಲ್ಲ ಎಂದು ಅವರಿಗೆ ತಿಳಿ ಹೇಳಲಾಯಿತು. 
ಕಾರ್ಮಿಕರ ವೇತನ ಬೆಲೆಏರಿಕೆಗೆ ಕಾರಣವಾಗುವುದಿಲ್ಲ. ಬದಲಾಗಿ ಬೆಲೆಗಳಲ್ಲಿ 
ಹೆಚ್ಚಳವಾದಗಲಷ್ಟೇ ಅಧಿಕ ವೇತನವನ್ನು ಕೇಳಲಾಗುತ್ತದೆ ಎಂಬುದು ರಿಸರ್ವ್‌ ಬ್ಯಾಂಕಿನ 
ಅಭಿಮತವಾಗಿದೆ ಎಂದು ನಾವು ಮೊರಾರ್ಜಿ ಅವರಿಗೆ ವಿವರಣೆ ನೀಡಿದೆವು. ಆದರೆ 
ಮುರಾರ್ಜಿ ದೇಸಾಯಿಯವರು ನಮ್ಮ ಮಾಠಿಗೆ ಒಪ್ಪಲಿಲ್ಲ. ಆದರೆ ನಮ್ಮದೇಶದಲ್ಲೂ 
ಅದೇ ರೀತಿ ಪ್ರತಿಯೊಂದು ದೇಶದಲ್ಲೂ ಬೆಲೆಗಳಿಗೆ ಸಂಬಂಧಿಸಿದಂತೆ ವಸ್ತುನಿಷ್ಠವಾದ 
ಒಂದು ಅಂಶ ಇದ್ದೇ ಇರುತ್ತದೆ ಎಂಬುದನ್ನು ನಾವು ಅಂಗೀಕರಿಸಲೇ ಬೇಕು. ಆದರೆ 
ಶ್ರೀ ಮುರಾರ್ಜಿ ಅವರು ತುಟ್ಟಿಭತ್ಯೆ ರೂಪದಲ್ಲಿ 175 ಕೋಟಿ ರೂಪಾಯಿಗಳನ್ನು 
ಹೆಚ್ಚುವರಿಯಾಗಿ ನೀಡಿದರೆ ಅದು ಬೆಲೆ ಏರಿಕೆಗೆ ಕಾರಣವಾಗುತ್ತದೆ ಎಂದು ಪಟ್ಟು 
ಹಿಡಿದರು. ಈಗ ಮೊರಾರ್ಜಿಬಾಯಿಯವರೇ ಹೀಗೆ ಹೇಳುತ್ತಾರಾದರೆ ಅದರ ಫಲಿತಾಂಶ 
ಹೀಗಿದ್ದಿತು - ಅದೇನಿದ್ದರೂ ಮುರಾರ್ಜಿ ದೇಸಾಯಿಯವರು ನಮ್ಮಹಕ್ಕಿನಿಂದಾಗಿ ನಾವ 
ಪಡೆಯಬೇಕಾದ್ದನ್ನು ಪಡೆದುಕೊಳ್ಳುವುದನ್ನು ಮುರಾರ್ಜಿ ಬಾಯಿ ತಡೆಹಿಡಿಯಲಾರರು. 
ಅದನ್ನು ಅವರು ಕೊಟ್ಟೇ ಕೊಡಬೇಕಾಗುವುದು. ಆತ್ಸನಾಕ್ಷಿ ಇಲ್ಲದ ವರ್ತಕರು ಒಡನೆಯೇ 
ಬೆಲೆ ಹೆಚ್ಚಿಸಲು ಸಿದ್ಧದಾಗುವರು ಮತ್ತು ತುಟ್ಟಿಭತ್ಯೆಯನ್ನು ಹೆಚ್ಚಿಸಿದ ತಕ್ಷಣದಲ್ಲಿಯೇ 
ಮೊರಾರ್ಜಿ ದೇಸಾಯಿಯವರು ಹೇಳುವಂತೆ ಅವರು ಬೆಬೆಹೆಚ್ಚಳವನ್ನು ಅನ್ವಯಿಸುವರು. 
ಹೀಗೆ ಮುರಾರ್ಜಿ ಬಾಯಿಯವರೇ ಬೆಲೆಗಳನ್ನೂ ಹೆಚ್ಚಿಸಲು ಸ್ವತಃ ತಾವೇ ಉತ್ತೇಜನ 
ನೀಡುತ್ತಿದ್ದಾರೆ. ನಮ್ಮಬೇಡಿಕೆಯನ್ನು ಈ ರೀತಿ ವಿರೋಧಿಸದೇ ಹೋಗಿದ್ದರೆ, ಇಷ್ಟೊಂದು 
ಪ್ರಚಾರ ಅದಕ್ಕೆ ಸಿಗುತ್ತಿರಲಿಲ್ಲ. ಅಲ್ಲದೆ ಅಷ್ಟಾಗಿ ಇದು ಯಾರ ಗಮನಕ್ಕೂ ಬರುತ್ತಿರಲಿಲ್ಲ. 
ಆದರೆ ಸದನದಲ್ಲಿ ಚರ್ಚಿ ನಡೆಯುತ್ತಿರುವ ಸಂದರ್ಭದಲ್ಲೇ ಅವರು ಕಾರ್ಮಿಕರಿಗೆ ತುಟ್ಟಿಭತ್ಯೆ 
ಪಾವತಿ ಮಾಡಿದರೆ ಅದರಿಂದ ಬೆಲೆಗಳು ಇನ್ನಷ್ಟು ಏರುತ್ತವೆ ಎಂದು ಸಚಿವರು ತಾವೇ 
ಹೇಳಿದರೆ ಚಿಕ್ಕ ಚಿಕ್ಕ ಅಂಗಡಿಗಳವರು ಕೂಡ ತುಟ್ಟಿಭಕ್ಕೆ ಪಾವತಿ ಮಾಡಿದ ದಿನದಿಂದಲೇ 
ಬೆಲೆಗಳನ್ನು ಏರಿಸುವುದು ನಿಶ್ಚಿತ. ಏಕೆಂದರೆ ಸರ್ಕಾರವೇ ಅಂತಹ ಜಲಯ ಪರಿಸ್ಲಿಶಿಯನ್ನು 
ನಿರ್ಮಿಸುತ್ತದೆ. ಇನ್ನೊಂದೆಡೆಯಿಂದ ನಾಮ ಆಂದಬೆ ಕಾರ್ಮಿಕರು 
ಬಲಿಪಶುಗಳಾಗುತಿದ್ದೇವೆ. 


98 - ಎಸ್‌. ಎಮ್‌. ಜೋಶಿ 


ನೀವು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರುವಾಗ ರಾಜ್ಯಗಳು ಬೆಲೆವಿರಿಕೆಯನ್ನು 
ತಡೆಯುವಲ್ಲಿ ಯಶಸ್ವಿಯಾಗುವುದಾದರೂ ಹೇಗೆ? ಮುರಾರ್ಜಿ ಬಾಯಿಯವರೇ 
ಕೇಂದ್ರದಲ್ಲಿ ಇರುತ್ತಾ ನಾಲ್ಕು ತಿಂಗಳ ಅವಧಿಯಲ್ಲೇ ನಾವು ಅಂದಾಜು ನಾಲ್ಕು ಕೋಟಿ 
ರೂಪಾಯಿಗಳ ಕೊರತೆಯನ್ನು ಕಂಡಿದ್ದೇವೆ. ಮುಂಗಡ ಪತ್ರದಲ್ಲಿನ ಕೊರತೆ ಎಂಬತ್ತು 
ಕೋಟಿ ರೂಪಾಯಿಗಳಿಗೆ ಮುಟ್ಟಿದೆ ಎಂದು ಅವರೇ ಹೇಳಿದ್ದಾರೆ. ಅದಕ್ಕೆ ನಾವು 
ಕಾರಣರೇ? ಒಂದೆಡೆಯಲ್ಲಿ ಅವರು ಕೊರತೆ ಹಣಕಾಸಿನ ನೀತಿಯನ್ನು ಅನುಸರಿಸುತ್ತಿದ್ದಾರೆ. 
ಅದು ಬೆಲೆ ಏರಿಕೆಗೆ ಕಾರಣವಾಗಿದೆ. ಇನ್ನೊಂದೆಡೆಯಿಂದ ಕಾರ್ಮಿಕರಿಗೆ ತುಟ್ಟಿಭತ್ಯೆಯನ್ನು 
ನೀಡಿದರೆ ಬೆಲೆಗಳು ಹೆಚ್ಚುತ್ತವೆ ಎಂಬ ಭಾವನೆಯನ್ನು ಮೂಡಿಸಿದ್ದಾರೆ. ಹಾಗಾಗಿ ಬೆಲೆ 
ಏರಿಕೆಯನ್ನು ಉತ್ತೇಜಿಸುತ್ತಿರುವವರು ನೀವೇ ಆಗಿದ್ದೀರಿ. ಅದೇ ವೇಳೆಗೆ 
ವಂಚತಕರಾಗಿರುವ ವರ್ತಕರನ್ನೂ ಕೂಡ ಪ್ರೋತ್ಸಾಹಿಸುತ್ತಿದ್ದೀರಿ. ಈ ರೀತಿಯ 
ಮನೋವೃತ್ತಿಯನ್ನೂ ನಾವು ಬಲವಾಗಿ ಪ್ರತಿಭಟಿಸುತ್ತೇವೆ. ಮುರಾರ್ಜಿ ಬಾಯಿ ಮತ್ತು 
ಅವರ ಸರ್ಕಾರ ಎಲ್ಲಾ ಕಡೆ ಬೆಲೆಗಳನ್ನೂ ಸ್ವ್ತಂಭನಗೊಳಿಸುವುದಾಗಿ ಹೇಳುತ್ತಿದ್ದಾರೆ. 
ಅದು ಹೇಗೆ? ಬೆಲೆಗಳನ್ನು ಸಂಭನಗೊಳಿಸುವ ಹೆಸರಿನಲ್ಲಿ ನೀವು ಕಾರ್ಮಿಕರ ವೇತನಗಳನ್ನು 
ತಡೆ ಹಿಡಿದಿದ್ದೀರಿ. ಇದು ನ್ಯಾಯವಾದ ಮಾರ್ಗವೇ? ಸೂಕ್ತವಾದ ವಿಧಾನರೆಂದರೆ 
ಎಲ್ಲಕ್ಕಿಂತ ಮೊದಲು ನಿರೀಕ್ಷಿತ ಮಿತಿಗಿಂತ ಹೆಚ್ಚಿನ ಸಂಪತ್ತು ಮತ್ತು ಆಸ್ತಿಯನ್ನು 
ಹೊಂದಿರುವವರ ವರಮಾನವನ್ನೂ ನೀವು ಸಂಭನಗೊಳಿಸಬೇಕಾಗಿತ್ತು. ಮೊನ್ನೆ ನಮ್ಮ 
ಮಿತ್ರರಾದ ಡಾ. ಲೋಹಿಯಾ ಅವರು ಯಾರಿಗೂ ತಿಂಗಳೊಂದಕ್ಕೆ 1500 
ರೂಪಾಯಿಗಳಿಗಿಂತ ಹೆಚ್ಚು ಖರ್ಚು ಮಾಡಲು ಅನುವು ನೀಡಬಾರದೆಂದು 
ಗೊತ್ತುವಳಿಯೊಂದನ್ನು ಮಂಡಿಸಿದಾಗ ಮುರರ್ಜಿ ಬಾಯಿಯವರು ಅದನ್ನು ಗೇಲಿ 
ಮಾಡಿದರು. ಹಾಗಿದ್ದಲ್ಲಿ ಮುರಾರ್ಜಿಯವರು ಕಾರ್ಮಿಕರು ತಮ್ಮ ಖರ್ಚುವೆಚ್ಚಗಳನ್ನು 
ಹೆಚ್ಚಿಸಬಾರದೆಂದು ಏಕೆ ಕೇಳಿದರು. ಅವರ ಅಭಿಪ್ರಾಯದಲ್ಲಿ ಅದು ದೇಶಕ್ಕೆ ಹಾನಿಯನ್ನು 
ಉಂಟುಮಾಡುತ್ತದೆ. ಹಾಗಿದ್ದರೆ, ಆಗಾಧ ಸಂಪತ್ತು ಹೊಂದಿದವರಿಗೆ ತಿಂಗಳಿಗೆ 1500 
ರೂಪಾಯಿಗಳಿಗಿಂತ ಹೆಚ್ಚು ವರಮಾನ ಹೊಂದಿದವರಿಗೆ ಅವರಿಗೆ ಹೆಚ್ಚಿನ ವರಮಾನ 
ತೆರಿಗೆ ಹೊರಿಸಲಾಗುವುದೆಂದು ಏಕೆ ಹೇಳುವುದಿಲ್ಲ. ಆದರೆ ನೀವು ಅವರಿಗೆ ಹಾಗೆ 
ಹೇಳುವುದಿಲ್ಲ. ದೊಡ್ಡ ದೊಡ್ಡ ಕುಳಗಳು ಮತ್ತು ಬಂಡವಾಳಶಾಹಿಗಳಿಗೆ ಸಂಬಂಧಿಸಿದ 
ಪ್ರಶ್ನೆ ಬಂದಾಗ ಮೊರಾರ್ಜಿ ಬಾಯಿಯವರು ತತೆಪುಗಿರುತ್ತಾರೆ. ಆದರೆ ಕಾರ್ಮಿಕರ 
ಹಿತಾಸಕ್ತಿಯ ಪ್ರಶ್ನೆ ಉದ್ಭವಿಸಿದಾಗ ಅವುಗಳನ್ನು ಎಲ್ಲ ವಿಧದಿಂದ ವಿರೋಧಿಸುತ್ತಾರೆ. 
ನನ್ನ ಮಿತ್ರರು ಹೇಳಿರುವ ಹಾಗೆ ಕಾರ್ಮಿಕರು ಮುಷ್ಕರ ಕೈಗೊಂಡಾಗ ಅವರು ಅದನ್ನು 
ದಮನಗೊಳಿಸುವುದು ಹೇಗೆಂದು ಯೋಚಿಸುತ್ತಾರೆ. ಆದರೆ ಈ ಸಲ ಮಾತ್ರ ಅದು 
ಅವರಿಂದ ಸಾಧ್ಯವಾಗುವುದಿಲ್ಲ ಎಂದು ನಾನು ಅವರಿಗೆ ಹೇಳಬಯಸುತ್ತೇನೆ. ಇಂಟಕ್‌ 


ಪ್ರತಿಭಾವಂತ ಸಂಸದೀಯ ಪಟು 99 


ಮತ್ತು ಇತರ ಎಲ್ಲ ಕಾರ್ಮಿಕ ಸಂಘಟನೆಗಳು ಈ ಸಲ ಹಾಗಾಗಲು ಬಿಡಬಾರದೆಂಬ 
ದೃಢ ನಿರ್ಧಾರ ತಳೆದಿವೆ. ಈ ಪ್ರಶ್ನೆಯು ಯಾವುದೇ ಒಂಡು ನಿರ್ದಿಷ್ಟ ತತ್ವಕ್ಕೆ 
ಸಂಬಂಧಿಸಿದ್ದಲ್ಲ. ಇದು ಕಾರ್ಮಿಕ ಸಮುದಾಯದ ಸಮಷ್ಟಿ ಹಿತಕ್ಕೆ ಸಂಬಂಧಿಸಿದ 
ಪ್ರಶ್ನೆಯಾಗಿದೆ. ಅದು ಸಾಮಾಜಿಕ ನ್ಯಾಯದ ಪ್ರಶ್ನೆಯಾಗಿದೆ. ಇದರ ಆರಂಭವಾದರೂ 
ಎಲ್ಲಿಂದ? ಎಲ್ಲಕ್ಕಿಂತ ಮೊದಲಲ್ಲಿ ದೇಶವು ಹಣಕಾಸಿನ ಬಿಕ್ಕಟ್ಟಿಗೆ ಗುರಿಯಾಬಾಗ 
ಮಿತಿಮೀರಿ ಸಂಪತ್ತು ಮತ್ತು ಆಸ್ತಿಪಾಸ್ತಿಗಳನ್ನು ಹೊಂದಿರುವವರು ದೇಶಕ್ಕೆ ಸಹಾಯ 
ಮಾಡಲು ಮುಂದೆ ಬರುವಂತೆ ಮಾಡಬೇಕು. ಆದರೆ ಅದು ಹಾಗಾಗುವುದಿಲ್ಲ. ಹಾಗಾಗಿ 
ಮುರಾರ್ಜಿ ಬಾಯಿಯವರು ಬೆಲೆ ಏರಿಕೆಯನ್ನು ತಡೆಹಿಡಿಯಬೇಕೆಂದು ಬಯಸುತಾರಾದರೆ 
ನಾನು ನೀಡುವ ಒಂದೇ ಒಂದು ಸಲಹೆ ಎಂದರೆ ಒಂದು ಲಕ್ಷೆ ರೂಪಾಯಿಗಳಿಗಿಂತ 
ಹೆಚ್ಚು ಸಂಪತ್ತನ್ನು ಹೊಂದಿರುವ ಎಲ್ಲರ ಮೇಲೂ ವಿಶೇಷ ತೆರಿಗೆ ಅಥವಾ ಲೆವಿಯನ್ನು 
ವಿಧಿಸಬೇಕು. ಇದನ್ನು ಬಿಟ್ಟರೆ ಇದಕ್ಕೆ ಬೇರಾವ ಪರಿಹಾರ ಮಾರ್ಗವೂ ಇಲ್ಲ. 


ಎರಡನೆಯದಾಗಿ, ನೀವ ರೂಪಾಯಿಯನ್ನು ಅಪಮೌಲ್ಯ ಮಾಡಿದ್ದೀರಿ. ಆದರೆ 
ನೀವು ಅದರ ಮೌಲ್ಯವರ್ಧನೆಗೆ ಸಹಕಾರಿಯಾಗುವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ' 
ಕೆಲವೊಂದು ಕರೆನ್ಸಿಯನ್ನೂ ಹಿಂತೆಗೆದುಕೊಳ್ಳುವ ದಿಸೆಯಲ್ಲಿ ಕ್ರಮ ತೆಗೆದುಕೊಳ್ಳಬೇಕು. 
ಹಾಗಿದ್ದಲ್ಲಿ ಮಾತ್ರ ಬೆಲೆಯನ್ನು ತಗ್ಗಿಸಬಹುದು. ಇಲ್ಲವಾದಲ್ಲಿ ಅಸಾಧ್ಯ. ಅದನ್ನು 
ಮಾಡುವುದೂ ಸಾದ್ಯ. ಆದರೆ ಮುರಾರ್ಜಿ ಬಾಯಿಯವರು ಖಂಡಿತಾ ಮಾಡುವುದಿಲ್ಲ. 
ಕಾರ್ಮಿಕರ ತುಟ್ಟಿಭತ್ಯೆ ಹೆಚ್ಚಳವೊಂದೇ ಬೆಲೆ ಏರಿಕೆಗೆ ಕಾರಣವಲ್ಲ ಎಂಬುದನ್ನು ನಾನು 
ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸುತ್ತೇನೆ. ವಾಸ್ತವವಾಗಿ ದೊಡ್ಡ ಬಂಡವಾಳ ಶಾಹಿಗಳೇ 
ಅದಕ್ಕೆ ಹೊಣೆಗಾರರಾಗಿದ್ದಾರೆ. ನಾವು ಮೂರು ಯೋಜನೆಗಳನ್ನು ಪ್ರಾರಂಭಿಸಿದ್ದೇನೆ. 
25 ಸಾವಿರ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹೆಣವನ್ನು ಅದಕ್ಕಾಗಿ ವಿನಿಯೋಗಿಸಿದ್ದೇವೆ. 
ಅದರಿಂದ ಶ್ರೀಮಂತರು ಮಾತ್ರವೇ ಇನ್ನಷ್ಟು ಶ್ರೀಮಂತರಾದರು. ಆದರೆ ಅವರ 
ಮೇಲೆ ಅಪೇಕ್ಷಿತ ಪ್ರಮಾಣದ ಶೇಕಡವಾರು ತೆರಿಗೆಯನ್ನು ವಿಧಿಸಲಿಲ್ಲ. ನೀವು ನಮ್ಮ 
ಈ ಯೋಜನೆಗಳತ್ತ ಒಮ್ಮೆಕಣ್ಣು ಹಾಯಿಸಿ. ಪ್ರಥಮ ಪಂಚವಾರ್ಷಿಕ ಯೋಜನೆಯಲ್ಲಿ 
ನಮ್ಮ ಬಂಡವಾಳ ಕಡಿಮೆ ಇದ್ದಾಗ ಉತ್ಪಾದನೆಯ ದರ ಚಿನ್ನಾಗಿಯೇ ಇತ್ತು. ಆದರೆ 
ಬಂಡವಾಳ ಹೂಡಿಕೆ ಹೆಚ್ಚುತ್ತಾ ಹೋದಂತೆ ಉತ್ಪಾದನೆಯ ದರ ತಗ್ಳುತ್ತಲೇ ಇದೆ. 
ಎಲ್ಲವೂ ಅಡ್ಡಾದಿಡ್ಡಿಯಾಗಿ ನಡೆಯುತಿದೆ. ಇಷ್ಟನ್ನು ಹೇಳಿ ನಾನು ಈ ಗೊತ್ತುವಳಿಯನ್ನು 
ಬೆಂಬಲಿಸುತ್ತೇನೆ. ಆದರೆ ಈ ರೀತಿಯ ಕ್ರಮದಿಂದ ಕಾರ್ಮಿಕರನ್ನು ಅದುಮಿಡಲು 
ಅವರು ಯೋಚಿಸುತ್ತಾರಾದರೆ ಅದನ್ನು ಮಾತ್ರ ನಡೆಯಗೊಡುವುದಿಲ್ಲ ಎಂದು 
ಸರ್ಕಾರವನ್ನು ಎಚ್ಚರಿಸ ಬಯಸುತ್ತೇನೆ. ನಾವು ದೇಶವನ್ನು ರಕ್ಸಿಸಲು 


100 ವಿಸ್‌. ಎಮ್‌. ಜೋಶಿ 


ಬಯಸುತ್ತೇವೆಯಾದರೆ, ದೇಶದಲ್ಲಿ ಏಕತೆಯನ್ನು ಕಾಯ್ದುಕೊಳ್ಳಲು ಅಷೇಕ್ಷಿಸುತ್ತೇವೆಯಾದರೆ 
ನಾವು ಕಾರ್ಮಿಕರ ಬೇಡಿಕೆಗಳನ್ನು ಬೆಂಬಲಿಸಬಾರದು ಬದಲಾಗಿ ಟಾಟಾ ಮತ್ತು 
ಬಿರ್ಲಾಗಳ ಯೋಜನೆಗಳನ್ನು ಬೆಂಬಲಿಸಬೇಕು ಎಂದು ಮಾನ್ಯ ಹಣಕಾಸು ಸಚಿವರು 
ಬಹಿರಂಗವಾಗಿಯೇ ಹೇಳುತ್ತಿದ್ದಾರೆ. ಹಾಗಾದಲ್ಲಿ ಮಾತ್ರ ರಾಷ್ಟ್ರ ಉಳಿದೀತೆಂದು ಅವರು 
ಹೇಳುತ್ತಿದ್ದಾರೆ. ಅವರ ಯೋಚನೆ ಎಷ್ಟೊಂದು ಹಾಸ್ಯಸ್ತದವಾಗಿದೆ. 


ಪುತಿಭಾದಂತ ಸಂಸದೀಯ ಪಟು 101 
ಅಧ್ಯಾಯ 13 
ಪಕ್ಷಾಂತರ ಕುರಿತ ಗೊತುವಳಿ* 


ಮಾನ್ಯ ಉಪಾಧ್ಯಕ್ಷರೇ, ಕಾಂಗ್ರೆಸ್‌ ಪಕ್ಷದಲ್ಲಿನ ನನ್ನ ಮಿತ್ರರು ಸದನದ ಮುಂದೆ 
ಮಂಡಿಸಿರುವ ಈ ಗೊತುವಳಿಯನ್ನು ತಾತ್ತಿಕವಾಗಿ ನಾನು ವಿರೋದಿಸುವುದಿಲ್ಲ. ಆದರೆ 
ದೇಶದಲ್ಲಿನ ಇಂದಿನ ಪರಿಸ್ಥಿಶಿಯನ್ನು ಇಂತಹ ಗೊತ್ತುವಳಿಯನ್ನು ಮಂಡಿಸುವ ಮೂಲಕ 
ಅಥವಾ ಅಂತಹ ಶಾಸನಗಳನ್ನು ತರುವ ಮೂಲಕ ಬದಲಾಯಿಸಲು ಸಾಧ್ಯವಿಲ್ಲ 
ನನಗನಿಸುತ್ತದೆ. ಇಲ್ಲಿ ಅಥವಾ ಇತರ ಶಾಸನ ಸಬೆಗಳಲ್ಲಿ ಏನು ಸಂಭವಿಸುತ್ತ್ರದೆಯೋ 
ಅದು ಈ ವಿಧಾನಸಭೆಗಳು ಅಥವಾ ಈ ಸದನಕ್ಕೆ ಮಾತ್ರವೇ ಸೀಮಿತವಾಗಿಲ್ಲ. ಇದು 
ಬರಿಯ ಒಂದು ಗುಣಲಕ್ಷಣ. ನಮ್ಮ ದೇಶದಲ್ಲಿನ ಸಾರ್ವಜನಿಕ ಜೀವನದ ಪತನದ 
ಒಂದು ಸಂಕೇತ ಅದಾಗಿದೆ. ಹಾಗಾಗಿ ಶಾಸನವೊಂದನ್ನು ತರುವ ಮೂಲಕ ಈ 
ಪರಿಸ್ಲಿತಿಯನ್ನು ಸುಧಾರಿಸುವುದಾಗಲಿ, ಬದಲಾಯಿಸುವುದಾಗಲೀ ಅಸಾಧ್ಯ. ಇಂತಹ 
ಕಾಯ್ದೆಯೊಂದನ್ನು ತರಲು ನೀವು ಬಯಸುತ್ತಿದ್ದೀರಾ ಎಂದು ಒಮ್ಮೆ ಗೃಹ ಸಚಿವರನ್ನು 
ಕೇಳಿದಾಗ ಅಂತಹ ಕಾನೂನು ಅದಕ್ಕೆ ಸಹಕಾರಿಯಾಗಲಾರದು ಎಂದು ಅವರು 
ಉತ್ತರಿಸಿದ್ದು ನನಗಿನ್ನೂ ಚಿನ್ಹಾಗಿ ನೆನಪಿದೆ. ಆ ಸಂದರ್ಭದಲ್ಲಿ ಗೃಹ ಸಚಿವರು ಹೇಳಿದ್ದು 
ಸರಿ ಎಂದು ನಾನು ಹೇಳಿದ್ದೆ. ನಾವೊಂದು ಪರಂಪರೆಯನ್ನು ಸ್ಥಾಪಿಸಿದರೆ ನಮ್ಮದ್ಯೇಯವನ್ನು 
ಸಾಧಿಸಲು ಅದೊಂದೇ ಸಹಾಯಕವಾಗಲಾರದು. ಇದು ನಮ್ಮಗೃಹಸಚಿವರ ಸ್ವತಃ 
ಅನುಭವ ಕೂಡ ಆಗಿದೆ. ಮಹಾರಾಷ್ಟ್ರದಲ್ಲಿ ನಮ್ರೊದಿಗೆ ಇಂತಹ ಒಂದು 
ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದರು. ಆ ಕಾರಣಕ್ಕಾಗಿಯೇ ವಾನು ಈಗ ಮಧ್ಯ 
ಪ್ರವೇಶಿಸಿ ನನ್ನ ಅಭಿಪ್ರಾಯ ನೀಡಿದ್ದೆ. ನಾವು ಆ ಒಡಂಬಡಿಕೆಯಲ್ಲಿ ಏನನ್ನೂ 
ಸೂಚಿಸಿದ್ದೇವೋ ಅದನ್ನೇ ಕಾಂಗ್ರೆಸ್‌ ಪಕ್ಷದಲ್ಲಿನ ನಮ್ಮ ಮಿತ್ರರು ಇಂದು 
ಪುನರಾವರ್ತಿಸುತ್ತಿದ್ದಾರೆ. 1960 ರಲ್ಲಿ ಪಕ್ಷಾಂತರವನ್ನು ವಿರೋಧಿಸಿ ತಮ್ಮಅಭಿಪ್ರಾಯವನ್ನು 
ವ್ಯಕ್ತಪಡಿಸುವಾಗ ಈ ಸಂಬಂಧದಲ್ಲಿ ಸರ್ವಪಕ್ಷಗಳ ಸಭೆಯೊಂದನ್ನು ಕರೆದು ಒಂದು 
ಕಟ್ಟುಪಾಡನ್ನು ವಿಧಿಸಲು ಉದ್ದೇಶಿಸಿದ್ದೆವು. ಯಾವನೇ ಸದಸ್ಯನಾದರೂ ಪಕ್ಷಾಂತರ 
ಮಾಡುವುದನ್ನು ತಡೆಗಟ್ಟಲು ನಮ್ಮಿಂದ ಸಾಧ್ಯವಿಲ್ಲವಾದಲ್ಲಿ ಅಂತಹ ಪಕ್ಷಾಂತರಿಯನ್ನು 
ನಾವು ಪಕ್ಷದೊಳಕ್ಕೆ ಸೇರಿಸಿಕೊಳ್ಳಬಾರದು ಎಂಬ ಸಣ್ಣ ಕಟ್ಟುಪಾಡು ಅದಾಗಿತ್ತು. ಪಕ್ಷಾಂತರ 
ಮಾಡಿದವನನ್ನು ನಾವು ನಮ್ಮ ಪಕ್ಷದೊಳಕ್ಕೆ ಸೇರಿಸಿಕೊಳ್ಳುವುದಾದರೂ ಏಕೆ? ಅದಕ್ಕೆ 
ಅನೇಕ ಉದಾಹರಣೆಗಳಿವೆ. ಈ ಎಲ್ಲ ದೃಷ್ಟಾಂತಗಳನ್ನು ನಾವು ಸಂಗ್ರಹಿಸಿದರೆ ಅದು 
ಮಹಾಭಾರತದಷ್ಟು ದೊಡ್ಡ ಸಂಪುಟವೇ ಆಗುತ್ತದೆ. 


* ಲೋಕೆಸಭಾ ಚರ್ಚೆ, 24 ನವೆಂಬರ್‌, 1967, ಸಿ.ಸಿ. 2816-2822 


69-8 


102 ಎಸ್‌. ಎಮ್‌. ಜೋಶಿ 


ಚರ್ಚೆಯ ಮಧ್ಯೆ 


ಶ್ರೀ ಅಶೋಕ್‌ ಮೆಹ್ತಾ ಅವರನ್ನು ಕುರಿತು ನಾನು ಏನು ಹೇಳಲು ಹೋಗುತ್ತೇನೆ 
ಎಂಬುದನ್ನು ಆಲಿಸುವ ತಾಳ್ಮೆ ನಿಮಗಿದ್ದಿದ್ದಲ್ಲಿ ನೀವು ಈ ಎಲ್ಲ ಪ್ರಶ್ನೆಗಳನ್ನು ಎತ್ತಲು 
ಸಂದರ್ಭವೇ ಬರುತ್ತಿರಲಿಲ್ಲ. ಶ್ರೀ ಅಶೋಕ್‌ ಮೆಹ್ತಾ ಅವರ ಹೆಸರು ಆಗಾಗ 
ಪ್ರಸ್ತಾಪಗೊಂಡದ್ದನ್ನು ನಾನು ಹೇಳಬೇಕೆಂದಿದ್ದೆ. ಆದರೆ ಶ್ರೀ ಅಶೋಕ್‌ ಮೆಹ್ತಾ ಅವರು 
ನಮ್ಮ ಪಕ್ಷವನ್ನು ಬಿಟ್ಟಾಗ ಆಗ ಅವರು ನಮ್ಮ ಪಕ್ಷದ ಸದಸ್ಯರಾಗಿರಲಿಲ್ಲ ಎಂಬ 
ವಾಸ್ತವಾಂಶವನ್ನು ನೀವೆಲ್ಲರೂ ಮರೆತಿದ್ದೀರಿ. 


ಚರ್ಚಿಯ ಮಧ್ಯೆ 


ನೀವು ಅದನ್ನು ಮರೆತಿಲ್ಲ. ಆದರೆ ಈ ಮಂದಿಗೆ ನಾನೇನು ಹೇಳುತ್ತಿದ್ದೇನೆ 
ಎಂಬುದು ಅರ್ಥವಾಗುವುದಿಲ್ಲ. ಶೋಕ್‌ ಮೆಹ್ತಾ ಅವರು ಎಸಗಿರುವ ಒಂದೇ ಒಂದು 
ತಪ್ಪೆಂದರೆ ಅವರು ಇತರ ಸದಸ್ಯರನ್ನು ಪಕ್ಸಾಂತರಕ್ಕೆ ಪ್ರಚೋದಿಸಿರುವುದು. ಅವರು 
ತಾವೇ ಪಕ್ಷಾಂತರ ಮಾಡಿಲ್ಲ. ನಾನೇನು ಹೇಳುತ್ತಿದ್ದೇನೆಂದರೆ ನಾವು ಪಕ್ಷಾಂತರ 
ಮಾಡುವುದನ್ನು ಕೂಡ ಅಷ್ಟಾಗಿ ವಿರೋಧಿಸಿಲ್ಲ ಎಂದು. ಆದರೆ ನೀವು ಕಾಂಗ್ರೆಸ್‌ 
ಪಕ್ಷದಲ್ಲಿ ಅವರನ್ನು ಏಕೆ ಸ್ವೀಕರಿಸುತ್ತೀರಿ. ಅಂತಹ ಪಕ್ಷಾಂತರಿಯ ಸ್ಥಾನಮಾನ ಏನೆಂದು 
ನಮ್ಮನ್ನು ಕೇಳಿದಿರಿ. ಅವರು ಸ್ವತಂತ್ರ ಸದಸ್ಯರಾಗಿ ಪರಿಗಣಿಸಲ್ಪಡಬೇಕೆಂದು ನಾವ 
ನಿಮಗೆ ಸಲಹೆ ಮಾಡಿದೆವು. ಇಂತಹ ಸ್ವತಂತ್ರ ಅಭ್ಯರ್ಥಿಗಳಿಗೆ ಸಿಗುವ ಸ್ಥಾನಮಾನದ 
ಬಗ್ಗೆ ಅನೇಕ ಸದಸ್ಯರು ಸಂದೇಹವನ್ನು ಎತ್ತಿದರು. ನಮ್ಮ ದೇಶದಲ್ಲಿ ಸಂಸದೀಯ 
ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಎಂದು ನಾವು ಹೇಳುವಾಗ ನಾವೆಲ್ಲರೂ ರಾಜಕೀಯ 
ಪಕ್ಷಗಳ ಅಸ್ತಿತ್ವವನ್ನು ಅಂಗೀಕರಿಸಿರುತ್ತೇವೆ. ಹಾಗಿರುವಲ್ಲಿ ಸ್ವತಂತ್ರ ಸದಸ್ಯರು ಮಾತ್ರವೇ 
ಇದ್ದಲ್ಲಿ ಸರ್ಕಾರ ಕಾರ್ಯ ನಿರ್ವಹಿಸುವುದಾದರೂ ಹೇಗೆ? ಈ ಸದಸ್ಯರು ತಮಗೆ 
ಇತರ ಪಕ್ಷಗಳ ಸದಸ್ಯರಿಗೆ ಇರುವ ಹಕ್ಕುಗಳೇ ಬೇಕೆಂದು ಹಕ್ಕು ಸ್ಥಾಪಿಸಿದರೆ ಅದರ 
ಪರಿಣಾಮ ಏನಾದೀತು? ಯಾರಿಗೂ ಅವರ ಹಕ್ಕನ್ನು ಮಾನ್ಯ ಮಾಡುವುದು 
ಸಾಧ್ಯವಾಗದು. ಆದ್ದರಿಂವ ಯಾವನೇ ಸದಸ್ಯ ಪಕ್ಷಾಂತರ ಮಾಡಿದಾಗ ಆತನಿಗೆ 
ಚರ್ಚೆಯ ಮಧ್ಯೆ ಸಂಘದ ಸದಸ್ಯರಾದ ಚೆಂಗಲರಾಯ ನಾಯ್ದು:- ನಾನು ಒಂದು ಮಾತು 


ಹೇಳುತ್ತೇನೆ. ನಿನ್ನೆ ಶ್ರೀ ಅಶೋಕ್‌ ಮಹ್ತಾ ಅವರು ಶ್ರೀ ಮಧು ಲಿಮಯೆ ಅವರು ಬರೆದ 
ಪತ್ರವೊಂದನ್ನು ಸದನದಲ್ಲಿ ಓದಿ ಸಮಾನ ಮನಸ್ಕರು ನಿಮೊಂದಿಗಿದ್ದಾರೆ ಎಂದು ಸೂಚಿಸಿದ್ದನ್ನು 


ಶ್ರೀ ಪಿ.ವಿ. ವೆಂಕಟಸುಬ್ಬಯ್ಯ : ಇಲ್ಲ ನಾನು ಅದನ್ನು ಮರೆತಿಲ್ಲ. 


ಪತಿಭಾವಂತ ಸಂಸದೀಯ ಪಟು 103 


ಇನ್ನಾವುದೇ ಪಕ್ಷ ಸೇರಲು ಅವಕಾಶ ನೀಡಬಾರದು ಮತ್ತು ಈ ಕಟ್ಟಳೆ ಭವಿಷ್ಯದಲ್ಲೂ 
ಅನುಸರಿಸಲ್ಪ್ಲಡಬೇಕೆಂದು ತೀರ್ಮಾನಿಸಲಾಯಿತು. ಆದರೆ ಆ ಸಂದರ್ಭದಲ್ಲಿ ನನ್ನ ಮಿತ್ರ 
ಮಧು ಲಿಮಯೆ ಅವರು ಗೃಹ ಸಚಿವರಿಗೆ ಈ ಕಟ್ಟುಪಾಡಿನ ಬಗ್ಗೆ ನೆನಪಿಸಿ ಕೊಟ್ಟರೆಂಬುದು 
ನನ್ನ ಸಣೆಯಲ್ಲಿದೆ. ಮಹಾರಾಷ್ಟ್ರವು ಒಂದು ಸಂಕ್ರಮಣ ಅವಧಿಯಲ್ಲಿ ಹಾದಗ 
ಹೋಗುತಿದೆ. ಅದೇ ರೀತಿ ಒಂದು ರೀತಿಯ ಸಂಕ್ಲೋಬೆಯ ವಾತಾವರಣದಲ್ಲಿದೆ. 
ರಾಜಕೀಯ ನಿಷ್ನೆಗಳು ದಿನದಿಂದ ದಿನಕ್ಕೆ ಬದಲಾಗುತ್ತಾ ಇವೆ. ಇಂತಹ ಪರಿವರ್ತನೆಯ 
ಅವಧಿಯಲ್ಲಿ ಜನರಿಗೆ ಪಕ್ಷಾಂತರ ಅಥವಾ ನಿಷ್ಠಾಂತರದ ಹಕ್ಕು ಇರಲೇ ಬೇಕು ಎಂಬುದನ್ನು 
ಅವರು ನೆನಪಿಸಿಕೊಟ್ಟರು. ಇದು ಆಗಿನ ನಮ್ಮಗೃಹ ಸಚಿವರ ಅಭಿಪ್ರಾಯವೂ ಆಗಿತ್ತು. 
ಆದರೆ ನಮ್ಮ ಮಿತ್ರ ಶ್ರೀ ಮಧು ಲಿಮಯೆ ಅವರು ಈ ಅಭಿಪ್ರಾಯವನ್ನು ಒಪ್ಪಲಿಲ್ಲ. 
ಆದರೆ ನಾನು ಅದನ್ನು ಒಪ್ಪಿಕೊಂಡೆ. ಹಾಗಿದ್ದರೆ 1962 ರಲ್ಲಿ ಪಕ್ಷಾಂತರಿಗಳಿರುವುದಿಲ್ಲವೇ? 
ಎಂಬ ಪ್ರಶ್ನೆಯೊಂದು ಆಗ ಎದುರಾಯಿತು. 1960 ರಲ್ಲಿ ಪಕ್ಷಾಂತರಗಳು ನಡೆದರೆ 


[el [SY 
ಮತ್ತೆ ನೀವು ಅದನ್ನು ಒಪ್ಪಿಕೊಂಡರೆ 1962ರ ವೇಳೆಗೆ ಪರಿಸ್ತಿತಿ ಸ್ಥಿರವಾದರೆ ಆಗ 1962 


ರ ಚುನಾವಣೆಗಳಲ್ಲಿ ಆಯ್ಕೆಯಾದ ಸದಸ್ಯರು ನಿಮ್ಮ ಪಕ್ಷಕ್ಕೆ ಪಕ್ಷಾಂತರ ಮಾಡಲು 
ಆಸ್ಪದ ನೀಡುವುದಿಲ್ಲ ಎಂದು ನೀವು ಭರವಸೆ ನೀಡುತ್ತಿರಾ? ಎಂದು ಕೇಳಿದೆ. ಅವರು 
ಈ ಪ್ರಸ್ತಾಪವನ್ನು ಒಪ್ಪಿಕೊಂಡರು. 


ಚರ್ಚೆಯ ಮಧ್ಯೆ: 


ಗೃಹಸಚಿವರು ಅದನ್ನು ಅಂಗೀಕರಿಸಿದ್ದಾರೆ. ಆದರೆ ಅಲ್ಲೇನಾಯಿತು? ತಾವು 
ಜಾರಿಗೆ ತಂದ ಕಟ್ಟುಪಾಡುಗಳನ್ನು ತಾವೇ ಉಲ್ಲಂಘಸಿರುವಾಗ ನಾವು ಹೊಸ 
ಕಟ್ಟುಪಾಡುಗಳನ್ನು ತರುವುದಾದರೂ ಹೇಗೆ? ಎಂದು ನಾವು ಅವರನ್ನು ಕೇಳಬೇಕು. 
ಈ ಸಂಬಂಧದಲ್ಲಿ ನಾವು ಕೆಲವು ವ್ಯಕ್ತಿಗಳ ಹೆಸರನ್ನು ಉದ್ದರಿಸಿದೆವು. ಅಧಿಕಾರದ 
ಲಾಲಸೆಯಿಂದ ಪ್ರೇರಿತವಾಗಿ ಅಥವಾ ಸರ್ಕಾರ ರಚಿಸುವ ತುರ್ತಿನಿಂದಾಗಿ ನೀವು 
ಯಾರನ್ನಾದರೂ ಪಕ್ಷಕ್ಕೆ ಸೇರಿಸಿಕೊಂಡರೆ ಅದನ್ನು ಅರ್ಥ ಮಾಡಿಕೊಳ್ಳಬಹುದು. ಆದರೆ 
ಕಾಂಗ್ರೆಸ್‌ ಪಕ್ಷವು ಭಾರಿ ಬಹುಮತ ಪಡೆದಿರುವಾಗ ನೀವು ಇತರ ವ್ಯಕ್ತಿಗಳನ್ನು ನಿಮ್ಮ 
ಪಕ್ಷಕ್ಕೆ ಸೇರುವಂತೆ ಪ್ರಲೋಭನೆ ಒಡ್ಡುವುದು ಏಕೆ? ಅವರು ಮಹಾರಾಷ್ಟ್ರದ 
ಮುಖ್ಯಮಂತ್ರಿಯಾಗಿದ್ದಾಗ ಮತ್ತು ನಾನು ಅಲ್ಲಿ ಪ್ರತಿಪಕ್ಷದ ಮುಖಂಡನಾಗಿದ್ದಾಗ ನನ್ನ 
ಪಕ್ಷದ ಕೆಲ ಸದಸ್ಯರು ಅವರ ಪಕ್ಷಕ್ಕೆ ಪಕ್ಷಾಂತರ ಮಾಡುವರೆಂದು ಈ ವಿಷಯದಲ್ಲಿ 
ನನ್ನ ಅಭಿಪ್ರಾಯ ಏನೆಂದು ಕೇಳಿದರು. ನನ್ನ ಅಭಿಪ್ರಾಯದಲ್ಲಿ ಅವರು ಬಯಸುವುದಾದಲ್ಲಿ 


104 ವಿಸ್‌. ಎಮ್‌, ಜೋಶಿ 


ಪೆಕ್ಲಾಂತರ ಮಾಡುತ್ತಿರುವ ಸದಸ್ಯರನ್ನು ಅವರು ಸ್ವೀಕರಿಸಬಹುದು. ಏಕೆಂದರೆ ಯಾವ 
ಸದಸ್ಯರನ್ನಾದರೂ ಪಕ್ಷಾಂತರ ಮಾಡದಂತೆ ತಡೆಯುವುದು ಸಾಧ್ಯವಿಲ್ಲ. ಇಂತಹ ಸದಸ್ಯರು 
ಪಕ್ಷಾಂತರ ನಿರ್ಧಾರ ತೆಗೆದುಕೊಂಡಿದ್ದಾರೆಂದರೆ ಅದನ್ನು ನಾವು ತಡೆಯಲಾರೆವು. ಆದರೆ 
ಅಂತಹ ಸದಸ್ಯರನ್ನು ಐದು ವರ್ಷಗಳ ಅವದಿಗೆ ಸೋಂಕುರೋಗಿಗಳನ್ನು 
ದೂರದಲ್ಲಿಡುವಂತೆ ನೀವು ಅವರನ್ನು ಪ್ರತ್ಯೇಕವಾಗಿರಿಸಬೇಕು. ಹಾಗಾದಲ್ಲಿ ಮಾತ್ರ 
ನಮ್ಮ ಪಕ್ಷದಿಂದ ನಿಮ್ಮ ಪಕ್ಷಕ್ಕೆ ಎಷ್ಟು ಮಂದಿ ಸದಸ್ಯರು ಪಕ್ಷಾಂತರ ಮಾಡುತ್ತಾರೆ 
ಎಂಬುದು ಸ್ಪಷ್ಟವಾಗುತ್ತದೆ. ಆದರೆ ಅವರು ಹಾಗೆ ಮಾಡಲಿಲ್ಲ. ಅದಕ್ಕೆ ತದ್ದಿರುದ್ದವಾಗಿ 
ಪಕ್ಸಾಂತರಿಗಳನ್ನು ಸಚಿವರನ್ನಾಗಿ ನೇಮಿಸಿದರು. ಹೀಗೆ ಇಲ್ಲಿಂದ ಪಕ್ಷಾಂತರದ ಆಟ 
ಆರಂಭವಾಯಿತು. 


ನಾವೀಗ ಪಕ್ಸಾಂತರಗಳನ್ನು ತಡೆಹಿಡಿಯಲು ಕೆಲವೊಂದು ವಿಧಾನಗಳನ್ನು 
ರೂಪಿಸುವುದು ಅತ್ಯಗತ್ಯವಾಗಿದೆ ಪಕ್ಷಾಂತರ ಮಾಡಿದ ಸದಸ್ಯರನ್ನು ಸದನದ ಸದಸ್ಯತ್ವದಿಂದ 
ಅನರ್ಹಗೊಳಿಸಲು ಕಾಯ್ದೆಯೊಂದನ್ನು ನಾವು ಮಾಡಿದರೆ ಮತ್ತು ಅಂತಹ ಪಕ್ಷಾಂತರಿ 
ಫುನರಾಯ್ಕೆಗೊಂಡರೆ ನಾವೇ ನಗೆಪಾಟಲಿಗೆ ಗುರಿಯಾಗುವ ಪರಿಸ್ತಿತಿ ನಿರ್ಮಾಣವಾಗುತ್ತದೆ. 
ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಓರ್ವ ಸದಸ್ಯರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಲಾಯಿತು 
ಮತ್ತು ಈ ಸದಸ್ಯರನ್ನು ಅವರು ಸದಸ್ಯರಾಗಿರಲು ಅನರ್ಹರು ಎಂದು 
ತೀರ್ಮಾನಿಸಲಾಯಿತು. ಆದರೆ ಅನಂತರದಲ್ಲಿ ಸದಸ್ಯರು ಪುನಃ ಚುನಾವಣೆಯಲ್ಲಿ 
ಸ್ಪರ್ಧಿಸಿ ಅತ್ಯಧಿಕ ಮತಗಳಿಂದ ಚುನಾಯಿತರಾದರು. ನಾವು ಈ ಬಗೆಯ ಅಣಕಕ್ಕೆ 
ನಮನ್ನು ಒಡ್ಡಿಕೊಳ್ಳಬಾರದು. “ನೀವು ಈ ಸದಸ್ಯರನ್ನು ಸದನದಿಂದ ಹೊರ ಹಾಕಿದಿರಿ. 
ಆದರೆ ಈತ ಪುನ ಚುನಾವಣೆಗೆ ಸ್ಫರ್ಧಿಸದಂತೆ ಈತನನ್ನು ಅನರ್ಹಗೊಳಿಸಲಿಲ್ಲ. ಅಂತಹ 
ಸದಸ್ಯ ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧಿಸಲು ಮತ್ತು ಗೆದ್ದು ಬರಲು ಅವಕಾಶ ಇರುವಾಗ 
ನಾವು ನಗೆಪಾಟಲಿಗೆ ಈಡಾಗುತ್ತಿದ್ದೇವೆ” ಎಂದು ನಾನು ಹೇಳಿದ್ದೆ. ಆದ್ದರಿಂದ ನಾವು 
ಕಟ್ಟುಪಾಡನ್ನು ಜಾರಿಗೆ ತರಲೇಬೇಕಾಗಿದೆ. ಬರಿಯ ಶಾಸನವೊಂದನ್ನು ಅಥವಾ 
ಕಾಯ್ದೆಯನ್ನು ರೂಪಿಸುವುದರಿಂದ ನಾವು ನಮ್ಮದ್ಯೇಯವನ್ನು ಸಾಧಿಸಿದಂತಾಗುವುದಿಲ್ಲ. 
ಹಾಗಾಗಿ ಒಂದು ಕಟ್ಟುಪಾಡೊಂದನ್ನು ನಾವ ಸ್ವೀಕರಿಸಲೇಬೇಕು. ಕಾಂಗ್ರೆಸ್‌ ಪಕ್ಷವು 
ಇತರ ಪಕ್ಷದಲ್ಲಿ ಒಡಕನ್ನು ಉಂಟು ಮಾಡಲು ಯತ್ನಿಸುತ್ತಿದೆ ಎಂದು ಪ್ರಕಾಶ್‌ ವೀರ 
ಶಾಸ್ತ್ರೀಜಿ ಅವರು ಆರೋಪಿಸಿದಾಗ ಪ್ರಧಾನ ಮಂತ್ರಿಯವರು ನಾವು (ಕಾಂಗ್ರೆಸಿಗರು) 
ಪ್ರತಿಪಕ್ಷವನ್ನು ರಚಿಸಲು ನಿಂತಿಲ್ಲ ಎಂದು ವ್ಯಂಗ್ಯೋಕ್ತಿಯ ಧಾಟಿಯಲ್ಲಿ ಮಾತನಾಡಿದ್ದರು. 
ಪೆಟ್ಟಿಂ ತಾನು ಪಿಳ್ಳೆ ಅವರು ನಮ್ಮಪಕ್ಷದಿಂದ ಪಕ್ಷಾಂತರ ಮಾಡಿದಾಗ ಕಾಂಗ್ರೆಸ್‌ ಪಕ್ಷದ 
ಸದಸ್ಯರು ಪದೇ ಪದೇ “ನಿಮ್ಮಹೆಂಡತಿ ನಿಮ್ಯೊದಿಗೆ ಇರಲು ಬಯಸುವುದಿಲ್ಲವಾದರೆ 
ನಾವೇನು ತಾನೇ ಮಾಡಲು ಸಾಧ್ಯ?” ಎಂದು ಪ್ರಶ್ನಿಸಿದರು. ಅದಕ್ಕೆ ನಾನು ಅದರರ್ಥ” 


ಪತಿಭಾವಂತ ಸಂಸದೀಯ ಹಟು 105 


ನಿಮಗೆ ಈ ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಹೊಂದಿರಲು ಪರವಾನಗಿ 
ಎಂದರ್ಥವಲ್ಲ” ಎಂದು ಹೇಳಿದ್ದೆ. ನೀವು ಏಕೆ ಪಕ್ಷಾಂತರಿಗಳನ್ನು ಸ್ವೀಕರಿಸುತ್ತೀ ಇಂತಹ 
ಹೀನ ಪ್ರವೃತ್ತಿಯನ್ನು ನೀವು ಅನುಸರಿಸಬಾರದಿತ್ತು. ಆದರೆ ನೀವು ಹಾಗೆ ಮಾಡಿದಿರಿ. 
ಆದರೆ ಈಗ ಪಕ್ಷಾಂತರದ ವಿಷ ರಾಷ್ಟ್ರ ರಾಜಕಾರಣದ ದೇಹವನ್ನು ಸಂಪೂರ್ಣವಾಗಿ 
ವ್ಯಾಪಿಸಿಕೊಂಡಿದೆ. ಅದರ ಪರಿಣಾಮಗಳು ನಮ್ಮ ಮುಂದೆಯೇ ಕಾಣುತ್ತಿದೆ. 


ಚುನಾವಣೆಗಳ ನಂತರದಲ್ಲಿ ಮೊದಲ ಬಾರಿಗೆ ನಾವಿಲ್ಲಿಗೆ ಬಂದಾಗ 
ರಾಷ್ಟ್ರಪತಿಗಳ ಭಾಷಣದಲ್ಲಿ ಜನತಂತ್ರದ ಸಾಮರ್ಥ್ಯ ಕುರಿತು ನಮಗೆ ತಿಳಿ ಹೇಳಲಾಗಿತ್ತು. 
ಈ ಜನತಂತ್ರದ ಸಾಮರ್ಥ್ಯವನ್ನು ನಾವು ನಿಜವಾದ ಅರ್ಥದಲ್ಲಿ ಗ್ರಹಿಸಿಕೊಂಡಿದ್ದರೆ, 
ನಾವು ಕೆಲವೊಂದು ಪ್ರಶ್ನೆಗಳ ಮೇಲೆ ಸಹಮತಕ್ಕೆ ಬರಬಹುದಾಗಿತ್ತು. ಆದರೆ ಅಂತಹ 
ಸಹಮತದ ಸ್ಪೂರ್ತಿಯೇ ತಪ್ಪಿಹೋಗಿದೆ ಎಂದು ನನಗನಿಸುತಿದೆ. ಉಪಸಭಾಪತಿಗಳ 
ಚುನಾವಣೆಯ ಕಾಲದಲ್ಲಿ ಕೂಡಾ ನಮಗೆ ವಕಾಭಿಪ್ರಾಯಕ್ಕೆ ಬರಲು ಸಾಧ್ಯವಾಗಲಿಲ್ಲ. 
ಅನಂತರದಲ್ಲಿ ಬಂದಿತು ರಾಷ್ಟ್ರಪತಿಗಳ ಚುನಾವಣೆ. ಡಾ. ಜಕೀರ್‌ ಹುನೇನ್‌ ಅವರ 
ಹೆಸರನ್ನು ನಾನೇ ಸೂಚಿಸಿದ್ದೆ. ಆದರೆ ಈ ವಿಷಯದಲ್ಲಿ ಒಮತ್ರದ ಅಭಿಪ್ರಾಯ ರೂಪಿಸಲು 
ಕಾಂಗ್ರೆಸ್‌ ನಮನ್ನು ಆಹ್ವಾನಿಸಲೇ ಇಲ್ಲ. ಪ್ರತಿಪಕ್ಷಗಳ ಸದಸ್ಯರನ್ನು ಆಹ್ಹಾನಿಸಿದಾಗ 
ಒಂದು ರೀತಿಯ ಸವಾಲಿನ ಧಾಟಿಯಲ್ಲಿ ಒಮತ್ರದ ಅಭ್ಯರ್ಥಿಯ ಹೆಸರನ್ನು ಸೂಚಿಸುವಂತೆ 
ಕೇಳಿಕೊಳ್ಳಲಾಯಿತು. ಹೀಗೆ ಸೇರಿದಾಗ ಪ್ರತಿಪಕ್ಷದವರು ರಾಷ್ಟ್ರಪತಿಯವರ ಸ್ಥಾನಕ್ಕೆ 
ಡಾ. ಜಕೀರ್‌ ಹುಸೇನ್‌ ಅವರ ಹೆಸರನ್ನು ಒಪ್ಪಿಕೊಳ್ಳಬೇಕು ಮತ್ತು ಉಪರಾಷ್ಟಪತಿಗಳ 
ಸ್ಥಾನಕ್ಕೆ ಪ್ರತಿಪಕ್ಷದವರರು ಸೂಚಿಸಿದ ಅಭ್ಯರ್ಥಿಯನ್ನು ಆಡಳಿತ ಪಕ್ಷ ಒಪ್ಪಿಕೊಳ್ಳಬೇಕು 
ಎಂಬ ಷರತ್ತಿನ ಮೇರೆಗೆ ಒಂದು ತಿಳುವಳಿಕೆಗೆ ಬರಲು ಯತ್ನಿಸಲಾಯಿತು. ಆದರೆ 
ಅದನ್ನು ಆಡಳಿತ ಪಕ್ಷ ಒಪ್ಪಿಕೊಳ್ಳಲಿಲ್ಲ. ಆದರೆ ಇಂತಹ ಮೇಲ್ನೋಟದ ತೇಷೆದಾರಿಕೆ 
ನಮ್ಮನ್ನು ಎಲ್ಲಿಗೂ ಒಯ್ಯಲಾರದು. ಇಂತಹ ವಿಷಯಗಳಲ್ಲಿ ಕೆಲವೊಂದು ಮೂಲಭೂತ 
ಅಂಶಗಳನ್ನು ನಾವು ಪರಿಗಣಿಸಬೇಕಾಗುತ್ತದೆ. 


ದೇಶದ ಮುಂದಿರುವ ಪ್ರಶ್ನೆಗಳ ವಿಷಯದಲ್ಲಿ ನಮ್ಮ ಜನತೆಯೂ ಕಾಳಜಿ 
ಹೊಂದಿದವರಾಗಿದ್ದಾರೆ ಎಂಬುದನ್ನು ನಾನು ಒಪ್ಪುತ್ತೇನೆ. ಜನ ಹಿಂಸೆಯನ್ನು 
ಬಯಸುವುದಿಲ್ಲ ಎಂಬುದು ನನಗೆ ಗೊತಿದೆ. ಆದರೆ ಸರ್ಕಾರ ಅದೊಂದು ವೇಳೆ 
ನಮ್ಮಪಕ್ಷದ ಸರ್ಕಾರವೇ ಆಗಿದ್ದರೂ ಬಡವರ ಸ್ಥಿತಿಗತಿಗಳತ್ತ ಗಮನ ನೀಡುತ್ತಿಲ್ಲ ಎಂಬ 
ನೋವು ಅವರಿಗಿದ್ದೇ ಇದೆ. ಜನತೆಯಲ್ಲಿ ಮನೋಸ್ಥಿತಿ ಹೇಗಿದೆ ಎಂಬ ಕಡೆಗೆ ನಾನು 
ನಿಮ್ಮ ಗಮನ ಸೆಳೆಯಲು ಬಯಸುತ್ತೇನೆ. ನಮ್ಮ ಮನೆಯಲ್ಲಿ ಓರ್ವ ಕೆಲಸದಾಕೆ 
ಇದ್ದಾಳೆ. ಆಕೇಯ ಗಂಡ ಒಮ್ಮೆ ನೇಪಾಳಕ್ಕೆ ಹೋಗಿದ್ದ. ಅಲ್ಲಿ ನೆರೆ ಬಂದಿದ್ದರಿಂದ 


106 ಎಸ್‌. ಎಮ್‌. ಜೋತಿ 


ಆತ ಬರುವುದು ನಾಲ್ಕು ದಿನ ವಿಳಂಬವಾಯಿತು. ಆತ ಸಿ.ಪಿ.ಡಬ್ಲೂೂ.ಡಿಯಲ್ಲಿ 
ದಿನಗೂಲಿ ಕಾರ್ಮಿಕನಾಗಿದ್ದ ಈ ನಾಲ್ಕು ದಿನ ಆತ ಗೈರು ಹಾಜರಾಗಿದ್ದುದ್ದಕ್ಕಾಗಿ ಅವನನ್ನು 
ಸೇವೆಯಿಂದ ವಜಾಗೊಳಿಸಲಾಯಿತು. ಈತನ ನಿಯಂತ್ರಣ ಮೀರಿದ ಸಾಂದರ್ಭಿಕ 
ಕಾರಣಗಳಿಂದಾಗಿ ಆತನಿಗೆ ಕೆಲಸಕ್ಕೆ ಹಾಜರಾಗಲು ಸಾಧ್ಯವಾಗಲಿಲ್ಲವೆಂದು, ಹಾಗಾಗಿ 
ಆತನನ್ನು ಸೇವೆಯಿಂದ ವಜಾಗೊಳಿಸಬಾರದೆಂದು ಸಂಬಂಧಪಟ್ಟ ಕಾರ್ಯನಿರ್ವಾಹಕ 
ಎಂಜಿನಿಯರ್‌ಗೆ ಪತ್ರವೊಂದನ್ನು ಬರೆದೆ. ಆ ಎಂಜಿನಿಯರ್‌ ಈ ಪತ್ರಕ್ಕೆ ಉತ್ತರ 
ನೀಡಲಿಲ್ಲ. ಅನಂತರದಲ್ಲಿ ನಾನು ಈ ವಿಷಯವನ್ನು ಸಚಿವರ ಗಮನಕ್ಕೆ ತಂದೆ. 
ಅವರು ನನ್ನನ್ನು ಕರೆದು ಈ ವ್ಯಕ್ತಿಯನ್ನು ಮರಳಿ ಕೆಲಸಕ್ಕೆ ತೆಗೆದುಕೊಳ್ಳುವುದಾಗಿ ಆಶ್ವಾಸನೆ 
ನೀಡಿದರು. ಆದರೆ ಆ ವ್ಯಕ್ತಿ ಸಂಬಂಧಪಟ್ಟ ಅಧಿಕಾರಿಯ ಬಳಿ ಹೋದಾಗಲೆಲ್ಲಾ 
ಅವನಿಗೆ ಕೆಲಸ ತೆಗೆಸಿಕೊಟ್ಟಿದ್ದ ಸಂಸತ್‌ ಸದಸ್ಯರ ಬಳಿಗೆ ಹೋಗುವಂತೆ ಬಾರಿ ಬಾರಿಗೆ 
ಹೇಳಲಾಗುತ್ತಿತ್ತು. ಸಚಿವರಂತೂ ಈ ವಿಷಯದಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. 
ಈ ತನಕ ಅವನನ್ನೇನು ಮಾಡಲು ಸಾಧ್ಯವಾಗಿಲ್ಲ. ಇದು ದೇಶದಲ್ಲಿನ ಬಡವನ 
ಪಾಡು. ಇಂತಹ ಒಂದು ಸನ್ನಿವೇಶದಲ್ಲಿ ಒಳ್ಳೆಯವರಾರು, ಕೆಟ್ಟವರಾರು ಎಂಬುದನ್ನು 
ಕೂಡಾ ಗುರುತಿಸಲು ಅಸಮರ್ಥರಾಗಿದ್ದಾರೆ. ಬಡವನಿಗೆ ಎರಡು ಹೊತ್ತಿನ ಊಟ 
ಕೂಡಾ ಸರಿಯಾಗಿ ಸಿಗುತ್ತಿಲ್ಲ. ಉದ್ಯೋಗವಂತೂ ದೂರವೇ ಉಳಿಯಿತು. ಇಂತಹ 
ಬಡ ಸಮುದಾಯದ ಪರಿಸ್ಥಿಶಿಯನ್ನು ಸುಧಾರಿಸಲು ನಾವು ಏನು ಮಾಡಬೇಕು ಎಂಬುದರ 
ಬಗ್ಗೆ ಎಲ್ಲರೂ ಅತ್ಯಂತ ಗಂಭೀರವಾಗಿ ಯೋಚಿಸಬೇಕಾಗಿದೆ. ಈ ಗೊತ್ತುವಳಿ ಪ್ರಸ್ತಾಪಗಳು 
ತೋರಿಕೆಯವು ಮಾತ್ರ. ಇವು ಶಾಶ್ವತ ಪರಿಹಾರ ಕೊಡಲಾರದಂತವು. ಹಾಗಾಗಿ 
ನಮ್ಮಸಮಾಜವನ್ನು ಕಾಡುತಿರುವ ಈ ದಾರುಣ ವ್ಯಾಧಿಯಿಂದ ವಿಮೋಚನೆ ಹೊಂದಲು 
ಅತ್ಯವಶ್ಯವಾದ ಗುಣಕಾರಕ ಕ್ರಮಗಳ ಬಗ್ಗೆ ಯೋಚಿಸಬೇಕಾಗಿದೆ. 


ನಾನು ತಾತ್ವಿಕವಾಗಿ ನಿಮ್ಮ ಅಭಿಪ್ರಾಯಗಳನ್ನು ಒಪ್ಪುತ್ತೇನೆ. ಅದೇನಿದ್ದರೂ 
ಈ ಉದ್ದೇಶಕ್ಕಾಗಿ ರಚಿಸಲು ಯೋಚಿಸಿರುವ ಸಮಿತಿಯು ಈ ಎಲ್ಲ ಅಂಶಗಳನ್ನು 
ಸಮಗ್ರವಾಗಿ ಪರ್ಯಾಲೋಚಿಸಬೇಕು. ಬರಿಯ ಕಾಯ್ದೆಯನ್ನು ತರುವುದರಿಂದ ಯಾವ 
ಉಪಯೋಗವೂ ಇಲ್ಲ. ಬದಲಾಗಿ ಅಂತಹ ಕ್ರಮದಿಂದ ನಾವು ಸಾರ್ವಜನಿಕರ ಗೇಲಿಯ 
ವಸ್ತುವಾಗುತ್ತೇವೆ. 


ಪತಿಬಾವಂತ ಸಂಸದೀಯ ಪಟು 107 
ಅಧ್ಯಾಯ - 14 
ದಿನಪತ್ರಿಕೆಗಳ ನೌಕರರ ಮುಷ್ಕರ* 


ಮಾನ್ಯ ಉಪಸಭಾಧ್ಯಕ್ಷರೇ, ನಾನು ಇಂದು ಈ ಸದನದಲ್ಲಿ ಒಂದು ಪ್ರಮುಖ 
ಪ್ರಶ್ನೆಯನ್ನು ಎತ್ತುತಿದ್ದೇನೆ. ಆದರೆ ಈ ವಿಷಯದ ಪ್ರಾಮುಖ್ಯವನ್ನು ಅನೇಕ ಮಂದಿ 
ಇನ್ನು ಅರ್ಥ ಮಾಡಿಕೊಂಡಿಲ್ಲ. ವೃತ್ತಪತ್ರಿಕಾ ಉದ್ಯಮ ರಂಗದಲ್ಲಿನ ಪತ್ರಕರ್ತರು 
ಮತ್ತು ಇತರರು ಈಗ ಹೂಡಿರುವ ಮುಷ್ಕರವು ವಾರ್ತಾಪತ್ರಿಕೆಗಳ ಓದುಗರಿಗೆ ಮತ್ತು 
ಭಾರತೀಯ ಕಾರ್ಮಿಕ ಚಳವಳಿಗೆ ಒಂದು ವಿಶಿಷ್ಟ ಸಮಸ್ಯೆಯನ್ನು ತಂದೊಡ್ಡಿದೆ. ನಾನು 
ಮುಷ್ಕರಗಳ ಪ್ರತಿಪಾದಕ ಎಂಬ ಹಣೆಪಟ್ಟಿಯನ್ನು ತಗುಲಿಸಿಕೊಂಡಿದ್ದರೂ ಸಾಧ್ಯವಾದಷ್ಟು 
ಮಟ್ಟಿಗೆ ನಾವು ಮುಷ್ಕರಗಳನ್ನು ತಪ್ಪಿಸಬೇಕೆಂಬುದೇ ನನ್ನ ದೃಢವಾದ ಅಭಿಪ್ರಾಯವಾಗಿದೆ. 
ಬೇರೆ ಮಾರ್ಗ ಇಲ್ಲವೆಂದಾದಾಗ ಮಾತ್ರ ನಾವು ಮುಷ್ಕರಗಳಿಗೆ ಮುಂದಾಗಬೇಕು. 
ಔದ್ಯಮಿಕವಾಗಿ ನಮ್ಮ ದೇಶವು ಇನ್ನೂ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿಲ್ಲ. ಹಾಗಾಗಿ 
ಸಾಧ್ಯವಾದಷ್ಟು ಮಟ್ಟಿಗೆ ಮುಷ್ಕರಗಳಿಗೆ ನಾವ ಎಡೆ ಮಾಡಿಕೊಡಬಾರದು. ದೇಶದ 
ಉತ್ಪಾದನೆ ಹೆಚ್ಚಾಗುತ್ತಾ ಹೋಗಬೇಕು ಮತ್ತು ಕೈಗಾರಿಕಾ ಶಾಂತಿಯನ್ನು ನಾವು 
ಕಾಯ್ದುಕೊಳ್ಳಬೇಕಾಗಿದೆ. ಈ ದಿಸೆಯಲ್ಲಿ ನಾವು ಈಗಾಗಲೇ ದೇಶದಲ್ಲಿನ ಕಾರ್ಮಿಕ 
ಚಳವಳಿಯ ಮೂಲಕ ಅನೇಕ ವಿಧಾನಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ. ಅನೇಕ 
ಪ್ರಯೋಗಗಳನ್ನು ಮಾಡಿದ್ದೇವೆ. ಕಾರ್ಮಿಕ ಚಳವಳಿಯ ಓರ್ವ ಕಾರ್ಯಕರ್ತನಾಗಿ 
ನನ್ನ ಅಭಿಪ್ರಾಯವೇನೆಂದರೆ ನಾವು ಸಮಷ್ಟಿಯಿಂದ ನಮ್ಮ ಸಮಸ್ಯೆಗಳಿಗೆ ಪರಿಹಾರ 
ಕಂಡುಕೊಳ್ಳಬೇಕು ಎಂಬುದೇ ಆಗಿದೆ. ಆದರಿಂದ ಕೈಗಾರಿಕಾ ಶಾಂತಿ ಮತ್ತು ಸಾಮರಸ್ಯ 
ಸಾಧ್ಯ. ಆದರೆ ನಮ್ಮದೇಶ ಇನ್ನು ಆ ಮಟ್ಟಿಗೆ ಪ್ರಗತಿ ಸಾಧಿಸಿಲ್ಲ. ಎಲ್ಲ ಜನರು ಈ 
ವಿಧಾನಗಳನ್ನು ಅನುಸರಿಸುವುದು ಸಾಧ್ಯವಿಲ್ಲ. ಅದಕ್ಕಾಗಿಯೇ ನಾವು ಇತರ ಮಾರ್ಗಗಳನ್ನು 
ಬಳಸಿಕೊಳ್ಳುತಿದ್ದೇವೆ. ಈ ವಿಧಾನಗಳು ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತಿದೆ. 
ಅದಕ್ಕೊಂದು ಉದಾಹರಣೆ ಎಂದರೆ ವೇತನ ಮಂಡಳಿಗಳು. ಈ ಮಂಡಳಿಗಳು, 
ವಿವಾದದ ಇತ್ಯರ್ಥಕ್ಕೆ ಎಷ್ಟೊಂದು ಸಮಯ ತೆಗೆದುಕೊಳ್ಳುತ್ತವೆ ಎಂಬುದನ್ನು ನಾವು 
ನೋಡಿದ್ದೇವೆ. ಪತ್ರಿಕಾ ಕ್ಷೇತ್ರದ ಮಂದಿ ಸುಮಾರು ಎರಡು ವರ್ಷಗಳ ಕಾಲ ಹೋರಾಟ 
ನಡೆಸಿದ್ದಾರೆ. ಇಷ್ಟಾದ ಮೇಲಷ್ಟೇ ವೇತನ ಮಂಡಳಿ ಆಸ್ತಿತ್ಸಕ್ಕೆ ಬಂದಿತು. ಅದು ರಚಿತವಾದ 
ಮೇಲೆ ಕೂಡಾ ಅದರ ನಿರ್ಧಾರಗಳು ಅಂತಿಮ ರೂಪ ಪಡೆಯಲು ಮತ್ತೆ ಎರಡು 
ವರ್ಷಗಳು ಬೇಕಾದವು. ಈಗಿನ ವಿವಾದವು ನವೆಂಬರ್‌ನಿಂದಲೇ ಇದ್ದು ಅದು ಇನ್ನೂ 


* ಮೋಕಸಭಾ ಚರ್ಚೆ; 30 ಜುಲೈ 1968, AA 2902-2908 


108 ವಿಸ್‌. ಎಮ್‌. ಜೋಶಿ 


ಬಗೆಹರಿದಿಲ್ಲ. ಇದರಿಂದ ಈ ಬಗ್ಗೆ ನಾವು ಎಷ್ಟೊಂದು ಸಮಯವನ್ನು ಹಾಳು ಮಾಡಿದ್ದೇವೆ 
ಎಂದು ಗೊತ್ತಾಗುತ್ತದೆ. ಕಾರ್ಮಿಕನು ತನಗಾದ ಅನ್ಯಾಯಗಳ ವಿರುದ್ಧ ಹೋರಾಟ 
ನಡೆಸುತಿದ್ದಾನೆ. ಇಂತಹ ಸಂದರ್ಭಗಳಲ್ಲಿ ನಾವು ನ್ಯಾಯಾಧೀಕರಣಕ್ಕೆ ದೂರು ಸಲ್ಲಿಸುವದೇ 
ಮೊದಲಾದ ವಿಧಾನಗಳನ್ನು ಅನುಸರಿಸುತ್ತೇವೆ. ಇದಕ್ಕೂ ತುಂಬಾ ಸಮಯ ಬೇಕಾಗುತ್ತದೆ. 
ದೊಡ್ಡ ಉದ್ಯಮಿಗಳು ಸರ್ಮೋಚ್ಚ ನ್ಯಾಯಾಲಯಕ್ಕೂ ಹೋಗುತ್ತಾರೆ. ಹೀಗಾಗಿ 
ಕಾರ್ಮಿಕರಿಗೆ ಯಾವುದೇ ಪರಿಹಾರ ದೊರೆಯುವುದಿಲ್ಲ. ಈ ಎಲ್ಲ ವಿಷಯಗಳನ್ನು 
ಪರಿಗಣಿಸಿದಾಗ ಸಮಷ್ಟಿ ನೆಲೆಯಲ್ಲಿ ತೀರ್ಮಾನಗಳು ಅತ್ಯುತ್ತಮ ವಿಧಾನವಾಗಿದೆ. ಆದರೆ 
ಅದು ಸಾಧ್ಯವಿಲ್ಲದಿರುವುದರಿಂದ ವೇತನ ಮಂಡಳಿಗಳಿಗೆ ನಾವು ಆದ್ಯತೆ ನೀಡಬೇಕಾಗಿದೆ. 
ವೇತನ ಮಂಡಳಿಗಳು ಆಡಳಿತ ಮಂಡಳಿ, ಸರ್ಕಾರ ಹಾಗೂ ಕಾರ್ಮಿಕ ವರ್ಗದ 
ಪ್ರತಿನಿಧಿಗಳನ್ನು ಒಳಗೊಂಡಿರುತ್ತದೆ. ಹಾಗಾಗಿ ಅವು ಯಾವ ನಿರ್ಧಾರಗಳನ್ನು 
ತೆಗೆದುಕೊಂಡರೂ ಅದರಲ್ಲಿ ಭಾಗಿಯಾದವರೆಲ್ಲರೂ ಸರ್ವಾನುಮತದಿಂದ ಅದಕ್ಕೆ 
ಬದ್ಧದಾಗಿರಬೇಕಾಗುತ್ತದೆ. 


ಮಾನ್ಯ ಉಪಾಧ್ಯಕ್ಷರೇ, ವೇತನ ಮಂಡಳಿಯು ಪತ್ರಕರ್ತರಲ್ಲದ ನೌಕರರ 
ಸಂಬಂಧದಲ್ಲಿ ತೆಗೆದುಕೊಂಡ ನಿರ್ಧಾರ ಬಗ್ಗೆ ಈಗಾಗಲೇ ನಿಮಗೆ ತಿಳಿದಿರಬಹುದು. 
ಅದು ಸರ್ವಾನುಮತದ ನಿರ್ಧಾರವಾಗಿತ್ತು. ಆದರೆ ಅದು ಸರ್ವಾನುಮತದ 
ನಿರ್ಧಾರವಾಗಲು ಕಾರ್ಮಿಕರು ಬಹಳಷ್ಟು ತ್ಯಾಗ ಮಾಡಬೇಕಾಯಿತು. ಅನಂತರದಲ್ಲಿ 
ಸರ್ಕಾರ ಹೊರಡಿಸಿದ ಆದೇಶಗಳು ಈ ಸರ್ವಾನುಮತದ ವೇತನ ಮಂಡಳಿಯ 
ನಿರ್ಧಾರದ ಪರಿಣಾಮಗಳನ್ನು ದುರ್ಬಲಗೊಳಿಸಿತು. ಇಷ್ಟಾಗಿಯೂ ಕೂಡಾ ಈ 
ಶಿಫಾರಸ್ಸುಗಳು ಜಾರಿಗೆ ಬರಲಿಲ್ಲ. ಇದು ಕಾರ್ಮಿಕರ ಚಳವಳಿಗೆ ಬಾರಿ ದೊಡ್ಡ 
ಆಪತ್ತನ್ನು ಒಡ್ಡಿದೆ. ಈವರೆಗೆ ರಚಿತವಾದ ವೇತನ ಮಂಡಳಿಯಲ್ಲಿ ಯಾವುದೊಂದು 
ಇಂತಹ ಪರಿಸ್ಥಿಶಿಯನ್ನು ಎದುರಿಸಿದ್ದಿಲ್ಲ. ಈ ರೀತಿ ಮಂಡಳಿಯ ತೀರ್ಪನ್ನು ಅಗೌರವಿಸಿದ 
ಇನ್ನೊಂದು ನಿದರ್ಶನವೂ ಇಲ್ಲ. ನ್ಯಾಯಾಬದ್ದವಿಧಾನಗಳ ಮೂಲಕ ವೇತನ ಮಂಡಳಿಯ 
ಶಿವಾರಸ್ಸನ್ನು ಜಾರಿಗೆ ತರಲು ವಿಫಲವೆಂದಾದಲ್ಲಿ ಕಾರ್ಮಿಕರು ವೇತನ ಮಂಡಳಿಗಳಲ್ಲಿ 
ವಿಶ್ವಾಸವನ್ನೇ ಕಳೆದುಕೊಳ್ಳುವುದು ನಿಶ್ಚಿತ. 


ಪತ್ರಿಕೋದ್ಮಮದಲ್ಲಿನ ಪತ್ರಕರ್ತೆತರ ಸಿಬ್ಬಂದಿಗಾಗಿನ ವೇತನ ಮಂಡಳಿಯ 
ಶಿಫಾರಸುಗಳ ಅನುಷ್ಠಾನ ಸ್ವಲ್ಪ ಮಟ್ಟಿಗೆ ಕಠಿಣವಾದುದೆಂಬುದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. 
ಆದರೆ ನಾವ ಈ ಸಂಬಂಧದಲ್ಲಿ ಪಿಟಿಐ ವಾರ್ತಾ ಸಂಸ್ಥೆಯೊಂದಿಗೆ ಒಂದು ಒಪ್ಪಂದವನ್ನು 
ಮಾಡಿಕೊಂಡಿದ್ದೇವೆ. ವೇತನ ಮಂಡಳಿ ಶಿಫಾರಸ್ಸು ಮಾಡಿದ ಎಲ್ಲ ಸೌಲಭ್ಯಗಳನ್ನು 
ನಾವ ಪಡೆದಿಲ್ಲವಾದರೂ ನಾವು ಅದರೊಂದಿಗೆ ಒಂದು ಒಪ್ಪಂದ ಮಾಡಿಕೊಂಡಿದ್ದೇವೆ. 


ಪುತಿಭಾವಂತ ಸಂಸದೀಯ ಪಟು 109 


ವಾವು ಯುಎನ್‌ಐ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದೇವೆ. ಆದರೆ ದೊಡ್ಡ 
ಪತ್ರಿಕೆಗಳ ಮಾಲೀಕರು ಭಾರಿ ಗದ್ದಲವನ್ನೇ ಎಬ್ಬಿಸಿದರು. ನಮ್ಮ ಕಾರ್ಮಿಕರಂತೂ 
ನ್ಯಾಯಬದ್ಧ ರೀತಿಯಲ್ಲೇ ಕಾರ್ಯ ನಿರ್ವಹಿಸಿದರು. ಅವರು ವಾಲ್ಕು - ಐದು ಮತ್ತು 
ಆರನೇ ದರ್ಜೆ ನೌಕರರನ್ನು ಬಿಟ್ಟು ಒಂದು, ಎರಡು ಮತ್ತು ಮೂರನೇ ದರ್ಜೆ ನೌಕರರನ್ನು 
ಒಪ್ಪಂದಕ್ಕೆ ಬರುವಂತೆ ಕೇಳಿಕೊಂಡರು. ಈ ಒಡಂಬಡಿಕೆಯ ಬಗ್ಗೆಯೂ ಈಗ ಅವರು 
ಆದೊಂದು ಶಿಫಾರಸ್ಸು ಮಾತ್ರವೇ ಆಗಿದೆ ಎಂದು ಮತ್ತು ಸಂಸ್ಥೆ ಅದಕ್ಕೆ ಬಾಧ್ಯವಲ್ಲವೆಂದು 
ಹೇಳುತ್ತಿದ್ದಾರೆ. ಮುಂದಿನ ಸಲ ಮತ್ತೆ ಮಾತುಕತೆಗಳು ಆರಂಭವಾದಾಗ ಆಡಳಿತವು 
ಈ ಒಡಂಬಡಿಕೆಯು ಶಿಫಾರಸ್ಲಾಗಿದೆಯೇ ಹೊರತು ಯಾವುದೇ ರೀತಿಯಿಂದ ಇದನ್ನು 
ಜಾರಿಗೊಳಿಸಲೇಬೇಕೆಂಬ ಆದೇಶವಾಗುವುದಿಲ್ಲ ಎಂದು ಹೇಳಿತು. ಇವೆಲ್ಲದರ 
ಪ್ರಯೋಜನವಾದರೂ ಏನು? ಇದು ಕೇವಲ ಕಾಲಹರಣ ಮಾಡುವ ತಂತ್ರವಾಗಿದೆ. 
ಹಾಗಾಗಿಯೇ ವಾರ್ತಾ ಪತ್ರಿಕೆಗಳ ನೌಕರರು ಮುಷ್ಕರಕ್ಕೆ ಇಳಿದಿದ್ದಾರೆ. ಕಳೆದ ಏಳು 
ದಿನಗಳಿಂದ ಈ ಮುಷ್ಕರ ನಡೆಯುತ್ತಿದೆ. ನಮ್ಮ ಸರಕಾರ ಈ ವಿಷಯದಲ್ಲಿ ಏನು 
ಮಾಡುತ್ತಿದೆ ಎಂದು ನಾನು ತಿಳಿಯಬಯಸುತ್ತೇನೆ. 


ಮಾನ್ಯ ಉಪಾಧ್ಯಕ್ಷರೇ, ಇದು ಅಸಮಾನರ ನಡುವಣ ಹೋರಾಟವಾಗಿದೆ. 
ಪಾವು ವೇತನ ನಿಗದಿಗಾಗಿ ವೇತನ ಮಂಡಳಿಯನ್ನು ಸ್ಹಾಪಿಸಿದ್ದೇವೆ. ದೊಡ್ಡ ವಾರ್ತಾ 
ಪತ್ರಿಕೆಗಳ ಮಾಲೀಕರು ವೇತನ ಮಂಡಳಿಯ ಶಿಫಾರಸನ್ನು ಸುಲಭವಾಗಿ ಅನುಷ್ಠಾನಕ್ಕೆ 
ತರುವುದಿಲ್ಲ ಎಂಬುದು ನಮಗೆ ಗೊತ್ತಿದೆ. ಅವುಗಳಿಗೆ ಇದು ಕಷ್ಟವಲ್ಲ. ಅವರೆಲ್ಲರೂ 
ಭಾರಿ ಲಾಭವನ್ನು ಸಂಪಾದಿಸುತ್ತಿದ್ದಾರೆ. ಇಂಡಿಯನ್‌ ಎಕ್ಸ್‌ಪ್ರೆಸ್‌, ಟೈಮ್ಸ್‌ ಆಫ್‌ 
ಇಂಡಿಯಾ ಮತ್ತಿತರ ದೊಡ್ಡ ವಾರ್ತಾ ಪತ್ರಿಕೆಗಳು ಭಾರಿ ಲಾಭ ಗಳಿಸುತಿವೆ. ಇಷ್ಟಾಗಿಯೂ 
ಅವ ವೇತನ ಮಂಡಳಿಯ ತೀರ್ಪನ್ನು ಅನುಷ್ಠಾನಕ್ಕೆ ತಾರದಿದ್ದರೆ ಅದರ ಪರಿಣಾಮ 
ಏನಾದೀತು? ಈ ದಿನ ಪತ್ರಿಕೆಗಳು 1963-1964 ಹಾಗೂ 1965 ರಲ್ಲಿ ಗಳಿಸಿದ ಲಾಭವನ್ನು 
ತೋರಿಸುವ ಅಂಕಿ-ಅಂಶಗಳು ನನ್ನ ಬಳಿ ಇವೆ. ದಿ ಟೈಮ್ಸ್‌ ಆಫ್‌ ಇಂಡಿಯಾ 52 ಲಕ್ಷ 
" ರೂಪಾಯಿ ಲಾಭ ಗಳಿಸಿತು. ದಿ ಸ್ಪೇಟ್ಸ್‌ಮನ್‌ 30 ಲಕ್ಷ ರೂಪಾಯಿ, ಹಿಂದೂಸ್ತಾನ್‌ 
ಟೈಮ್ಸ್‌ 31 ಲಕ್ಷ ರೂಪಾಯಿ, ದಿ ಹಿಂದೂ 19 ಲಕ್ಷ ರೂಪಾಯಿ, ಇಂಡಿಯನ್‌ 
ಎಕ್ಸ್‌ಪ್ರೆಸ್‌ 29 ಲಕ್ಷ ರೂಪಾಯಿ ಲಾಭ ಗಳಿಸಿತು. ಒಂದು ವೇಳೆ ವೇತನ ಮಂಜಳಿ 
ತೀರ್ಪನ್ನು ಜಾರಿಗೊಳಿಸಿದರೆ ಅವು ಎಷ್ಟು ಹಣ ಕೊಡಬೇಕಾಗುತ್ತದೆ ಎಂಬ ಮಾಹಿತಿಯೂ 
ನನ್ನ ಬಳಿ ಇದೆ. ಟೈಮ್ಸ್‌ ಆಫ್‌ ಇಂಡಿಯಾ 14 ಲಕ್ಷ ರೂಪಾಯಿಗಳನ್ನು ವ್ಯಯ 
ಮಾಡಬೇಕಾಗುತ್ತದೆ. ದಿ ಸ್ಟೇಟ್ಸ್‌ಮನ್‌ 15 ಲಕ್ಷ ರೂಪಾಯಿ, ದಿ ಹಿಂದೂಸ್ತಾನ್‌ 
ಟೈಮ್ಸ್‌, ದಿ ಹಿಂದೂ, ಇಂಡಿಯನ್‌ ಎಕ್ಸ್‌ಪ್ರೆಸ್‌ ಪತ್ರಿಕೆಗಳು 9 ಲಕ್ಷ್ಯ, 6 ಲಕಟ್ಟಾ ಹಾಗು 
12 ಲಕ್ಷ ರೂಪಾಯಿಗಳನ್ನು ಕಾರ್ಮಿಕರಿಗೆ ಪಾವತಿ ಮಾಡಬೇಕಾಗುತ್ತದೆ. ಇಷ್ಟೊಂದು 
69-9 


110 ಎಸ್‌. ಎಮ್‌. ಜೋತಿ 


ದೊಡ್ಡ ಪ್ರಮಾಣದಲ್ಲಿ ಲಾಭ ಸಂಪಾದಿಸುತಿರುವ ಪತ್ರಿಕೆಗಳ ಮಾಲೀಕರು ವೇತನ 
ಮಂಡಳಿಯ ತೀರ್ಪನ್ನು ಜಾರಿಗೆ ತಾರದಿದ್ದರೆ ದೇಶದಲ್ಲಿ ಕಾರ್ಮಿಕ ಚಳವಳಿ 
ಮುಂದುವರಿದೀತಾದರೂ ಹೇಗೆ ಎನ್ನುವುದು ನನಗೆ ಅರ್ಥವಾಗುತ್ತಿಲ್ಲ 


ವಾರ್ತಾ ಪತ್ರಿಕೆಗಳ ಆಡಳಿತ ಮತ್ತು ಕಾರ್ಮಿಕರ ನಡುವೆ ಘರ್ಷಣೆ 
ಪ್ರಾರಂಭವಾದ ದಿನದಿಂದಲೇ ಈ ರಂಗದ ಕಾರ್ಮಿಕರು ಭಾರಿ ಯಾತನೆ 
ಅನುಭವಿಸುತ್ತಿದ್ದಾರೆ. ಇದರಿಂದಾಗಿ ಅನೇಕ ತೊಡಕುಗಳು ಉದ್ಭವಿಸಿದೆ. ಒಬ್ಬರಿಗೆ 
ಶಾಸನಾತಕ್ಷ ಸ್ಥಾನಮಾನ ನೀಡಿ, ಇನ್ನೊಬ್ಬರಿಗೆ ಅದನ್ನು ನಿರಾಕರಿಸಿದರೆ ಅವರು ಸರ್ವೋಚ್ಛ 
ನ್ಯಾಯಾಯಲಯದ ತನಕವೂ ಹೋದಾರು. ವಾರ್ತಾ ಪತ್ರಿಕಾರಂಗದ ಉದ್ಯಮಿಗಳ 
ಬಳಿ ಹಣ ಇದೆ. ಆದರೆ ಕಾರ್ಮಿಕರ ಹತ್ತಿರ ಹಣವಿಲ್ಲ. ಅದೂ ಅಲ್ಲದೆ ಈ ವಿವಾದ 
ಇತ್ಯರ್ಥಕ್ಕೆ ಬಹಳಷ್ಟು ಸಮಯ ಬೇಕಾಗುತ್ತದೆ. ಅದರಿಂದೆ ಏನೂ 
ಪ್ರಯೋಜನವಾಗುವುದಿಲ್ಲ. ಆದ್ದರಿಂದ ಸರ್ಕಾರ ಈ ವಿಷಯದಲ್ಲಿ ತನ್ನ ನಿಲುವನ್ನು 
ಸ್ಪಷ್ಟೀಕರಿಸಬೇಕೆಂದು ನಾನು ಬಯಸುತ್ತೇನೆ. ಈ ರಂಗದ ಮಂದಿ ಬಹಳಷ್ಟು ಸಮಸ್ಯೆಯನ್ನು 
ಎದುರಿಸುತ್ತಿದ್ದಾರೆ ಎಂಬುದನ್ನು ಈ ಮೂಲಕ ಸದನದ ಗಮನಕ್ಕೆ ತರಲು ಬಯಸುತ್ತೇನೆ. 
ಇಂಡಿಯನ್‌ ಎಕ್ಸ್‌ಪ್ರೆಸ್‌ ದಿನಪತ್ರಿಕೆಯ ಕಾರ್ಮಿಕರಿಂದ ನನಗೊಂದು ಪತ್ರ ಬಂದಿದೆ. 
ಅದರಲ್ಲಿ ಈ ರೀತಿ ಇದೆ. 


ಸಂಸತ್‌ ಸದಸ್ಯರಾದ ನೀವು ವೇತನ ಮಂಡಳಿಯ (ಪತ್ರಕರ್ತರು ಮತ್ತು 
ಪತ್ರಕರ್ತರೇತರ ಸಿಬ್ಬಂದಿಗಾಗಿ ನೇಮಿಸಿರುವ) ವಿಷಯವನ್ನು ಅತ್ಯಂತ ತ್ವರಿತವಾಗಿ 
ಕೈಗೆತ್ತಿಕೊಳ್ಳುತ್ತಿದ್ದೀರಿ ಎಂಬುದನ್ನು ಟೆಲಿಪ್ರಿಂಟರ್‌ ಮೂಲಕ ತಿಳಿದು ಬಹಳ 
ಸಂತುಷ್ಟರಾಗಿದ್ದೇವೆ. ಸಾಸೂನ್‌ ಡಾಕ್ಸ್‌ನಲ್ಲಿನ ಇಂಡಿಯನ್‌ ಎಕ್ಸ್‌ಪ್ರೆಸ್‌ನಲ್ಲಿ ನಿನ್ನೆ ದಿನ 
ಒಂದು ವಿಲಕ್ಷಣವಾದ ಮತ್ತು ಅವಮಾನಕಾರಿಯಾದ ಸಂಗತಿ ನಡೆಯಿತು. ನೆಲ 
ಅಂತಸ್ತಿನ ನೀರು ಸರಬರಾಜು ಸ್ಥಗಿತಗೊಂಡಿತು. ಇದರಿಂದ ಅಲ್ಲಿನ ಶೌಚಾಲಯಗಳ 
ಪರಿಸ್ಥಿಶಿ ಏನಾಗಿರಬಹುದೆಂದು ನೀವೇ ಊಹಿಸಿಕೊಳ್ಳಬಹುದು. ಅಲ್ಲಿಕೆಲಸ ಮಾಡುತ್ತಿದ್ದ 
ಕಾರ್ಮಿಕರನ್ನು ಹೊರ ಹೋಗಲು ಕೂಡ ಬಿಡಲಿಲ್ಲ. ಕಾರ್ಮಿಕರನ್ನು ಪ್ರಚೋದಿಸಲು 
ಇಷ್ಟು ಕಾರಣ ಸಾಕಾದೀತು. ಆದರೆ ಆಡಳಿತ ಲಾಕೌಟ್‌ ಮಾಡುವ ಹಂಚಿಕೆ ಹೊಂದಿದೆ 
ಎಂಬುದನ್ನು ಅರಿತು ಮತ್ತು ಈ ಕಾರ್ಮಿಕರ ವಿರುದ್ದ ಆರೋಪಗಳನ್ನು ಹೊರಿಸಲು 
ಆಡಳಿತ ಮಂಡಳಿ ನೆಪಗಳನ್ನು ಎದುರು ನೋಡುತ್ತಿದೆ ಎಂಬುದನ್ನು ತಿಳಿದಿದ್ದರಿಂದ 
ಅಲ್ಲಿನ ಹುಡುಗನನ್ನು ಯಾವ ವಿವಾದಕ್ಕೂ ಎಳೆಯಲಿಲ್ಲ ಕಾರ್ಮಿಕರಿಗೆ ನೀರನ್ನೇ ನೀಡಲಿಲ್ಲ. 
ಎಂದರೆ ಅದರ ಪರಿಣಾಮ ಏನಾಗಬಹುದಿತ್ತು ಎಂಬುದನ್ನು ನೀವೇ ಊಹಿಸಿ. 


ಪ್ರತಿಭಾವಂತ ಸಂಸದೀಯ ಪಟು Lil 


ಇದರಿಂದ ಎಷ್ಟರಮಟ್ಟಿನ ಕಹಿ ವಾತಾವರಣ ನಿರ್ಮಾಣವಾದೀತು ಎಂಬುದನ್ನು 
ನೀವು ಸುಲಭವಾಗಿ ಊಹಿಸಬಹುದು. ಹಾಗಾಗಿ ಈ ವಿಷಯದಲ್ಲಿ ಸರ್ಕಾರವೇ 
ಏನಾದರೂ ಉಪಕ್ರಮ ತೆಗೆದುಕೊಳ್ಳಬೇಕು ಎಂದು ನಾನು ಹೇಳುತ್ತಿದ್ದೇನೆ. ಅದೇ 
ವೇಳೆಗೆ ಈ ಕಾರ್ಮಿಕರ ಅಭಿಪ್ರಾಯವನ್ನು ತಿಳಿಯಲು ಅಷೇಕ್ಷಿಸುತ್ತೇವೆ. ಪತ್ರಿಕಾರಂಗದ 
ಉದ್ಯಮಿಗಳು ಮಾಡುತ್ತಿರುವುದು ಸರಿಯಾಗಿದೆ ಎಂದು ಸರ್ಕಾರ ಭಾವಿಸಿದೆಯೇ? 
ಅದಲ್ಲವಾದರೆ ಈ ದಿನಾಂಕದವರೆಗೆ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ 
ತೆಗೆದುಕೊಂಡಿರುವ ಕ್ರಮಗಳೇನು ಎಂದು ನಾನು ತಿಳಿಯಬಯಸುತ್ತೇನೆ. ಇದೊಂದು 
ಗಂಭೀರ ವಿಷಯವಾಗಿದ್ದು ಇದು ಇಡೀ ದೇಶಕ್ಕೆ ಸಂಬಂಧಿಸಿದ ವಿಷಯವಾಗಿದೆ. ವೃತ್ತ 
ಪತ್ರಿಕಾ ನೌಕರರಿಗೆ ಸಹಾನುಭೂತಿ ಸೂಚಿಸುವ ಸಲುವಾಗಿ ನಿನ್ನೆ ನಡೆದ ಮುಷ್ಕರವು 
ದೇಶಾದ್ಯಂತ ಯಶಸ್ವಿಯಾಗಿದೆ. ಆದರೆ ಪಿಟಿಐ ವಾರ್ತಾ ಸಂಸ್ಥೆ ಮತ್ತು ಸರ್ಕಾರಗಳು 
ಅದು ವಿಫಲವಾಗಿದೆ ಎಂದು ಪ್ರಚಾರ ಮಾಡುತಿವೆ. ಈ ರೀತಿಯ ತಂತ್ರದಿಂದ 
ಮುಷ್ಕರವನ್ನು ಕೊನೆಗಾಣಿಸುವುದು ಅಸಾಧ್ಯ. ಮುಷ್ಕರ ಹೇಗಿದ್ದರೂ ಮುಂದುವರಿಯಲಿದೆ. 
ಒಂದು ವೇಳೆ ಕಾರ್ಮಿಕರ ಎಲ್ಲ ಒಕ್ಕೂಟಗಳು ಬಯಸಿದರೆ ಅವರೊಂದಿಗೆ ಮಾತುಕತೆ 
ನಡೆಸಲು ನೀವು ಸಿದ್ಧರಾಗಿರಬೇಕು. ಆದರೆ ಸರ್ಕಾರ ಟೈಮ್ಸ್‌ ಆಫ್‌ ಇಂಡಿಯಾ ಪತ್ರಿಕೆ 
ವಿಷಯದಲ್ಲಿ ಯಾವ ಹೆಜ್ಜೆ ಇರಿಸಿದೆ ಎಂಬುದನ್ನು ತಿಳಿಯ ಬಯಸುತ್ತೇನೆ. ಟೈಮ್ಸ್‌ 
ಆಫ್‌ ಇಂಡಿಯಾ ಪತ್ರಿಕೆಯ ಆಡಳಿತ ಮಂಡಳಿಯು ಇಬ್ಬರು ಸರಕಾರಿ ಪ್ರತಿನಿಧಿಗಳನ್ನು 
ಡಾ. ಹಜಾರೆ ಮತ್ತು ಶ್ರೀ ಭಟ್ಟಾಚಾರ್ಯ ಅವರನ್ನು ಒಳಗೊಂಡಿದೆ. ಮೂರನೇ ವ್ಯಕ್ತಿ 
ನ್ಯಾಯಾಧೀಶ ಶ್ರೀ ನಾನಾಸಾಹೇಬ್‌ಕುಂಟೆ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. 
ಕಾರ್ಮಿಕರಿಗೆ ನ್ಯಾಯ ಒದಗಿಸಲು ನೀವು ಈವರೆಗೆ ಇಟ್ಟಿರುವ ಹೆಜ್ಜೆಗಳು ಯಾವುವ 
ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ತಿಳಿಯ ಬಯಸುತ್ತೇನೆ. ನಾವಿಂದು 
ಸಮಾಜವಾದದ ಕುರಿತು ಬಹಳಷ್ಟು ಮಾತನಾಡುತ್ತಿದ್ದೇವೆ. ಆದರೆ ಸಮಾಜವಾದ 
ಅಂದರೆ ಇಷ್ಟೆಯೇ? ಎಂಬುದು ನನಗೆ ಗೊತ್ತಿಲ್ಲ. ಮಾನ್ಯ ಸಚಿವರ ಬಗ್ಗೆ ನನಗೆ 
ಸಂಪೂರ್ಣ ಗೌರವವಿದೆ. ಅವರು ಈ ದಿಸೆಯಲ್ಲಿ ಸಂಪೂರ್ಣ ಪ್ರಯತ್ನ ಮಾಡಿದ್ದಾರೆ. 
ಆದರೆ ಪ್ರಧಾನಮಂತ್ರಿ, ಗೃಹ ಸಚಿವರು ಮತ್ತು ಉಪ ಪ್ರಧಾನ ಮಂತ್ರಿಗಳಂತಹ ದೊಡ್ಡ 
`'ನಾಯಕರು ಈ ದಿನಪತ್ರಿಕೆಯ ಮಾಲಿಕರಿಗೆ ಏನಾದರೂ ಕ್ರಮ ಕೈಗೊಳ್ಳುವಂತೆ 
ಕೇಳಿದ್ದೀದ್ದೇಯೇ? ಎಂಬುದು ನನಗೆ ತಿಳಿಯಬೇಕಾಗಿದೆ. ಇಲ್ಲವೆಂದರಾದರೆ ಕಾರ್ಮಿಕರಿಗೆ 
ಉಳಿದಿರುವ ಮಾರ್ಗ ಏನು? ಸರ್ಕಾರವು ಅವರಿಗೆ ಸಹಾಯ ಮಾಡಲಿದೆಯೇ ಇಲ್ಲವೇ? 
ಅವರಿಗೆ ಕೆಲವು ಸಮಸ್ಯೆಗಳಿರಬಹುದು ಎಂದು ನಾನು ಭಾವಿಸಿದ್ದೇನೆ. ಮೊಟ್ಟಮೊದಲು 
ಸರ್ಕಾರವು ವೇತನ ಮಂಡಳಿಯ ಶಿಫಾರಸ್ಸುಗಳನ್ನು ನೂರಕ್ಕೆ ನೂರರಷ್ಟು 
ಅನುಷ್ಠಾನಗೊಳಿಸುವಂತೆ ಕೇಳಿಕೊಳ್ಳಬೇಕು. ಅದರಲ್ಲಿ ಸಮಸ್ಯೆಗಳೇನಾದರೂ ಇದ್ದರೆ 


112 ಎಸ್‌. ಎಮ್‌. ಜೋಶಿ 


ಪ್ರತ್ಯೇಕ ನ್ಯಾಯ ತೀರ್ಮಾನಕ್ಕೆ ನಾವು ಸಿದ್ಧರಾಗಿದ್ದೇವೆ. ಅವರು ಅದನ್ನು ಅಂಗೀಕರಿಸದೆ 
ಇದ್ದರೆ ಆಕಾಶವಾಣಿಯಲ್ಲಿ ಕಾರ್ಮಿಕರ ವಿರುದ್ಧ ಅಪಪ್ರಚಾರ ಮಾಡುವುದರ ಬದಲಾಗಿ 
ಈಗಿರುವ ಕಾಯ್ದೆಯನ್ನು ಜಾರಿಗೊಳಿಸಬೇಕು. ಆಕಾಶವಾಣಿ ಮೂಲಕ ನೀವು ದೊಡ್ಡ 
ಬಂಡವಾಳಷಾಹಿಗಳ ಪರವಾಗಿ ವಕಾಲತು ವಹಿಸುವ ಬದಲಾಗಿ ಔದ್ಯಮಿಕ ಶಾಂತಿಯನ್ನು 
ಕಾಯ್ದುಕೊಳ್ಳುವಂತೆ ಮನವಿ ಮಾಡಿಕೊಳ್ಳುವುದು ಲೇಸು ಎಂಬುದು ನಮ್ಮ 
ಅಭಿಪ್ರಾಯವಾಗಿದೆ. 


ಎರಡನೆಯದಾಗಿ ನೀವು ಪತ್ರಿಕೆಗಳಿಗೆ ಜಾಹೀರಾತುಗಳನ್ನು ನೀಡಿ ಇದೊಂದು 
ಧೋರಣೆಗೆ ಸಂಬಂಧಿಸಿದ ನಿರ್ಧಾರವಾಗಿದೆ. ಅವರು ಅದನ್ನು ಅನುಷ್ಠಾನಗೊಳಿಸದಿದ್ದರೆ 
ಅವರಿಗೆ ಯಾವುದೇ ಜಾಹೀರಾತು ನೀಡುವುದಿಲ್ಲ ಎಂದು ಸರ್ಕಾರ ಏಕೆ ಹೇಳುವುದಿಲ್ಲ. 
"ಓರ್ವ ದರ್ಜಿಯಿಂದ ಸಭ್ಯ ಗೃಹಸ್ಥ ನಿರ್ಮಾಣವಾಗುತ್ತಾನೆ' ಎಂಬ ಮಾತೊಂದು 
ವಾಡಿಕೆಯಲ್ಲಿದೆ. ಅದೇ ರೀತಿ ನಮಲ್ಲೀಗ ಸಾರ್ವಜನಿಕರಿಂದ ನಿರ್ಮಾಣಗೊಂಡ 
ನಾಯಕರಿದ್ದಾರೆ. ಅವರ ಪ್ರತಿರೋಧಕ್ಕೆ ನೀವು ಏಕೆ ಹೆದರುತ್ತೀರಿ ಜನೆ ನಿಮ್ಯೊದಿಗೆ 
ಇದ್ದಾರೆ. ನೀವು ಅವರಿಗಾಗಿ ಹೋರಾಡಬೇಕು. ಆದರೆ ನನ್ನ ಮಾತನ್ನು ನೀವು 
ಖಂಡಿತಾ ಒಪ್ಪುವುದಿಲ್ಲ. 


ಕೊನೆಯಲ್ಲಿ ಮಾನ್ಯ ಸಚಿವರ ಮುಂದೆ ಎರಡು ಮೂರು ಪ್ರಶ್ನೆಗಳನ್ನಿಡಲು 
ನಾನು ಬಯಸುತ್ತೇನೆ. ಈ ಅಂಶಗಳ ಬಗ್ಗೆ ದಯವಿಟ್ಟು ಸರ್ಕಾರದ ನಿಲುವೇನು 
ಎಂಬುದನ್ನು ಸ್ಪಷ್ಟಪಡಿಸಿ. ಪತ್ರಿಕಾ ರಂಗದ ಕಾರ್ಮಿಕರ ಬೇಡಿಕೆಗಳು ಮತ್ತು ಹೋರಾಟ 
ನ್ಯಾಯಬದ್ಧವಾದುದೇ ಅಲ್ಲವೇ? ನ್ಯಾಯ ಸಮತ್ತವಾದುದಾರೆ ಸರ್ಕಾರ ಈ ಸಂಬಂಧದಲ್ಲಿ 
ಯಾವ ಯಾವ ಹೆಜ್ಜೆಗಳನ್ನು ಇಟ್ಟಿದೆ. ಮಾಲೀಕರು ನಿಮ್ಮ ಸೆಲಹೆಗಳನ್ನು 
ಒಪ್ಪುವುದಿಲ್ಲವಾದರೆ ಸರ್ಕಾರದ ಮುಂದಿನ ಕಾರ್ಯಾಚರಣೆ ಏನು? ನೀವು 
ಬಂಡವಾಳಶಾಹಿಗಳಿಗೆ ಅನುಕೂಲ ಮಾಡಿಕೊಡುವವರೋ? ಅಥವಾ ಬಡ ಕಾರ್ಮಿಕರ 
ಹಿತಾಸಕ್ತಿ ರಕ್ಷಿಸುವವರೋ? ನಾವ ನಮನ್ನು ಸಮಾಜವಾದಿಗಳೆಂದು ಕರೆದುಕೊಳ್ಳುತ್ತಿದ್ದೇವೆ. 
ವೇತನ ಮಂಡಳಿಯ ಸರ್ವಾನುಮತದ ನಿರ್ಧಾರ ನಮ್ಮ ಮುಂದಿದೆ. ಆದರೂ ನಾವು 
ಅದನ್ನು ಗೌರವಿಸಲು ಸಿದ್ಧರಿಲ್ಲ. ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದಿದ್ದಲ್ಲಿ ಈ 
ಏಕಸ್ವಾಮ್ಯವಾದಿಗಳು ನಿಮಗೆ ಹೀಗಿಗೆ ಮಾಡಬೇಕೆಂದು ತಾಕೀತು ಮಾಡಲು 
ಆದೇಶಿಸುತ್ತಾರೆ. ಆಗ ನಮಗೆ ಯಾವ ಬದಲಿ ಮಾರ್ಗವೂ ಇರುವುದಿಲ್ಲ. 


ಪೆತಿಭಾವಂತ ಸಂಸದೀಯ ಪಟು 113 
ಅಧ್ಯಾಯ - 15 
'ಗ್ರಾಮೀಣ ವಸತಿ ಅಭಿವೃದ್ಧಿ (ಮೇಲಣ ಗೊತ್ತುವಳಿ) 


ಮಾನ್ಯ ಸಭಾಧ್ಯಕ್ಷರೇ, ಈಗ ಸದನದ ಮುಂದಿರುವ ಗೊತ್ತುವಳಿಯನ್ನು 
ಬೆಂಬಲಿಸಲು ನನಗೆ ಅತೀವ ಸಂತಸವಾಗುತ್ತಿದೆ. ಈ ಸಮಸ್ಯೆಯ ಕಡೆಗೆ ನಮ್ಮ 
ಸರ್ಕಾರವಾಗಲಿ, ಜನರಾಗಲಿ ಗಮನಹರಿಸಿಲ್ಲ ಎಂದೇ ನನಗನಿಸುತಿದೆ. ಇದೊಂದು 
ದೊಡ್ಡ ಸಮಸ್ಯೆಯಾಗಿದ್ದು ಈ ಕಾರ್ಯಾಭಾರವನ್ನು ಕೈಗೆತ್ತಿಕೊಂಡಾಗ ಅದರ 
ಪರಿಣಾಮವಾಗಿ ಅನೇಕ ತೊಡಕುಗಳು ನಮಗೆ ಎದುರಾಗಬಹುದು. 


ಮೊದಲನೆಯದಾಗಿ ದೇಶದಲ್ಲಿ ನಾವ ಸಾಮಾಜಿಕ ಬದಲಾವಣೆಗಳನ್ನು ತರಲು 
ಬಯಸುತಿದ್ದೇವೆಯಾದರೂ ಈ ನಿಟ್ಟಿನಲ್ಲಿ ನಮ್ಮಗುರಿಯನ್ನು ಸಾಧಿಸಲು ಅಗತ್ಯವಿರುವ 
ಸಾಧನ - ಸಂಪತ್ತುಗಳನ್ನು ಕಂಡುಕೊಳ್ಳುವಲ್ಲಿ ನಾವು ಅದೇಕೋ ಹಿಂದುಲಿದ್ದಿದ್ದೇವೆ. 
ಗ್ರಾಮಾಂತರ ಪ್ರದೇಶಗಳಲ್ಲಿ ಇನ್ನೂ ಕೂಡಾ ಮನೆಗಳನ್ನು ಮತ್ತು ವಸತಿ ಸಮುಚ್ಛಯಗಳನ್ನು 
ಜಾತಿಯ ಆಧಾರದಲ್ಲೇ ನಿರ್ಮಿಸಿರುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ. ಕನಿಷ್ಠ 
ಮಹಾರಾಷ್ಟ್ರದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಸೇರಿದ ಜನರು ಪ್ರತ್ಯೇಕ ವಸತಿ ಸಮುಚ್ಛಯಗಳಲ್ಲಿ 
ಮತ್ತು ಪರಿಶಿಷ್ಟ ಜಾತಿಗಳಿಗೆ ಹೊರತಾದ ಜನರು ಇತರ ಪ್ರದೇಶಗಳಲ್ಲಿ ನೆಲೆಸಿರುವುದನ್ನು 
ನಾನು ಕಂಡಿದ್ದೇನೆ. ಇದು ನಮ್ಮ ಸಮಾಜವು ಇನ್ನೂ ಜಾತಿಯ ತಳಹದಿಯಳಣ್ಲೇ 
ವಿಭಜಿತವಾಗಿ ನಿಂತಿದೆ ಎಂಬುದನ್ನು ತೋರಿಸಿ ಕೊಡುತ್ತದೆ. ಜಾತಿಯ ಪರಿಗಣನೆಗಳಿಲ್ಲದೆ 
ಗ್ರಾಮೀಣ ವಸತಿ ಅಭಿವೃದ್ಧಿ ಕಾರ್ಯಕ್ರಮವನ್ನು ನಾವು ಕೈಗೆತ್ತಿಕೊಳ್ಳುವುದಾದರೆ ಬಹುದೊಡ್ಡ 
ಕಾರ್ಯಭಾರಪೊಂದನ್ನು ಪರಿಪೂರ್ಣಗೊಳಿಸಿದಂತಾಗುತ್ತದೆ. ಅಷ್ಟೇ ಅಲ್ಲ, ಅದರಿಂದ 
ಒಂದು ಸಾಮಾಜಿಕ ಕ್ರಾಂತಿಯನ್ನೇ ಹುಟ್ಟು ಹಾಕಿದಂತಾಗುತ್ತದೆ. ಈ ಮೂಲಕ ವಾವು 
ನಮ್ಮಗ್ರಾಮೀಣ ಜನರ ಜೀವನವನ್ನು ಕೂಡಾ ಬದಲಿಸಬಹುಬಾಗಿದೆ. ಒಂದು ಗ್ರಾಮದಲ್ಲಿ 
ಮನೆಗಳ ನಿರ್ಮಾಣಕ್ಕಾಗಿ ಹಣ ವ್ಯಯಿಸಲು ನಾವು ನಿರ್ಧರಿಸುವಾಗ ಈ ಯೋಜನೆಯಲ್ಲಿ 
ಜಾತಿಯ ತಾರತಮ್ಯವಿಲ್ಲದೆ ಒಂದೇ ಸ್ತರದಲ್ಲಿ ಒಂದು ಸಮುದಾಯದಂತೆ 
ಜೊತೆಯಾಗಿಯೇ ವಾಸವಾಗಿರಲು ಅಪೇಕ್ಷಿಸುವ ಮಂದಿಗಷ್ಟೇ ನಾವು ಮನೆಗಳನ್ನು 
ನಿರ್ಮಿಸಿಕೊಡುತ್ತೇವೆ ಎಂಬ ವಿಧಿಯನ್ನು ಸೇರ್ಪಡೆ ಮಾಡಬಹುದಾಗಿದೆ. ಈಚಿಗೆ 
ಮಹಾರಾಷ್ಟ್ರದ ಕೋಯ್ದಾ ಭೂಕಂಪ ಸಂಭವಿಸಿದಾಗ ಸದನದಲ್ಲಿ ಈ ಅಂಶವನ್ನು ಎತಿದ್ದೆ 
ಮತ್ತು ಜಾತಿ ಆಧಾರದಲ್ಲಿ ಗ್ರಾಮಗಳಲ್ಲಿ ಹೊಸ ಮನೆಗಳನ್ನು ನಿರ್ಮಿಸುವುದನ್ನು ನಿಲ್ಲಿಸಲು 
ಮತ್ತು ಎಲ್ಲರೂ ಒಂದು ಕಡೆ ವಾಸವಾಗಿರುವಂತೆ ಮಾಡಲು ಇದೊಂದು ಸೂಕ್ತ 


*ಡೋಕಸಭಾ ಚರ್ಚೆ, ಆಗಸ್ಟ್‌ 14,1968, ಸಿಸಿ 2345-47 


114 ವಿಸ್‌. ಎಮ್‌. ಜೋಶಿ 


ಸಂದರ್ಭವಾಗಿದೆ ಎಂದು ಹೇಳಿದ್ದೆ. ಈ ರೀತಿಯಿಂದ ನಾವು ವಸತಿ ಕಾರ್ಯಕ್ರಮಗಳನ್ನು 
ಅನುಷ್ಠಾನಕ್ಕೆ ತಂದರೆ ಸಾಮಾಜಿಕ ಬದಲಾವಣೆ ಮತ್ತು ಸಾಮಾಜಿಕ ಕ್ರಾಂತಿ ತರಲು 
ಅದನ್ನು ಒಂದು ಸಾಧನ ಎಂದು ಭಾವಿಸಿದ್ದೇನೆ. 


ಎರಡನೆಯದಾಗಿ ಅನೇಕ ವಿದ್ಯಾವಂತರು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸಲು 
ಇಚ್ಛಿಸುವುದಿಲ್ಲ. ನಾವು ಶಿಕ್ಷಣವನ್ನು ಇಡೀ ದೇಶಕ್ಕೆ ವ್ಯಾಪಿಸುವಂತೆ ಮಾಡಲು ಪರಿಶ್ರಮ 
ಮಹಿಸುತ್ತಿರುವಾಗ ನಾವು ಗ್ರಾಮಾಂತರ ಪ್ರದೇಶಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು 
ಕಲ್ಪಿಸಿಕೊಡಲು ಎಲ್ಲ ರೀತಿಯಿಂದ ಪ್ರಯತ್ನಿಸಬೇಕು. ಗ್ರಾಮಾಂತರ ಪ್ರದೇಶಗಳಲ್ಲಿ 
ಯಾವ ಮೂಲಭೂತ ಸೌಲಭ್ಯಗಳು ದೊರೆಯದಿರುವುದರಿಂದ ವಿದ್ಯಾವಂತ ಯುವಕರು 
ಗ್ರಾಮಾಂತರ ಪ್ರದೇಶಗಳಲ್ಲಿ ವಾಸವಾಗಿರಲು ಇಚ್ಛಿಸುವ ರೀತಿಯಲ್ಲಿ ನಾವು ಗ್ರಾಮಾಂತರ 
ಪ್ರದೇಶಗಳನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನಿಸಬೇಕಾಗಿದೆ. ಎಂದರೆ ಒಳ್ಳೆಯ ಮನೆಗಳನ್ನು 
ಅಲ್ಲಿ ನಿರ್ಮಿಸಿಕೊಡುವವರೆಗೆ ಯಾವ ವಿದ್ಯಾವಂತನು ಅಲ್ಲಿಗೆ ಹೋಗಲು 
ಇಷ್ಟಪಡುವುದಿಲ್ಲ, F 


ನಮ್ಮ ದೇಶದ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ನಿರುದ್ಯೋಗ 
ಸಾಕಷ್ಟಿದೆ. ಅದರಲ್ಲೂ ಗ್ರಾಮಾಂತರ ಪ್ರದೇಶದ ಪರಿಸ್ಥಿತಿ ಹೇಳತೀರದು. 
ನಿರುದ್ಯೋಗಿಗಳಿಗೆ ನಾವು ಉದ್ಯೋಗವನ್ನು ಒದಗಿಸಿಕೊಡಬೇಕು. ಅವರು ನಮ್ಮದೇಶದ 
ಆಸ್ತಿಯಾಗಿ ಪರಿವರ್ತಿತವಾಗುವಂತೆ ನಾವು ಅವರ ಪ್ರತಿಭೆ ಬಳಸಿಕೊಳ್ಳಬೇಕು ಮತ್ತು 
ಆ ಮೂಲಕ ರಾಷ್ಟ್ರದ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಬೇಕು. ಈ ರೀತಿಯ ಕಾರ್ಯಕ್ರಮಗಳ 
ಮೇಲೆ ವ್ಯಯಿಸಿದ ಹಣವನ್ನು ಆರ್ಥಿಕತೆಯ ಮೇಲೆ ಹಣದುಬ್ಬರದ ಒತ್ತಡಕ್ಕೆ ದಾರಿ 
ಮಾಡಿ ಕೊಡಬಹುದೆಂದು ಕೆಲವರು ವಾದಿಸಬಹುದು. ಆದರೆ ದೀರ್ಪಾವಧಿಯಲ್ಲಿ 
ಅದು ಅತ್ಯಂತ ಲಾಭದಾಯಕವಾಗಿ ಪರಿಣಮಿಸುವುದು ಹಾಗಾಗಿ ಈಗ ಸದನದ 
ಮುಂದಿರುವ ಗೊತ್ತುವಳಿ ಅತ್ಯಂತ ಪ್ರಮುಖವಾಗಿದ್ದು ಸರ್ಕಾರ ಅದನ್ನು 
ಅಂಗೀಕರಿಸಲೇಬೇಕಾಗಿದೆ. ಅದಲ್ಲದೆ ಇದೊಂದು ವಿವಾದಾದೀತ ಪ್ರಶ್ನೆಯಾಗಿದ್ದು 
ಸದಸ್ಕರಲ್ಲಿ ಈ ವಿಷಯದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇರುವುದು ಸಾಧ್ಯವಿಲ್ಲ. 
ಯಾವನೇ ಕಾಂಗ್ರೆಸ್‌ ಸದಸ್ಯನಾದರೂ ಗ್ರಾಮೀಣ ಪ್ರದೇಶಗಳಲ್ಲಿ ಒಳ್ಳೆಯ ಮನೆಗಳನ್ನು 
ಕಟ್ಟಬಾರದೆಂದು ಹೇಳುವನೇ? ಈ ಗೊತ್ತುವಳಿಗೆ ಎಲ್ಲ ಕಡೆಗಳಿಂದ ಭಾರಿ ಬೆಂಬಲ 
ದೊರೆಯುವುದೆಂದು ನಾನು ನಿರೀಕ್ಷಿಸಿದ್ದೇನೆ. ಹಾಗಾಗಿ ಈ ವಿಷಯವನ್ನು ಮತ್ತೆ ಸದನದಲ್ಲಿ 
ಅಮೂಲಾಗ್ರವಾಗಿ ಎಳೆ-ಎಳೆಯಾಗಿ ಚರ್ಚಿಸಲಾಗುವುದು ಎಂಬ ನೆಪ ಬಡ್ಡಿ 
ಗೊತ್ತುವಳಿಯನ್ನು ಹಿಂತೆಗೆದುಕೊಳ್ಳುವಂತೆ ಅದನ್ನು ಮಂಡಿಸಿದವರನ್ನು ಕೇಳಿಕೊಳ್ಳದೆ 
ಗೊತ್ತುವಳಿಯನ್ನು ಮಾನ್ಯ ಸಚಿವರು ಅಂಗೀಕರಿಸುವರೆಂದು ಭರವಸೆ ಇಟ್ಟಿದ್ದೇನೆ. ಮಾನ್ಯ 


ಪತಿಭಾವಂತ ಸಂಸದೀಯ ಪಟು 115 


ಸಚಿವರು ಈ ಗೊತ್ತುವಳಿಯನ್ನು ಅಂಗೀಕರಿಸಲೇ ಬೇಕು. ಏಕೆಂದರೆ ನಾನು ಮೊದಲೇ 
ಹೇಳಿದಂತೆ ನಿಸ್ಸಂಶಯವಾಗಿಯೂ ಇದೊಂದು ಅತ್ಯುತ್ತಮ ಹೆಜ್ಜೆಯಾಗಿದೆ. ಮತ್ತು 
ಇದು ನಿಜವಾದ ಅರ್ಥದಲ್ಲಿ ಸಾಮಾಜಿಕ ಕ್ರಾಂತಿಯನ್ನು ತರಲಿದೆ. ಹಾಗಾಗಿ ನಾನು 
ಈ ಗೊತ್ತುವಳಿಯನ್ನು ಅತ್ಯಂತ ಬಲವಾಗಿ ಬೆಂಬಲಿಸುತ್ತೇನೆ. 


116 ವಿಸ್‌. ಎಮ್‌. ಜೋತಿ 


ಅಧ್ಯಾಯ - 16 
ಕೇಂದ್ರ ಸರ್ಕಾರಿ ನೌಕರರ ಬೇಡಿಕೆಗಳ ಮೇಲಿನ ನಿಲುವಳಿ* 


ಮಾನ್ಯ ಸಭಾಧ್ಯಕ್ಷರೇ, ಅತ್ಯಂತ ಗಂಭೀರವಾದ ಪ್ರಶ್ನೆಯೊಂದು ಸದನದ 
ಮುಂದಿದೆ. ಕೂದಲನ್ನು ಸೀಳುವಂತಹ ರೀತಿಯ ವಾದ ವೈಖರಿಯ ಅತ್ಯುತ್ತಮ ವಕೀಲರು 
ಎನಿಸಿರುವ ಶ್ರೀಮತಿ ತಾರಕೇಶ್ವರಿ ಸಿನ್ಹಾ ಅವರು ಕಾರ್ಮಿಕ ನ್ಯಾಯಾಧೀಕರಣದ ಮುಂದೆ 
ಹೋಗಿ ನ್ಯಾಯ ಪಡೆಯುವ ಹಕ್ಕು ಕಾರ್ಮಿಕರಿಗೆ ಇಲ್ಲವೆಂದು ರುಜುವಾತು ಪಡಿಸಲು 


ಹೆಣಗುತಿದ್ದಾರೆ. 


ಇದೀಗ ಸದನದಲ್ಲಿ ಓದಿ ಹೇಳಲಾದ ಜೆ.ಸಿ.ಎಂ. ನಿಯಮಗಳು ಯಾವ 
ರೀತಿ ಅಸಿತ್ರಕ್ಕೆ ಬಂದಿದೆ? ಈ ಪ್ರಶ್ನೆಯನ್ನು ಆಳವಾಗಿ ವಿಶ್ಲೇಷಿಸಿ ನೋಡಿದರೆ ನಾವು 
ಬಹಳ ಸಮಯದಿಂದ ಕೇಳುತ್ತಿದ್ದ ನಮ್ಮ ಬೇಡಿಕೆಯ ತಳಹದಿಯಲ್ಲಿ ಸ್ಥಾಪಿತವಾಯಿತು 
ಎಂಬುದು ನಮಗೆ ತಿಳಿಯುತ್ತದೆ. 1960ರ ಕೇಂದ್ರ ಕಾರ್ಮಿಕರ (ಕೇಂದ್ರ ಸರ್ಕಾರಿ 
ನೌಕರರ) ಮುಷ್ಕರಕ್ಕೆ ನಾನೇ ಹೊಣೆಗಾರನಾಗಿದ್ದೆ. ನಾವು ನಮ್ಮ ನಾಯಕತ್ವವನ್ನು 
ಕಾಯ್ದುಕೊಳ್ಳುವ ಮತ್ತು ನಮ್ಮ ಸ್ವಂತದ ಹಿತಾಸಕ್ತಿಗಳನ್ನು ಸಾಧಿಸುವುದರಲ್ಲಿ ಮಾತ್ರವೇ 
ಆಸಕ್ಷರಾಗಿದ್ದೇವೆ ಎಂದು ಕೆಲವರು ಆರೋಪಿಸಿದ್ದಾರೆ ಮತ್ತು ಇದೇ ಉದ್ದೇಶಕ್ಕಾಗಿ ನಾವು 
ಕಾರ್ಮಿಕರನ್ನು ಮುಷ್ಕರಕ್ಕೆ ಪ್ರೇರೇಪಿಸುತ್ತೇವೆ ಎಂದು ಹೇಳುವವರು ಇದ್ದಾರೆ. ಆದರೆ 
ವಾಸ್ತವವಾಗಿ ಪ್ರತಿ ಸಂದರ್ಭದಲ್ಲೂ ಕಾರ್ಮಿಕರನ್ನು ರಾಜಿಗೆ ಒಡಂಬಡುವಂತೆ 
ಮಾಡುವುದರಲ್ಲಿ ನಾನು ಒಬ್ಬನಾಗಿದ್ದೇನೆ. ಆದರೆ ಅಂತಹ ರಾಜಿಗೂ ಒಂದು ಪರಿಮಿತಿ 
ಇರುತ್ತದೆ. ಈ ಪರಿಮಿತಿಯನ್ನು ಬಿಟ್ಟು ಹೋಗುವುದೆಂದರೆ ಮತ್ತೆ ಉಳಿಯುವುದು 
ಶರಣಾಗತಿ ಮಾತ್ರ. 1960ರಲ್ಲಿ ನಡೆದ ಮುಷ್ಕರಕ್ಕೆ ಇದ್ದ ಕಾರಣವೇನು? ಅದು ಮುಂದಿಟ್ಟ 
ಬೇಡಿಕೆಗಳೇನು? ಮತ್ತು ಯಾವ ಕಾರಣಕ್ಕಾಗಿ ಅದನ್ನು ವಿರೋಧಿಸಲಾಯಿತು? ಆಗ 
ಇದ್ದ ಬೇಡಿಕೆ ಏನೆಂದರೆ ಕಾರ್ಮಿಕರಿಗೆ ತುಟ್ಟಿಭತ್ಯೆ ಸಿಗಬೇಕು. ಅವರ ಈ ಬೇಡಿಕೆಯನ್ನು 
ತಳ್ಳಿ ಹಾಕಿದಾಗ ಅವರಿಗೆ ಮುಷ್ಕರ ನಡೆಸುವುದನ್ನು ಬಿಟ್ಟರೆ ಬೇರೆ ಯಾವ ಮಾರ್ಗವೂ 
ಉಳಿದಿರಲಿಲ್ಲ. 


ನಮ್ಮ ಸಂಗಾತಿಯಾದ ಶ್ರೀ ಡಾಂಗೆ ಅವರು ಯಾವ ಸಂದರ್ಭದಲ್ಲಿ ಮತ್ತು 
ಯಾವ ಕಾರಣಕ್ಕಾಗಿ ಹೋರಾಟಕ್ಕೆ ಇಳಿಯಬೇಕಾದಿತೆಂದು ಈಗ ತಾನೇ ಹೇಳಿದ್ದಾರೆ 
ಮತ್ತು ಅಂತಿಮವಾಗಿ ಜೆ.ಸಿ.ಎಂ. ನ್ನು ರಚಿಸಲಾಯಿತು. ಒಪ್ಪಂದ ಎಂಬ ಶಬ್ದವನ್ನು 


ಲೋಕಸಭಾ ಚರ್ಚಿ, ಆಗಸ್ಟ್‌ 30, 1968, ಸಿಸಿ 3383-90 


ಪುತಿಭಾವಂತ ಸಂಸದೀಯ ಪಟು 117 


ವಿವರಿಸುವಾಗ ಕಾರ್ಮಿಕರ ಒಂದು ವರ್ಗಕ್ಕೆ ಸಂಬಂಧಿಸಿದ್ದಾಗಿದ್ದರೆ ನಮಗೆ ಅವರ 
ವಿಷಯದಲ್ಲಿ ಮಧ್ಯಸ್ಥಿಕೆಯ ತೀರ್ಮಾನವನ್ನು ಕೇಳುವ ಹಕ್ಕಿರುತ್ತಿತ್ತು ವಂದು ಈಗಷ್ಟೇ 
ಹೇಳಿದ್ದೀರಿ. ಆದರೆ ನಮಗೆ ಮದ್ಯಸ್ಥಿಕೆ ಬೇಕಾಗಿಲ್ಲ. ಆದರೆ ಕಾರ್ಮಿಕರಿಂದ ಬೇಡಿಕೆ 
ಬಂದಾಗ ಮಾತುಕತೆಗಳು ನಡೆಯಲೇ ಬೇಕು. ಮಾತುಕತೆಗಳು ವಿಫಲವಾದರೆ ನಮ್ಮ 
ಬಳಿಯಲ್ಲಿರುವ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಬಳಸಿಕೊಂಡು ಸಮಗ್ರವಾಗಿ ಆಡಳಿತ 
ಮಂಡಳಿಯೊಂದಿಗೆ ನಮ್ಮ ಬೇಡಿಕೆಗಳ ಬಗ್ಗೆ ಚೌಕಾಶಿ ಮಾಡಿ ಒಂದು ತೀರ್ಮಾನಕ್ಕೆ 
ಬರಬಹುದು. ಇದಾಗಿಯೂ ವಿವಾದ ಇತ್ಯರ್ಥವಾಗದೆ ಹೋದರೆ ಮುಷ್ಕರವೇ ಕೊನೆಯ 
ಅಸ್ತ್ರ, ಈಗ ಸರ್ಕಾರಿ ನೌಕರರು ಮುಷ್ಕರಕ್ಕೆ ಮುಂದಾಗಬಹುದೇ ಎಂಬ ಪ್ರಶ್ನೆ ಏಳುತ್ತದೆ. 
ಏಕೆಂದರೆ ಇಂತಹ ಮುಷ್ಕರದಿಂದ ಸರ್ಕಾರದ ಇಡೀ ಯಂತ್ರವೇ ಸ್ಥಗಿತಗೊಳ್ಳುತ್ತದೆ. 
ಹಾಗಾಗಿ ದೇಶದ ಒಟ್ಟು ಹಿತದೃಷ್ಟಿಯಿಂದ ನಾವು ಮುಷ್ಕರಕ್ಕೆ ಮುಂದಾಗಬಾರದು. 
ಆದರೆ ನಾವು ಮುಷ್ಕರ ಮಾಡುವುದನ್ನೇ ಬಿಟ್ಟು ಬಿಟ್ಟರೆ ನಮ್ಮ ಬೇಡಿಕೆಗಳು 
ಈಡೇರುವುದಾದರೂ ಹೇಗೆ? ಕಾರ್ಮೀಕರಿಗೆ ಸಂಬಂಧಿಸಿದ ವಿವಾದಗಳು 
ಮದ್ಯಸ್ತಿಕೆದಾರರಿಗೆ ಪರಿಶೀಲನೆಗೆ ಒಪ್ಪಿಸಲು ಅವಕಾಶ ಕಲ್ಲಿಸುವ ಸಲುವಾಗಿ ಜೆ.ಸಿ.ಎಂ. 
ರಚಿತವಾಯಿತು ಎಂದು ಶ್ರೀ ಡಾಂಗೆಯವರು ಹೇಳಿದ್ದು ಉಚಿತವೇ ಆಗಿದೆ. ಇವೆರಡು 
ಅಂಶಗಳು ಮೇತವಕ್ಕೆ ಸಂಬಂಧಿಸಿದವುಗಳಾಗಿವೆ. 


ವೇತನಗಳಿಗೆ ಸಂಬಂಧಿಸಿದ ಪ್ರಶ್ನೆಯನ್ನು ಎತ್ತಿಕೊಂಡಾಗ ಅದರಲ್ಲಿ ನಾಲ್ಕನೇ 
ದರ್ಜೆ ನೌಕರರು ಎಂದು ಕರೆಯಿಸಿಕೊಳ್ಳುವ ಉದ್ಯೋಗಿಗಳು ಸೇರುತ್ತಾರೆ. ಒಂದು 
ಸಲ ಮುಷ್ಕರವೊಂದು ನಡೆದಾಗ ತುಟ್ಟಿಭತ್ಯೆ ಬೇಡಿಕೆ ಅದರಲ್ಲಿ ಪ್ರಮುಖವಾಗಿತ್ತು. 
ಆಗ ಸರಕಾರ ಏನು ಮಾಡುತ್ತಿತ್ತು ಎಂಬುದೇ ಇಲ್ಲಿಯ ಪ್ರಶ್ನೆ. ಒಂದೆಡೆ ಖಾಸಗಿ 
ಕ್ಷೇತ್ರದ ನಿದರ್ಶನ, ಇನ್ನೊಂದೆಡೆಯಲ್ಲಿ ಈ ಕಾರ್ಮಿಕರ ಬಗ್ಗೆ ಆಡಳಿತ ಮಂಡಳಿ ತಳೆದಿರುವ 
ನಿರ್ಲಕ್ಷ ಧೋರಣೆ ಹಾಗಾಗಿ ಇದು ಅತ್ಯಂತ ಗಂಭೀರ ವಿಷಯವಾಗಿದೆ. ನಿಮಗೆ 
ಮಧ್ಯಸ್ಥಿಕೆ ತೀರ್ಮಾನ ಬೇಡವೆಂದಾದರೆ ಅದಕ್ಕೆ ಬೇರೆ ಏನಾದರೂ ಪರ್ಯಾಯ 
ಮಾರ್ಗವನ್ನು ಕಂಡುಕೊಳ್ಳಿ. ಆದರೆ ಏನನ್ನೂ ಮಾಡದಿರುವುದು ಹೇಗೆ ಸಾಧ್ಯ? ಆದ್ದರಿಂದ 
ಏವಿನನ್ನಾದರೂ ಮಾಡಿಯೇ ತೀರಬೇಕು. ನಾವಿಲ್ಲಿ ಕಾರ್ಮಿಕರ ಪ್ರತಿನಿಧಿಗಳಾಗಿ 
ಕುಳಿತುಕೊಂಡಿದ್ದೇವೆ. ಇದು ಸಚಿವಾಲಯದ ನೌಕರರಿಗೆ ಮಾತ್ರ ಸಂಬಂಧಿಸಿದ 
ವಿಷಯವಲ್ಲ. ಅದು ರೈಲ್ವೆ ಇಲಾಖೆಯ ಕಾರ್ಮಿಕರು, ರಕ್ಷಣಾ ಇಲಾಖೆಯ 
ಉದ್ಯೋಗಿಗಳು, ಸಾರ್ವಜನಿಕ ಕಾಮಗಾರಿ ಇಲಾಖೆ, ಅಂಚಿ ತಂತಿ ಕಚೇರಿ ಮತ್ತು 
ಇತರ ಅನೇಕ ವರಮಾನ ತರುವ ಮತ್ತು ಉತ್ಪಾದಿತ ಚಟುವಟಿಕೆಗಳಲ್ಲಿ ನಿರತರಾಗಿರುವ 
ಅದೆಷ್ಟೋ ನೌಕರರಿಗೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ. ಇಂತಹ ಸಂಸ್ಥೆಗಳು ಸರ್ಕಾರದ 


118 ಎಸ್‌. ಎಮ್‌. ಜೋಶಿ 


ಕೈಯಲ್ಲಿವೆ ಎಂಬ ಕಾರಣಕ್ಕಾಗಿ ಈ ಇಲಾಖೆಗಳಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳ ಹಕ್ಕುಗಳನ್ನು 
ಮೊಟಕುಗೊಳಿಸಲು ಬರುವುದಿಲ್ಲ ಅಥವಾ ಈ ಕಾರ್ಮಿಕರಿಗೆ ಪ್ರತಿಭಟನೆಯ ಹಕ್ಕು 
ಇಲ್ಲ ಎನ್ನುವುದು ಸರಿಯಾಗುವುದಿಲ್ಲ. ಟಾಟಾ ಉದ್ಯಮಿ ಸಂಸ್ಥೆಯ ನೌಕರರಿಗೆ ಮುಷ್ಕರ 
ನಡೆಸುವ ಹಕ್ಕು ಇದೆ ಎಂದಾದರೆ ರಕ್ಷಣಾ ಇಲಾಖೆ ಯಂತ್ರೋಪಕರಣಗಳ ಕಾರ್ಯಾನೆಗಳ 
ನೌಕರರು ಈ ಹಕ್ಕನ್ನು ಹೊಂದಿರಲೇಬೇಕು. 


ಇಂತಹ ಪ್ರಶ್ನೆಗಳನ್ನು ಬಗೆಹರಿಸುವ ಸಲುವಾಗಿಯೇ ಜೆಸಿಎಂನ ಸ್ಥಾಪನೆಯಾಗಿದೆ. 
ಆದರೆ ಇಂದು ಚವಾಣ್‌ ಅವರು ನಾವು ಇದರಲ್ಲಿ ರಾಜಕೀಯವನ್ನು ತರುತ್ತಿದ್ದೇವೆ 
ಎಂದು ಹೇಳುತ್ತಿದ್ದಾರೆ. ಆದರೆ ಅದರಲ್ಲಿ ಏಕೆ ರಾಜಕೀಯ ಪ್ರವೇಶವಾಗಿದೆ? ಮತ್ತು 
ಹೇಗೆ ಪ್ರವೇಶವಾಗಿದೆ ಎಂಬುದನ್ನು ವಾನು ಚವಾಣ್‌ ಅವರನ್ನು ಪ್ರಶ್ನಿಸಬಯಸುತ್ತೇನೆ. 
ಜೆಸಿಎಂನಲ್ಲಿ ಭಿನ್ನಾಭಿಪ್ರಾಯ ಇದೆ ಎಂದಾದರೆ ಅದನ್ನು ಯಾರೊಬ್ಬರ ತಲೆಗೂ ಕಟ್ಟಲು 
ಬರುವುದಿಲ್ಲ. ಏಕೆಂದರೆ ಜೆ.ಸಿ.ಎಂ.ನಲ್ಲಿ ಇಂಟಕ್‌ನವರಿದ್ದಾರೆ. ನಮ್ಮ ಜನರಿದ್ದಾರೆ 
ಮತ್ತು ಇತರರು ಇದ್ದಾರೆ. ಹಾಗಾಗಿ ಯಾವುದೇ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಬಂದರೆ 
ಅದನ್ನು ರಾಜಕೀಯ ಎಂದು ಹೇಳಲು ಬರುವುದಿಲ್ಲ. ನಾವು ಬ್ರಿಟಿಷರ ವಿರುದ್ಧ 
ಹೋರಾಡುತ್ತಿದ್ದಾಗ ಕೆಲವರು ನಾವ ಸ್ವಾತಂತ್ರಕ್ಕಾಗಿ ಹೋರಾಟ ನಡೆಸುತ್ತಿಲ್ಲ. ನಮ್ಮ 
ಛಾಯಾಚಿತ್ರಗಳು ವಾರ್ತಾ ಪತ್ರಿಕೆಗಳು - ದಿನಪತ್ರಿಕೆಗಳು ಬರಬೇಕು ಎಂಬ ಕಾರಣಕ್ಕೆ 
ನಾವ ಹೆಣಗುತ್ತಿದ್ದೇವೆ ಎಂದು ಹೇಳಿದ್ದುಂಟು. ಆದರೆ ರಾಜಕೀಯ ನಮಗೆ ಎಂದೂ 
ಒಂದು ವೃತಿಯಾಗಿರಲಿಲ್ಲ. ಅದು ನಮಗೆ ಜೀವನದ ಒಂದು ಧ್ಯೇಯವಾಗಿತ್ತು. ಮತ್ತು 
ಅದಕ್ಕಾಗಿಯೇ ನಮ್ಮ ಶ್ರಮವನ್ನು ನಾವು ಮೀಸಲಿಟ್ಟಿದ್ದೆವು ಎಂಬ ಅಂಶವನ್ನು ಈ 
ಸಂದರ್ಭದಲ್ಲಿ ನೆನಪಿಸಬಯಸುತ್ತೇನೆ. 


ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ಹೇಗೆಂಬುದೇ ಈಗ ನಮ್ಮ 
ಮುಂದಿರುವ ಪ್ರಮುಖ ಪ್ರಶ್ನೆಯಾಗಿದೆ. ಮಾನ್ಯ ಸಚಿವರಲ್ಲಿ ನಾನು ವಿನಂತಿಸುವುದಿಷ್ಟೆ. 
ಈಗ ಅವರು ಇಲ್ಲಿಲ್ಲ, ಪ್ರಾಯಶಃ ಈ ವಿಷಯವನ್ನು ಚರ್ಚಿಸಲು ಅವರು ಹೋಗಿರಬೇಕು 
- ಈ ಸಮಸ್ಯೆಗೆ ಚರ್ಚಿಯ ಮೂಲಕ ಮಾತುಕತೆಗಳ ಮೂಲಕ ಒಂದು ಪರಿಹಾರ 
ಕಂಡುಕೊಳ್ಳುವುದು ಸಾಧ್ಯವಿದ್ದರೆ ಅದನ್ನು ಅವರು ಮಾಡಬೇಕು. ಮಾನ್ಯ ಚವಾಣ್‌ 
ಅವರು ನಮನ್ನು ಮಾತುಕತೆಗಳಿಗಾಗಿ ಆಹ್ಹಾನಿಸಿದ್ದಾರೆ. ಅವರು ಏತಕ್ಕಾಗಿ ನಮನ್ನು 
ಕರೆದಿದ್ದಾರೆ. ಈ ವಿಷಯ ಮಧ್ಯಸ್ಥಿಕೆಗೆ ಒಪ್ಪಿಸಬಹುದೇ, ಬೇಡವೇ ಎಂಬುದನ್ನು 
ನಮ್ರೊದಿಗೆ ಚರ್ಚಿಸಲು ಬಯಸಿದ್ದಾರೆ. ಇದು ವ್ಯರ್ಥ ಕಸರತ್ತು. ನಾವು ಅದಕ್ಕೆ 
ತಯಾರಿಲ್ಲ. ನೀವು ಈ ವಿವಾದವನ್ನು ಬಗೆಹರಿಸಲು ಬಯಸುತ್ತೀರಾದರೆ ಮತ್ತು 
ಅಗತ್ಯ ಆಧಾರಿತ ವೇತನದ ಪ್ರಶ್ನೆಯನ್ನು ಚರ್ಚಿಸಲು ಬಯಸುತ್ತೀರಾದರೆ ನಾವು ಅಂತಹ 


ಪುತಿಭಾವಂತ ಸಂಸದೀಯ ಪಟು 119 


ಚರ್ಚಿಗೆ ಸಿದ್ಧರಿದ್ದೇವೆ. ಮಧ್ಯಸ್ಥಿಕೆಯ ನ್ಯಾಯಾಧೀಕರಣ ವ್ಯವಸ್ಥೆಯ ಸ್ಥಾಪನೆಯ ಉದ್ದೇಶವು 
ಮುಷ್ಕರಗಳಿಗೆ ಅವಕಾಶ ಕೊಡದೆ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿಯೇ 
ಇತ್ತು. ಆದರೆ ಸರ್ಕಾರವೇ ಈ ವಿಷಯದಲ್ಲಿ ಆಸಕ್ತಿ ಹೊಂದಿಲ್ಲ. 


ಈಗ ಏನು ಮಾಡಬೇಕು ಎಂಬುದನ್ನು ನಿರ್ಧರಿಸಲು ನಾನು ಆಸಕ್ಷನಾಗಿದ್ದೇನೆ. 
ನಾನು ಈ ಉದ್ದೇಶಕ್ಕಾಗಿ ಸಂಘಟಿಸಿರುವ ಕ್ರಿಯಾ ಸಮಿತಿಯ ಅಧ್ಯಕ್ಷನಾಗಿದ್ದೇನೆ. ಮತ್ತು 
ನನ್ನ ಸಂಪೂರ್ಣ ಹೊಣೆಗಾರಿಕೆಯಿಂದ ಇದನ್ನು ಹೇಳುತ್ತಿದ್ದೇನೆ - ಅವರು ನಮನ್ನು 
ಗುಂಡಿಟ್ಟು ಕೊಲ್ಲಲು ಬಯಸುತ್ತಾರಾದರೆ ನಾವು ಅದಕ್ಕೂ ಸಿದ್ಧರಾಗಿಯೇ ಇದ್ದೇವೆ. 
ಹೊಟ್ಟಿಗೆ ಆಹಾರವೇ ಸಿಗುತ್ತಿಲ್ಲ. ಹಾಗಾಗಿ ನಾವು ಗುಂಡುಗಳಿಗೆ ಎದೆಯೊಡ್ಡಲು 
ಸಿದ್ಧರಾಗಿದ್ದೇವೆ. ನೀವು ಏನೇ ಹೇಳಿ ಇಂದು ಕಾರ್ಮಿಕರಿಗೆ ಬೇರೆ ದಾರಿಯೇ ಉಳಿದಿಲ್ಲ 
ಎಂಬುದು ವಾಸ್ತವಾಂಶ. ಅನ್ಯಾಯದ ವಿರುದ್ದ ಪ್ರತಿಭಟಿಸುವುದೇ ನಮ್ಮಮುಂದಿರುವ 
ಏಕ್ಕೆಕ ಮಾರ್ಗ. ನಾವು ಗಾಂಧೀಜಿಯವರ ಅನುಯಾಯಿಗಳಾಗಿದ್ದೇವೆ. ಅವರ 
ಬೋಧನೆಗಳಲ್ಲಿ ಕೆಲವನ್ನು ಅರಗಿಸಿಕೊಂಡಿದ್ದೇವೆ. ದೇಶದ ಕಾರ್ಮಿಕರಿಗೆ ನ್ಯಾಯ 
ಸಿಗದೆ ಇದ್ದರೆ ಅವರು ಸಮರ್ಪಣಾ ಭಾವದಿಂದ ಕೆಲಸ ಮಾಡಲಾರರು. ಅವರ 
ದಕ್ಷತೆ ಹೆಚ್ಚಲಾರದು. ಅಂತಹ ಸಂದರ್ಭದಲ್ಲಿ ಇವೆಲ್ಲದಕ್ಕೂ ಸರ್ಕಾರವೇ ನೈತಿಕ ಜವಾಬ್ದಾರಿ 
ಹೊತ್ತುಕೊಳ್ಳಬೇಕಾಗಿದೆ ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ ಬಯಸುತ್ತೇನೆ. 


ಇದು ಬರಿಯ ಹೆಣದ ವಿಷಯ ಮಾತ್ರವಲ್ಲ. ಅದಕ್ಕಿಂತ ಹೆಚ್ಚಿನದಾಗಿದೆ 
ಎಂಬುದನ್ನು ಸರ್ಕಾರಕ್ಕೆ ಮನಗಾಣಿಸಲು ಬಯಸುತ್ತಿದ್ದೇನೆ. ನೀವು ಒಡಂಬಡಿಕೆಯ 
ಬಗ್ಗೆ ಮಾತನಾಡುತ್ತಿದ್ದೀರಿ. ನಾವ ಅದನ್ನು ಅಂಗೀಕರಿಸಿದ್ದೇವೆ. ಬಹಳಷ್ಟು ಸಮಯದಿಂದ 
ಅದನ್ನು ಪಾಲಿಸಿಕೊಂಡು ಬಂದಿದ್ದೇವೆ. ಆದರೆ ಒಡಂಬಡಿಕೆಯ ಅನುಷ್ಠಾನದ ಪ್ರಶ್ನೆ 
ಬಂದಾಗಲೆಲ್ಲ ಅದು ಒಡಂಬಡಿಕೆಯ ವಿರುದ್ಧವಾಗಿದೆಯೇ ಹೇಗೆಂಬುದರ ಬಗ್ಗೆ ವಿಚಾರ 
ಮಾಡಲು ನಮನ್ನು ಕೇಳುತ್ತೀರಿ. ಇದರಿಂದ ಏನೂ ಪ್ರಯೋಜನವಿಲ್ಲ. ಕೆಲವು 
ಸಮಯದ ಹಿಂದೆ ಪಂಜಾಬಿನಲ್ಲಿ ಸಾರಿಗೆ ಸಂಸ್ಥೆಗಳ ಸಂಬಂಧದಲ್ಲಿ ಇಂತಹ ಒಂದು 
ಒಪ್ಪಂದಕ್ಕೆ ಬರಲಾಯಿತು. ಸರ್ಕಾರವೇ ಅದನ್ನು ಉಲ್ಲಂಘಸಿತು. ಕಾರ್ಮಿಕರು ಅದನ್ನು 
ಪ್ರತಿಭಟಿಸಿ ಮುಷ್ಕರ ಹೂಡಿದರು. ಅವರನ್ನು ಸೇವೆಯಿಂದ ತೆಗೆದು ಹಾಕಲಾಯಿತು. 
ಅದೇ ರೀತಿ ನಮ್ಮನ್ನು ಕೂಡಾ ಬಲಿಪಶುಗಳಾಗಿ ಮಾಡುತ್ತೀರಿ ಎಂದು ನಮಗೆ ಗೊತಿದೆ. 
ನಾವು ಮುಷ್ಕರ ಹೂಡಿದಾಗ ಸರ್ಕಾರದ ಬಳಿ ಇರುವ ಇಡೀ ಕಾರ್ಯಯಂತ್ರವನ್ನು 
ಅದನ್ನು ದಮನಗೊಳಿಸಲು ಬಳಸಲಾಗುತ್ತದೆ ಎಂಬ ಅಂಶವು ನಮಗೆ ಗೊತಿದೆ. ಬ್ರಿಟಿಷರ 
ಆಳ್ಲಿಕೆಯಲ್ಲಿ ಕೂಡಾ ಆಡಳಿತ ಯಂತ್ರ ಇದೇ ರೀತಿ ಕಾರ್ಯ ನಿರ್ವಹಿಸುತ್ತಿತ್ತು. ಹಾಗಾಗಿ 
ನಾವು ಕಾರ್ಮಿಕರನ್ನು ಅಪಾಯಕ್ಕೊಡ್ಡಲು ಇಚ್ಛಿಸುವುದಿಲ್ಲ. ಆದರೆ ನಾವು ಮುಷ್ಕರ 


120 - ವಿಸ್‌. ಎಮ್‌. ಜೋಶಿ 


ನಡೆಸಲು ತೀರ್ಮಾನಿಸಿದಾಗ ಎಲ್ಲ ಅಂಶಗಳನ್ನು ಪರಿಶೀಲಿಸಿಯೇ ಕ್ರಮ ಕೈಗೊಳ್ಳುತ್ತೇನೆ 
ಮತ್ತು ಅದರ ಸಂಪೂರ್ಣ ಹೊಣೆಗಾರಿಕೆಯನ್ನು ಹೊತ್ತುಕೊಳ್ಳುತ್ತೇವೆ. ಇದು ವಸ್ತುತಃ 
ನಮ್ಮೆಲ್ಲರ ನೈತಿಕತೆಯ ಪ್ರಶ್ನೆಯೂ ಆಗಿದೆ. ನಾವ ಒಡಂಬಡಿಕೆಯೊಂದನ್ನು ಮಾಡಿಕೊಂಡು 
ಅದನ್ನು ಗೌರವಿಸಬೆ ಇದ್ದರೆ ಅಲ್ಲಿ ನೈತಿಕತೆ ಎಲ್ಲಿ ಉಳಿಯುತ್ತದೆ? ನಾವ ವಿದೇಶಗಳೊಂದಿಗೆ 
ಮಾಡಿಕೊಳ್ಳುವ ಒಪ್ಪಂದಗಳನ್ನು ಗೌರವಿಸುತ್ತೇವೆ. ಆದರೆ ನಾವ ನಾವೇ ಮಾಡಿಕೊಂಡ 
ಒಪ್ಪಂದಗಳನ್ನು ಉಲ್ಲಂಘಸುತ್ತೇವೆ. ಇದು ನಿಜಕ್ಕೂ ಆಶ್ಚರ್ಯದ ಸಂಗತಿಯಾಗಿದೆ. 
ಉದಾ: ಸರ್ಕಾರವು ಕಚ್‌ ಒಪ್ಪಂದವನ್ನು ಗೌರವಿಸಿತು. ಆದರೆ ಅದೇ ಸರ್ಕಾರ 
ಕಾರ್ಮಿಕರೊಂದಿಗೆ ಮಾಡಿಕೊಂಡು ಒಪ್ಪಂದವನ್ನು ಉಲ್ಲಂಘಸುತ್ತದೆ. ಪ್ರಸಕ್ತ ವಿವಾದದಲ್ಲಿ 
ಕೂಡಾ ಸರ್ಕಾರವು ಈಗ ಊರ್ಜಿತದಲ್ಲಿರುವ ಒಡಂಬಡಿಕೆಯನ್ನು 
ಗೌರವಿಸಲೇಬೇಕಾಗಿತ್ತು. 


ನಮ್ಮ ನಾಯಕತ್ವದಲ್ಲಿ ಮುಷ್ಕರಕ್ಕೆ ಮುಂದಾಗುವ ಕಾರ್ಮಿಕರು ಮುಂದಿನ 
ದಿನಗಳಲ್ಲಿ ಎಂತಹ ಸಂಕಷ್ಟಗಳಿಗೆ ಗುರಿಯಾಗಬೇಕಾದೀತು. ಮತ್ತು ಎಂತಹ 
ದುರಂತಗಳನ್ನು ಎದುರಿಸಬೇಕಾದೀತು ಎಂಬುದನ್ನು ನನಗೆ ಊಹಿಸಲು ಸಾಧ್ಯವಿಲ್ಲ. 
ಆದರೆ ಅದೇ ವೇಳೆಗೆ ನಮ್ಮಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳು ಮತ್ತು ಅನ್ಮಾಯಗಳಿಗೆ 
ಹೇಡಿಗಳಂತೆ ಸಂಪೂರ್ಣಜಇಗಿ ಶರಣಾಗಬೇಕೇ? ಎಂಬುದನ್ನು ಯೋಚಿಸಬೇಕಾಗಿದೆ. 
ಅಂತಹ ಶರಣಾಗತಿಗೆ ನಾವು ಸಿದ್ಧರಿಲ್ಲ. ನಮ್ಮನಾಯಸಮತ ಬೇಡಿಕೆಗಳನ್ನು ಸರ್ಕಾರ 
ಸ್ವೀಕರಿಸುವಂತೆ ಮಾಡಲು ಮತ್ತು ನ್ಯಾಯವನ್ನು ಪಡೆಯುವಲ್ಲಿ ಸವಾಲು ಎದುರಿಸಬೇಕಾದ 
ಪ್ರಸಂಗ ಬಂದಲ್ಲಿ ನಾವು ಅದಕ್ಕೆ ಸಿದ್ಧರಾಗಲೇಬೇಕು. ಅದು ನಮ್ಮ ಕರ್ತವ್ಯ ಮತ್ತು 
ವಾವು ಅದನ್ನು ಪರಿಪೂರ್ಣಗೊಳಿಸಬೇಕಾಗಿದೆ. ಕಾರ್ಮಿಕರ ಹಕ್ಕಿಗಾಗಿ ನಮ್ಮಹೋರಾಟ 
ನಡೆಸುವಾಗ ಮತ್ತು ಅವರ ಹಕ್ಕುಗಳಿಗಾಗಿ ಹೋರಾಡುವಂತೆ ಅವರನ್ನು 
ಹುರಿದುಂಬಿಸುವಾಗ ತಾವು ವೇತನ ರೂಪದಲ್ಲಿ ಪಡೆಯುವ ಹಣವು ತೆರಿಗೆದಾರರಿಂದ 
ಬರುವ ಹಣವಾಗಿದ್ದು ಕಠಿಣ ಪರಿಶ್ರಮದಿಂದ ಅದಕ್ಕೆ ನ್ಯಾಯಒದಗಿಸಬೇಕೆಂಬ ಅಂಶವನ್ನು 
ಗಮನದಲ್ಲಿಟ್ಟುಕೊಂಡು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕೆಂದು ಅದಕ್ಕೆ ಸರಿಯಾಗಿ 
ನಡೆದುಕೊಳ್ಳಬೇಕೆಂಬ ಅಂಶಗಳನ್ನು ನಾನು.ಅವರಿಗೆ ಮನಗಾಣಿಸುತ್ತೇನೆ. ಕಾರ್ಮಿಕರು 
ಮುಷ್ಕರ ನಡೆಸಬೇಕಾದ ಅನಿವಾರ್ಯತೆಗೆ ಒಳಗಾಗುವ ಸಂದರ್ಭದಲ್ಲಿ ಅವರು 
ವಾಸ್ಸವವಾಗಿ ರಾಷ್ಟ್ರದ ಧ್ಯೇಯವನ್ನೇ ಪಾಲಿಸುತಾರೆ. ಸೆಪ್ಟಂಬರ್‌ 19 ರಂದು ಕಾರ್ಮಿಕರು 
ಒಂದು ದಿನದ ಮುಷ್ಕರವನ್ನು ಈಡೇರಿಸಿಕೊಳ್ಳಲು ಬೇರಾವ ಮಾರ್ಗವೂ ಇಲ್ಲದೆ 
ಇರುವುದರಿಂದ ಅವರು ಈ ವಿಧಾನ ಹೂಡುತ್ತಾರಾದರಾದರೆ ಅದಕ್ಕೆ ಸರ್ಕಾರವೇ 
ಹೊಣೆಯಾಗಿದೆ. ತಮ್ಮ ನ್ಯಾಯಸಮತ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಬೇರಾವ 
ಮಾರ್ಗವೂ ಇಲ್ಲದೆ ಇರುವುದರಿಂದ ಅವರು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಈ 
ಮುಷ್ಕರಕ್ಕೆ ಕಾರ್ಮಿಕರು ಎಷ್ಟು ಮಾತ್ರಕ್ಕೂ ಹೊಣೆಗಾರರಾಗಿ ಇರುವುದಿಲ್ಲ. ಸರ್ಕಾರವು 
ಒಡಂಬಡಿಕೆಯನ್ನು ಉಲ್ಲಂಘಸುವುದರಿಂದ ಈ ಪರಿಸ್ಥಿಶಿ ಉದ್ಭವಿಸಿದೆ. 


ಪುತಿಭಾವಂತ ಸಂಸದೀಯ ಪಟು 121 
ಅಧಾಯ - 17 
ಜಮ್ಮು ಮತ್ತು ಕಾಶ್ಮೀರ ಸ್ಥಾನಮಾನ ಕುರಿತ ಗೊತ್ತುವಳಿ” 


ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಮಿತ್ರರಾದ ಶ್ರೀ ಅಟಲ್‌ ಬಿಹಾರಿ 
ವಾಜಪೇಯಿಯವರು ಸದನದಲ್ಲಿ ಮಂಡಿಸಿರುವ ಜಮ್ಮು ಮತ್ತು ಕಾಶ್ಮೀರ ಸ್ತಾಯತ್ತತೆ 
ಕುರಿತ ಗೊತ್ತುವಳಿ ಅತ್ಯಂತ ಪ್ರಮುಖವಾದ ಗೊತ್ತುವಳಿಯಾಗಿದೆ. ಈ ಗೊತ್ತುವಳಿಯು 
ನಮ್ಮ ಸಂವಿಧಾನದಿಂದ 370ನೇ ವಿಧಿಯನ್ನು ಕಿತ್ತು ಹಾಕಬೇಕೆಂದು ಬಯಸುತ್ತದೆ. 
ದೇಶದಲ್ಲಿನ ಪ್ರಸಕ್ತ ಸನ್ನಿವೇಶದ ಹಿನ್ನೆಲೆಯಿಂದ ಇದು ಇನ್ನೂ ಹೆಚ್ಚು ಮಹತ್ವ ಪಡೆದಿದೆ. 
ಶ್ರೀ ವಾಜಪೇಯಿ ಅವರ ಉದ್ದೇಶ ದೇಶದ ಸಮಗ್ರತೆಯನ್ನು ಸಾಧಿಸುವುದಾಗಿದೆ. ಆದರೆ 
ಇಂತಹ ಬಿಡಿ ಬಿಡಿಯಾದ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ದೇಶದ ಸಮಗ್ರತೆಯನ್ನು 
ರಕ್ಷಿಸುವುದು ಅಸಾಧ್ಯ. ನಾವು ದೇಶದ ಏಕತೆ ಮತ್ತು ಸಮಗ್ರತೆಗೆ ದಾರಿ ಮಾಡಿಕೊಡುವ 
ವಾತಾವರಣವನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ಯೋಚಿಸಬೇಕಾಗಿದೆ. ಈ ವಿಷಯದಲ್ಲಿ ನಾವು 
ದ್ವಂದ್ಹ ನೀತಿಯನ್ನು ಅನುಸರಿಸುತ್ತಿದ್ದೇವೆ. ನಾವು ಒಂದೇ ದೇಶದ ಪ್ರಜೆಗಳಾಗಿರುವಾಗ 
ಈ ದ್ವಂದ್ಹ ನೀತಿ ಮುಂದುವರೆಯುವುದನ್ನು ಒಪ್ಪಿಕೊಳ್ಳುವುದು ಹೇಗೆ ಸಾಧ್ಯ ಎಂದು 
ವಾಜಪೇಯಿಯವರು ತಮ್ಮಭಾಷಣದಲ್ಲಿ ಹೇಳಿದ್ದು ನನಗೆ ನೆನಖಬೆ. ನಮ್ಮಸಂವಿಧಾನದ 
ಗುಣಲಕ್ಷಣಗಳಲ್ಲಿ ವಿವಿಧತೆಯಲ್ಲಿ ಏಕತೆ ಒಂದು ಪ್ರಮುಖ ಆಶಯವಾಗಿದೆ. ನಾವು 
ಪ್ರಜಾಸತ್ತಾತಕ್ರ ವ್ಯವಸ್ಥೆಯನ್ನು ಅಂಗೀಕರಿಸಿದ್ದೇವೆಯಾದರೆ ಪ್ರತಿಯೊಬ್ಬ ವ್ಯಕ್ತಿಯ 
ಪ್ರತ್ಯೇಕತೆಯನ್ನು ನಾವ ಸಂರಕ್ಷಿಸಬೇಕು ಎಂದೇ ಅದರ ಅರ್ಥ. ಜೊತೆಯಲ್ಲೇ ಪ್ರತಿಯೊಬ್ಬ 
ವ್ಯಕ್ತಿಯು ರಾಷ್ಟ್ರದ ಆತ್ಮದೊಂದಿಗೆ ತನ್ನನ್ನು ಏಕೀಭವಿಸಿಕೊಳ್ಳಬೇಕು. 


ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯ ಪ್ರಶ್ನೆ ಇಂದು ಅದೆಷ್ಟು ಪ್ರಾಮುಖ್ಯತೆ 
ಪಡೆದಿದೆ ಎಂದರೆ ನಾವು ಅದನ್ನು ದೇಶದ ವಿಶಾಲ ನೆಲೆಯಿಂದ ಪರಿಗಣಿಸಬೇಕಾಗಿದೆ. 
ನಮ್ಮದೇಶದ ಏಕತೆಯನ್ನು ಕಾಯ್ದುಕೊಳ್ಳಬೇಕಾದರೆ ದೇಶದ ಪ್ರಜಾಸತ್ತಾತಕ್ರ ತಳಹದಿಯನ್ನು 
ಬಲಪಡಿಸಿಕೊಳ್ಳುವುದರಿಂದ ಮಾತ್ರ ಅದು ಸಾಧ್ಯ ಎಂಬುದನ್ನು ಖಂಡಿತಾ 
ವಾಜಪೇಯಿಯವರು ಒಪ್ಪತ್ತಾರೆ ಎಂದು ನಾನು ಭಾವಿಸಿದ್ದೇನೆ. ಡಾ. ಬಾಬಾ ಸಾಹೇಬ್‌ 
ಅಂಬೇಡ್ಕರ್‌ ಅವರು ಸಂವಿಧಾನವನ್ನು ರಚಿಸುವಾಗ ದೇಶದ ಕೆಲವೊಂದು ವಿಶಿಷ್ಟತೆಗಳ 
ಕಡೆಗೆ ನಮ್ಮ ಗಮನವನ್ನು ಸೆಳೆದಿದ್ದರು. ದೇಶದ ಪ್ರಗತಿ ಸಾಧನೆಯಲ್ಲಿನ 
ಲೋಪದೋಷಗಳು, ಭಾಷೆಗಳ ಬಾಹುಳ್ಯ ಮತ್ತು ಜನರು ಅನುಸರಿಸುತ್ತಿದ್ದ ಮತ 
ಪಂಥಗಳ ವೈವಿಧ್ಯ ಈ ಅಂಶಗಳು ಅವುಗಳಲ್ಲಿ ಮುಖ್ಯವಾಗಿದ್ದವ. ಹಾಗಾಗಿ ಈ ಎಲ್ಲ 


ಲೋಕಸಭಾ ಚರ್ಚೆ; 6 ಡಿಸೆಂಬರ್‌, 1968, ಸಿಸಿ 259-266 


122 ಎಸ್‌. ಎಮ್‌. ಜೋಶಿ 


ಸಂಗತಿಗಳೊಂದಿಗೆ ನಾವ ಹೆಜ್ಜೆ ಹಾಕಬೇಕಾಗಿದೆ. ಹಾಗಾಗಿ ಯಾವುದೇ ಕಾಯಿದೆ 
ಮೂಲಕ ರಾತ್ರಿ ಬೆಳಗಾಗುವುದರೊಳಗಾಗಿ ರಾಷ್ಟ್ರದ ಸಮಗ್ರತೆ ಸಾಧಿಸುವುದು ಸಾಧ್ಯವಿಲ್ಲ. 
ಅದು ನಮ್ಮ ದೈನಂದಿನ ಜೀವನದಲ್ಲಿ ತಾನಾಗಿ ಸೇರಿಕೊಳ್ಳಬೇಕು. 


ಮೊನ್ನೆ ಸದನದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳ ಮೇಲೆ 
ಚರ್ಚೆಯಾಯಿತು. ಆ ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ಸಿಕ್ಕಿರಲಿಲ್ಲ. 
ಬಹುಶಃ ಮುಂದಿನ ಸಲ ನನಗೆ ಅಂತಹ ಅವಕಾಶ ಸಿಗಬಹುದು ಎಂದು ಭಾವಿಸಿದ್ದೇನೆ. 
ಆದರೆ ಇದು ಯಾವುದೇ ಒಂದು ನಿರ್ದಿಷ್ಟ ಪಕ್ಷಕ್ಕೆ ಸಂಬಂಧಿಸಿದ ವಿಷಯವಾಗಿಲ್ಲ 
ಎಂಬುದನ್ನು ನಾನು ಸ್ಪಷ್ಟಪಡಿಸಬಯಸುತ್ತೇನೆ. ಈ ಕುರಿತು ನಾವೆಲ್ಲರೂ ಒಟ್ಟಿಗೆ ಕುಳಿತು 
ಯೋಚಿಸಬೇಕು ಹಾಗೂ ಚರ್ಚಿಸಬೇಕು. ನಮ್ಮಸ್ತಾತಂತ್ರ ಹೋರಾಟದ ಅವಧಿಯಲ್ಲಿ 
ಮುಸ್ಲಿಂ ಸಮುದಾಯದಲ್ಲೀ ಒಂದು ಬಾಗ ನಮಗೆ ಸಂಪೂರ್ಣ ಬೆಂಬಲವನ್ನು ನೀಡಿದ್ದರು. 
ಅದೇ ರೀತಿ ಇನ್ನೊಂದು ವರ್ಗ ನಮಗೆ ಸಹಾಯ ನೀಡುವ ಬದಲಾಗಿ ಬಲವಾದ 
ಪ್ರತಿರೋಧವನ್ನೇ ಒಡ್ಡಿತು ಎಂಬ ಅಂಶವನ್ನು ನಾವು ಮರೆಯಬಾರದು. ಕಾಶ್ಲೀರದ 
ಮುಸ್ಲೀಮರು ಏಕರಾಷ್ಟ್ರ ಸಿದ್ದಾಂತವನ್ನು ಬೆಂಬಲಿಸಿದ ವರ್ಗಕ್ಕೆ ಸೇರಿದವರು. ಆ ಕಾಲದಲ್ಲಿ 
ಬಾದಶಖಾನ್‌ ನಮ್ಮ ನಾಯಕರಾಗಿದ್ದರು. ಇಂದಿಗೂ ಅವರೇ ನಮ್ಮ ನಾಯಕರಾಗಿ 
ಮುಂದುವರಿದಿದ್ದಾರೆ. ಸ್ಹಾತಂತ್ರ್ಯ ಹೋರಾಟದ ಕಾಲದಲ್ಲಿ ಅವರು ನಮಗೆ ನಾಯಕತ್ವ 
ನೀಡಿದ್ದರು. ಇಂದಿಗೂ ಅವರ ಹೋರಾಟದ ಬಗ್ಗೆ ನಮಗೆ ಸಹಾನುಭೂತಿ ಇದೆ. ಅವರ 
ಧ್ಯೇಯವನ್ನು ನಾವು ಬೆಂಬಲಿಸುತ್ತೇವೆ. ಫಕ್ತೂನ್‌ರಿಗೆ ಪಾಕಿಸ್ತಾನದಲ್ಲಿ ಸ್ಟಾಯತ್ತತೆ 
ಸಿಗಲೇಬೇಕು ಎಂದು ನಾವು ಭಾವಿಸಿದ್ದೇವೆ. ನಮ್ಮಪಕ್ಷದ ಅಭಿಪ್ರಾಯ ಕೂಡಾ ಅದೇ 
ಆಗಿದೆ. ಫಕ್ತೂನಿಗಳ ಕೆಲವೊಂದು ಪ್ರಶ್ನೆಗಳನ್ನು ವಿಭಿನ್ನ ನೆಲಗಟ್ಟಿನಲ್ಲಿ ವ್ಯವಹರಿಸಬೇಕಾಗಿದೆ. 
ಡಿ.ಎಂ.ಕೆ.ಯ ನಮ್ಮಸಂಗಾತಿಗಳೊಂದಿಗೆ ನಾವು ಸಹಾನುಭೂತಿಯಿಂದ ವ್ಯವಹರಿಸಬೇಕೇ 
ಹೊರತು ಅಸಹನೆಯಿಂದ ವರ್ತಿಸಬಾರದು. ಇಂತಹ ಬೇಡಿಕೆಗಳಿಗೆ ಕಾರಣ ಏನೆಂಬುದರ 
ಬಗ್ಗೆ ನಾವ ಗಾಢವಾಗಿ ಯೋಚಿಸಬೇಕಾಗುತ್ತದೆ. ನಮ್ಮದೇಶದಲ್ಲಿ ವಿಭಿನ್ನ ವಲಯಗಳು, 
ವಿಭಿನ್ನ ಪ್ರಾಂತ್ಯಗಳು ಮತ್ತು ವಿಭಿನ್ನ ಜನವರ್ಗಗಳಿರುವುದರಿಂದ ಇಂತಹ ಬೇಡಿಕಗಳು 
ಉದ್ಭವಿಸುತ್ತವೆ. ಅವರ ಸಮಸ್ಯೆಗಳು ಕೂಡಾ ಅದೇ ರೀತಿ ಭಿನ್ನ ಭಿನ್ನವಾಗಿರುತ್ತವೆ. 
ಅವುಗಳನ್ನು ಬಗೆಹರಿಸದ ಹೊರತು ಕಾಯಿದೆಗಳ ಬದಲಿಯಿಂದ ನಾವು ಏನನ್ನೂ 
ಸಾಧಿಸಲು ಸಾಧ್ಯವಿಲ್ಲ. ಕಾಯ್ದೆಗಳ ಕೋಟೆ ನಮನ್ನು ಒಂದುಗೂಡಿಸಲಾರದು. ಒಂದು 
ವೇಳೆ ನಾವು ಹಾಗೆ ಮಾಡಲು ಯತ್ತಿಸಿದ್ದಲ್ಲಿ ದೇಶವು ಒಡೆದು ಹೋಗುವುದು. ಹಾಗಾಗಿ 
ಬಲವಂತದಿಂದ ಸಮಗ್ರತೆಯನ್ನು ತರುವುದು ಅಸಾಧ್ಯ ಎಂಬುದು ನನ್ನ ನಂಬಿಕೆಯಾಗಿದೆ. 


ನಾನು ವಾಜಪೇಯಿ ಸಾಹೇಬರು ಹೊಂದಿರುವ ಉದ್ದೇಶದ ಬಗ್ಗೆ ಒಪ್ಪುತ್ತೇನೆ. 


ಪತಿಭಾವಂತ ಸಂಸದೀಯ ಪಟು 123 


ಅವರ ಮನೋಗತ ಒಳ್ಳೆಯದೆ. ಆದರೆ ಬರಿ ಕಾಯ್ದೆ ತರುವುದರಿಂದ ಈ ಸಮಗ್ರತೆಯನ್ನು 
ನಾವ ಸಾಧಿಸಲಾರೆವು. ಹಾಗಿದ್ದರೆ ಸಂವಿಧಾನವನ್ನು ರಚಿಸಿರುವ ದಾದರೂ ಯಾವ 
ಉದ್ದೇಶಕ್ಕಾಗಿ? ಅದನ್ನು ಬರಿಯ ಕಲ್ಪನೆಯಿಂದಷ್ಟೇ ರೂಪಿಸಿಲ್ಲ. ಪರಿಕಲ್ಪನೆ ಎಷ್ಟೇ 
ಉತ್ತಮವಾಗಿರಬಹುದು. ಆದರೆ ದೇಶದಲ್ಲಿನ ಸಾಮಾಜಿಕ ಶಕ್ತಿಗಳ ನಡುವೆ ಒಂದು 
ಸಮತೋಲನವನ್ನು ಕಾಯ್ದುಕೊಳ್ಳುವುದು ಅತ್ಯಗತ್ಯವಾಗಿದೆ. ಸಂವಿಧಾನದಲ್ಲಿರುವುದು 
ಈ ಸಮತೋಲನ. ಈ ಸಮತೋಲನಕ್ಕೆ ಭಂಗ ಬಂದಾಗಲೆಲ್ಲ ಈ ಸಮತೋಲನವನ್ನು 
ಮತ್ತೆ ಸಮಪ್ರಮಾಣದಲ್ಲಿ ಕಾಯ್ದುಕೊಳ್ಳುವ ಅಗತ್ಯ ಉಂಟಾಗುತ್ತದೆ. ಇದು ನಮ್ಮ 
ಸಂವಿಧಾನದ ವಿಶೇಷತೆಯಾಗಿದೆ. ಜನತಾಂತ್ರಿಕ ವಿಧಾನದಿಂದಲೇ ಈ 
ಸಮತೋಲನವನ್ನು ಸಾಮರಸ್ಯವನ್ನು ಕಾಯ್ದುಕೊಳ್ಳಬೇಕಾಗಿದೆ. ಸಂವಿಧಾನದ ನಿರ್ದೇಶಕ 
ತತ್ವಗಳು ಈ ದಿಸೆಯಲ್ಲಿ ಕೆಲವೊಂದು ಮಾರ್ಗದರ್ಶಿ ಸೂತ್ರಗಳನ್ನು ಒದಗಿಸಿದೆ. 


ಕಾಶ್ಮೀರದಲ್ಲಿನ ಈಗಿನ ಪರಿಸ್ಪಿತಿಯ ಬಗ್ಗೆ ನಾವೇನೂ ಸಂತುಷ್ಟರಾಗಿಲ್ಲ. 
ಕಾಶ್ಮೀರದ ಮುಸ್ಲಿಮ ಸ್ವಾತಂತ್ರ , ಹೋರಾಟದಲ್ಲಿ ನಮಗೆ ಪೂರ್ಣ ಬೆಂಬಲ 
ನೀಡಿದರೆಂಬುದನ್ನು ನಾವು ಮರೆಯಬಾರದು. ಹಾಗಾಗಿ ಅವರೀಗ ನಮ್ಮಮೇಲೆ ಏಕೆ 
ಇಷ್ಟೊಂದು ಕೋಪದಿಂದ ಇದ್ದಾರೆ ಎಂಬುದನ್ನು ನಾವೀಗ ಕಂಡುಕೊಳ್ಳಬೇಕಾಗಿದೆ. ಅದೇ 
ರೀತಿ ಕೇರಳದ ಜನತೆ ಕಮ್ಯುನಿಸ್ಪ್ತ ಪಾರ್ಟಿಯನ್ನು ಏಕೆ ಚುನಾಯಿಸಿದರು ಎಂಬುದನ್ನು 
ನಾವೀಗ ಯೋಚಿಸಬೇಕಾಗಿದೆ. ಆ ರಾಜ್ಯದ ಜನತೆ ಚೀನಾದಿಂದ ಬಂದವರೇನೂ 
ಅಲ್ಲ. ಹಾಗಿದ್ದರೆ ಅವರು ಏಕೆ ಕಮ್ಮುನಿಸ್ಪರಾಗಿ ಪರಿವರ್ತಿತರಾಗಿದ್ದಾರೆ ಹಾಗಾಗಿ ಈ 
ಎಲ್ಲರ ಕಾರಣಗಳನ್ನು ನಾವ ಕಂಡುಕೊಳ್ಳಲು ಪ್ರಯತ್ನಿಸಬೇಕು. ಇಲ್ಲವಾದರೆ ನಾವು 
ಯಾವ ಪರಿಹಾರವನ್ನು ಕಂಡುಕೊಳ್ಳಲಾರೆವು. ಅದಕ್ಕೆ ರಾಜಕೀಯ ಮತ್ತು ಆರ್ಥಿಕ 
ಕಾರಣಗಳಿರಡು ಇವೆ. ನೀವು ಬಲವಂತದಿಂದ ಏಕತೆಯನ್ನು ತರಲಾರಿರಿ ಕಮ್ಯುನಿಸ್ಟ್‌ 
ಪಾರ್ಟಿಯನ್ನು ಕಾನೂನುಬಾಹಿರ ಪಕ್ಷವೆಂದು ಘೋಷಿಸಬೇಕೆಂದು ಬಹಳ ಸಲ 
ಕೇಳಲಾಗಿದೆ. ಆದರೆ ಅದರ ಪರಿಣಾಮ ಏನಾದೀತು? ಅದೇ ರೀತಿ ಕಾಶ್ಲೀರದಲ್ಲಿನ 
ಈಗಿನ ಪರಿಸ್ಥಿತಿ ಮತ್ತು ದೇಶದಲ್ಲಿನ ಸಂಕ್ಟೋಭೆಯ ಬಗೆಗೆ ನಾವು ಮತ್ತೊಮ್ಮೆ 
ಯೋಚಿಸಬೇಕಾಗಿದೆ. ಅದೇ ರೀತಿ ಇಡೀ ಸಂವಿಧಾನನ್ನೇ ನಾವೀಗ ಅಮೂಲಾಗ್ರ 
ಪರಾಮರ್ಶೆಗೆ ಒಳಪಡಿಸಬೇಕು. ಜನಸಮುದಾಯದಲ್ಲಿನ ಎಲ್ಲ ವರ್ಗಗಳನ್ನು ನಾವು 
ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಕಾಶ್ಮೀರಿಗಳು ತಾವು ಭಾರತದ ಅವಿಭಾಜ್ಯ ಅಂಗ 
ಎಂದು ಹೇಳಿಕೊಳ್ಳುತ್ತಿರುವಾಗ ನಾವು ಯಾವುದೇ ಅವಸರದ ಹೆಜ್ಜೆಯನ್ನು ಇಡಬಾರದು. 
ನಾಗಾಲ್ಯಾಂಡ್‌ಗೂ ಈ ಮಾತು ಅನ್ವಯವಾಗುತ್ತದೆ. ಈ ಮೊದಲು ಈ ನಿಟ್ಟಿನಲ್ಲಿ 
ನಾವು ಸರಿಯಾದ ಪ್ರಯತ್ನಗಳನ್ನು ನಡೆಸಿದ್ದರೆ ಪರಿಸ್ಥಿಶಿ ಈ ಮಟ್ಟಕ್ಕೆ ಮುಟ್ಟುತ್ತಿರಲಿಲ್ಲ. 


124 4 ಎಸ್‌. ಎಮ್‌. ಜೋಶಿ 


ಗಡಿ ಪ್ರದೇಶದ ರಾಜ್ಯಗಳಲ್ಲಿ ನಾವು ಅಂಗೀಕರಿಸಿರುವ ಧೋರಣೆಯು ಅಲ್ಲಿನ ಜನತೆಯ 
ಹೃದಯಗಳನ್ನು ಗೆಲ್ಲುವಲ್ಲಿ ಸಹಕಾರಿಯಾಗಿಲ್ಲ. ಕಾಶ್ಲೀರ ಮತ್ತು ನಾಗಲ್ಮಾಂಡ್‌ಗಳಲ್ಲಿ 
ನಾವು ಸಾಕಷ್ಟು ಹಣವನ್ನು ಖರ್ಚು ಮಾಡಿದ್ದೇವೆ. ಆದರೆ ಅಲ್ಲಿನ ಜನರನ್ನು ರಾಷ್ಟ್ರೀಯ 
ಮುಖ್ಯವಾಹಿನಿಯಲ್ಲಿ ಒಗ್ಗೂಡಿಸುವ ನಿಟ್ಟಿನಲ್ಲಿ ಗಂಭೀರ ಪ್ರಯತ್ನಗಳು ನಡೆದಿಲ್ಲ. ಈ 
ಕಾರಣದಿಂದಾಗಿ ಅಲ್ಲಿನ ಜನರು ಪರಕೀಯರೆಂಬ ಭಾವನೆಯನ್ನು ಬೆಳೆಸಿಕೊಂಡಿದ್ದಾರೆ. 
ಮತ್ತು ಅದೇ ಕಾರಣದಿಂದ ಪ್ರತ್ಯೇಕ ರಾಜ್ಯದ ಮಾತುಗಳನ್ನು ಆಡುತ್ತಿದ್ದಾರೆ. ನಾಗಾಲ್ಯಾಂಡ್‌ 
ಮತ್ತು ಮಿಜೋರಾಂಗಳಲ್ಲಿ ಕೂಡಾ ಇದೇ ಪರಿಸ್ತಿತಿ ನಿರ್ಯಾಣಗೊಂಡಿದೆ ವಣಿಪುರದಲ್ಲಿ 
ಕೂಡಾ ಕ್ಷೋಭೆಯ ವಾತಾವರಣವಿದೆ. ಮಣಿಪುರದಲ್ಲಿ ಸತ್ಕಾಗ್ರಹವೊಂದು ನಡೆಯುತ್ತಿದ್ದು 
ನಮ್ಮ ಬಗ್ಗೆ ತಾರತಮ್ಯದ ಧೋರಣೆಯನ್ನು ಅನುಸರಿಸುತ್ತಿದ್ದಾರೆಂದು ಅವರು ನಮನ್ನು 
ಪ್ರಶ್ನಿಸುತ್ತಿದ್ದಾರೆ. ಸರಕಾರವು ಐದು ಲಕ್ಷ ಜನಸಂಖ್ಯೆ ಹೊಂದಿರುವ ನಾಗಾಲ್ಯಾಂಡ್‌'ಗೆ 
ರಾಜ್ಯದ ಸ್ಥಾನಮಾನ ನೀಡಿದೆ. ಆದರೆ ಹತ್ತು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇರುವ 
ಮಣಿಪುರವನ್ನು ರಾಜ್ಯದ ಸ್ಥಾನಮಾನ ಮತ್ತು ಸ್ವಾಯತ್ತತೆಯಿಂದ ಏಕೆ ವಂಚಿಸಿದೆ? 


ದೇಶದಲ್ಲಿ ನಾವ ಏಕತೆಯನ್ನು ಕಾಯ್ದುಕೊಳ್ಳಲು ಬಯಸುತ್ತೇವೆಯಾದರೆ ನಾವು 
ಗಡಿರಾಜ್ಯಗಳ ವಿಷಯದಲ್ಲಿ ಸುಸ್ಪಷ್ಟವಾದ ಮತ್ತು ಏಕರೂಪದ ನೀತಿಯನ್ನು 
ಆಂಗೀಕರಿಸಬೇಕಾಗಿದೆ. ಇಂದು ನೀವು ಮಹಾರಾಷ್ಟ್ರದಲ್ಲಿ ಏನನ್ನು ಮಾಡುತ್ತೀರೋ 
ಅದನ್ನು ಕಾಶ್ಲೀರದಲ್ಲಿ ಅಷ್ಟು ಸುಲಭವಾಗಿ ಕಾರ್ಯರೂಪಕ್ಕೆ ತರಲು ಸಾಧ್ಯವಿಲ್ಲ. ಬಹುಶಃ 
ಮುಂಬರುವ ದಿನಗಳಲ್ಲಿ ಅದು ಸಾಧ್ಯವಾದೀತು. ಆದರೆ ದೇಶದಲ್ಲಿ ಸಂಪೂರ್ಣ 
ಸಮಗ್ರತೆಯನ್ನು ಸಾಧಿಸುವಲ್ಲಿ ನಾವು ಯಶಸ್ವಿಗಳಾಗಬೇಕು. ಇಂದು ಪರಿಸ್ಥಿತಿ ತೀರಾ 
ಭಿನ್ನವಾಗಿರುವಾಗ ನಾವು ವಾಸ್ತವಾಂಶಗಳನ್ನು ಗಹಿಸಬೇಕು ಮತ್ತು ವಾಸ್ತವತೆಯಿಂದ 
ದೊರ ಉಳಿಯಬಾರದು. 


ಕಾಶ್ಮೀರದಲ್ಲಿನ ಪರಿಸ್ಪಿತಿಯ ಬಗ್ಗೆ ನಾನೇನೂ ಸಂತುಷ್ಟನಾಗಿಲ್ಲ. ಕಾಶ್ಮೀರದಲ್ಲಿ 
ಸರ್ಕಾರಿ ನೌಕರರ ಸಮಸ್ಯೆಯೂ. ಇದೆ. ಸಾದಿಕ್‌ ಸಾಹೇಬ್‌ ಅವರು ಅತ್ಯಂತ ಪ್ರಗತಿಶೀಲ 
ಮನೋಭಾವದವರೆಂದು ಹೆಸರಾಗಿದ್ದಾರೆ. ಆದರೆ ಕಾಶ್ಮೀರದಲ್ಲಿ ಬಂಡವಾಳಷಾಹಿ 
ಆಡಳಿತ ಜಾರಿಯಲ್ಲಿದೆ ಎಂದು ಇಲ್ಲಿ ಹೇಳಲಾಗುತ್ತಿದೆ. ಸಾದಿಕ್‌ ಸಾಹೇಬ್‌ ಅವರು 
ಪ್ರಗತಿಶೀಲರಾದರೆ ಪ್ರಧಾನ ಕಾರ್ಯದರ್ಶಿ ಶ್ರೀ ಶಿಶುಪಾಲ್‌ ಅವರು ನಮ್ಮ ಮಿತ್ರರನ್ನು 
ಬೇಟಿಯಾಗಲು ಬಂದಾಗ ಅವರನ್ನು ಏಕೆ ಬಂಧಿಸಲಾಯಿತು? ಆ ಸಂದರ್ಭದಲ್ಲಿ 
ಐವತ್ತು ಮಂದಿಯನ್ನು ಬಂಧಿಸಲಾಯಿತು. ಅವರಲ್ಲಿ ಹನ್ನೆರಡು ಮಂದಿಯನ್ನು ಪ್ರತಿಬಂಧಕೆ 
ಸ್ಥಾನಬದ್ಧತೆಯನ್ವಯ ಬಂಧಿಸಲಾಯಿತು. ಅವರ ಪ್ರತಿಬಂಧಕ ಬಂಧನವು ಅತ್ಯಂತ 
ವಿಭಿನ್ನ ಸ್ವರೂಪದ್ದು. ಈ ಪರಿಸ್ಥಿಶಿ ಸಂತೋಷ ಜನಕವಾದದ್ದಲ್ಲ. ಹಾಗಾಗಿ ಅಲ್ಲಿಯ 


ಪತಿಭಾವಂತ ಸಂಸದೀಯ ಪಟು 125 


ಜನರ ಮೇಲೆ ನಡೆಸಲಾಗುತ್ತಿರುವ ಅತಿರೇಕಗಳನ್ನು ನಾವು ಪ್ರತಿಭಟಿಸಲೇಬೇಕು. ಹಾಗಾಗಿ 
ನಾವು ಈಗ ಅಲ್ಲಿನ ಪರಿಸ್ಥಿಶಿಯ ವಿಶ್ಲೇಷಣೆಯನ್ನು ನಡೆಸಲೇಬೇಕು. ಇಲ್ಲಿ ಭೂ 
ಕಾಯ್ದೆಗಳ ಬಗ್ಗೆಯೂ ಪ್ರಸ್ತಾಪಿಸಲಾಗಿದೆ. ಈ ಸಂಬಂಧದಲ್ಲಿ ನನಗೊಂದು ದೂರು 
ಬಂದಿದ್ದು, ನಾನು ಗೃಹಸಚಿವರ ಗಮನವನ್ನು ಅದರತ್ತ ಸೆಳೆಯಲು ಬಯಸುತ್ತೇನೆ. 
ಅಲ್ಲಿ ಎರಡು ವಿಮಾನ ನಿಲ್ದಾಣಗಳಿವೆ ಎಂಬುದು ನನ್ನ ಗಮನಕ್ಕೆ ಬಂದಿದೆ. ಒಂದು 
ನಾಗರಿಕ ವಿಮಾನ ನಿಲ್ದಾಣ, ಇನ್ನೊಂದು ಮಿಲಿಟರಿಗೆ ಸೇರಿದ್ದು, ಮಿಲಿಟರಿ ವಿಮಾನ 
ನಿಲ್ದಾಣ ಪ್ರತ್ಯೇಕವಾಗಿರಬಹುದು. ಆದರೆ ಇದರಿಂದಾಗಿ ಇಲ್ಲಿನ ನಾಗರೀಕರಿಗೆ ಭೂಮಿ 
ಸಿಗುತ್ತಿಲ್ಲ. ಅವರಿಗೆ ಭೂಮಿಯನ್ನು ಒದಗಿಸುವುದು ಸರ್ಕಾರದ ಕರ್ತವ್ಯವಾಗಿದೆ. 
ಭೂಕಾಯ್ದೆಗಳು ಸ್ಥಳದಿಂದ ಸ್ಥಳಕ್ಕೆ ವಿಭಿನ್ನವಾಗಿರುತ್ತದೆ. ಉದಾಹರಣೆಗೆ ಚೋಟಾ 
ನಾಗಪುರದಲ್ಲಿರುವ ಕಾಯ್ದೆ. ಇಲ್ಲಿ ಆದಿವಾಸಿಗಳು ಜಿಲ್ಲಾಧಿಕಾರಿಗಳ ಅನುಮತಿಯ 
ಹೊರತಾಗಿ ತಮ್ಮ ಜಮೀನನ್ನು ಮತ್ತೊಂಬ್ಬರಿಗೆ ವರ್ಗಾವಣೆ ಮಾಡುವಂತಿಲ್ಲ. ಈ 
ಕಾಯ್ದೆ ಇನ್ನೂ ಅಲ್ಲಿ ಊರ್ಜಿತವಾಗಿದೆ. ಕಾಶ್ಮೀರದಲ್ಲೂ ಬಹುಶಃ ಅದೇ ಪರಿಸ್ಥಿತಿ 
ಇರಬಹುದು. ಹಾಗಾಗಿ ಹಳೆಯ ಪದ್ಧಶಿಯನ್ನು ಕ್ರಮೇಣ ಬದಲಾಯಿಸಬೇಕಾಗುತ್ತದೆ. 


ನಮ್ಮದು ಒಂದು ವಿಶಾಲವಾದ ರಾಷ್ಟ್ರವಾಗಿದ್ದು ಇಲ್ಲಿ ಬೇರೆ ಬೇರೆ 
ಮತಧರ್ಮಗಳ, ಬೇರೆ ಬೇರೆ ಭಾಷೆಗಳ ಜನರಿದ್ದಾರೆ. ಹಾಗಾಗಿ ಈ ಎಲ್ಲ ನಂಗತಿಗಳನ್ನು 
ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಮುಂದುವರಿಯಬೇಕಾಗಿದೆ. ನಾವಿಂದು ಕೇರಳದಲ್ಲಿ 
ಬಂಧಿತರಾಗಿರುವ ಕೇಂದ್ರ ಸರ್ಕಾರಿ ನೌಕರರ ವಿರುದ್ಧ ಇರುವ ಮೊಕದ್ದಮೆಗಳನ್ನು 
ಹಿಂತೆಗೆದುಕೊಳ್ಳುವುದನ್ನು, ಅದೇ ರೀತಿ ಪಂಜಾಬ್‌ನಲ್ಲಿನ ಮೊಕದ್ದಮೆಗಳನ್ನು ವಾಪಸ್ಸು 
ಪಡೆಯುತ್ತಿರುವುದನ್ನು ನೋಡುತ್ತಿದ್ದೇವೆ. ಆದರೆ ಮಹಾರಾಷ್ಟ್ರದಲ್ಲಿನ ಪ್ರಕರಣಗಳನ್ನು 
ಮಾತ್ರ ಹಿಂತೆಗೆದುಕೊಳ್ಳುವ ಪ್ರಸ್ತಾಪವೇ ಕೇಳಿಸುತ್ತಿಲ್ಲ. ಇದು ತಾರತಮ್ಯ ಅಲ್ಲವೆಂದಾದರೆ 
ಅದನ್ನು ನೀವು ಮತ್ತೇನೆಂದು ಕರೆಯುತ್ತೀರಿ. ಇಂತಹ ತಾರತಮ್ಯವನ್ನು ಕೂಡಾ ನಾವು 
ನಿವಾರಿಸಬೇಕು. ಈ ತಾರತಮ್ಯ ನೀತಿಗೆ ಕಾರಣವೇನು? ನಾವು ಪರಸ್ವರ ವಿರುದ್ಧವಾದ 
ಮತ್ತು ಪರಸ್ಪರ ವಿರೋಧಾಭಾಸಗಳಿಂದ ಕೂಡಿದ ನೀತಿಯನ್ನು ಅನುಸರಿಸುತ್ತಿರುವುದೇ 
ಅದಕ್ಕೆ ಕಾರಣ. ಇಂತಹ ವಿರೋಧಾಭಾಸವನ್ನು ನಾವು ಕೊನೆಗಾಣಿಸಲೇಬೇಕು. ನಾನು 
ಮೊದಲೇ ಹೇಳಿದಂತೆ ನಾವು ಮೊದಲು ಅಲ್ಲಿನ ಪರಿಸ್ಥಿತಿಯನ್ನು ಸುಧಾರಿಸಬೇಕು ಮತ್ತು 
ಅಲ್ಲಿನ ಜನರ ಹೃದಯಗಳನ್ನು ಗೆಲ್ಲಬೇಕು. ನಾನು ಮುಸ್ಲಿಂ ಸಮುದಾಯದ ವಿಷಯದಲ್ಲಿ 
ಸಮಾಧಾನ ಚಿತ್ತದಿಂದ ಮತ್ತು ಸಹಾನುಭೂತಿ ತೋರುವವರಲ್ಲಿ ಒಬ್ಬನಾಗಿದ್ದೇನೆ. ಆದರೆ 
ದೇಶದಲ್ಲಿನ ಅಲ್ಪಸಂಖ್ಯಾತ ಸಮುದಾಯದ ಬಹುಭಾಗದವರು ಪ್ರತ್ಯೇಕ ಪಾಕಿಸ್ತಾನದ 
ಬೇಡಿಕೆಯನ್ನು ಮುಂದಿಟ್ಟಿದ್ದರು. ಮತ್ತು ಆ ಕಾರಣದಿಂದಲೇ ದೇಶ ವಿಭಜಿತವಾಯಿತು. 
ಈ ಕಾರಣದಿಂದ ಬಹುಸಂಖ್ಯಾತ ಭಾರತೀಯರಿಗೆ ನೋವುಂಟು ಮಾಡಿತು. ವಸ್ತುಸ್ತಿತಿ 
69-10 


126 ಎಸ್‌, ಎಮ್‌. ಜೋಶಿ 


ಎಂಬುದನ್ನು ಅವರು ಒಪ್ಪಲಿ ಬಿಡಲಿ ನಾನು ಇಲ್ಲಿ ಹೇಳಲೇಬೇಕು. ಇದು ಸುಲಭವಾಗಿ 
ಮರೆಯುವಂತಹ ವಿಷಯವಲ್ಲ. ನಿಷ್ಠೆಯನ್ನು ಯಾವಾಗಲೂ ವಿಭಜಿಸಲು ಬರುವುದಿಲ್ಲ. 
ಅದು ದೌರ್ಬಲ್ಯ. ಅವರ ಮಕ್ಕಳಲ್ಲಿ ನಾವು ದೇಶಾಭಿಮಾನ ಬೆಳೆಸಬೇಕಾಗಿದೆ. ಈ 
ವಿಷಯವನ್ನು ನಾನು ಇಲ್ಲಿ ಹಿಂದೆಯೇ ಪ್ರಸ್ತಾಪಿಸಿದ್ದೆ. ಒಮ್ಮೆ ಪೂನಾದಲ್ಲಿ ಹಿಂಸಾಚಾರ 
ಬುಗಿಲೆದ್ದಿದ್ದಸಂದರ್ಭದಲ್ಲಿ ಒಬ್ಬ ಸಣ್ಣ ಹುಡುಗ ನನ್ನ ಬಳಿಗೆ ಬಂದು “ಜೋಶಿ ಅಂಕಲ್‌, 
ನನ್ನ ಹತ್ತಿರ ಕುಳಿತುಕೊಳ್ಳುವ ಒಬ್ಬ ಹಿಂದೂ ಹುಡುಗ ನನ್ನ ಬಳಿ ನಿನ್ನ ಆಯೂಬ್‌ 
ಅದನ್ನು ಮಾಡಿದ ಎಂದು ಹೇಳುತ್ತಿರುತ್ತಾನೆ. ಈ ಆಯೂಬ್‌ ನಮವ ಹೇಗಾದ?” 
ಎಂದು ಕೇಳಿದ್ದ. ಆತ ಈ ಪ್ರಶ್ನೆಯನ್ನು ಕೇಳಿದಾಗ ಸ್ವಲ್ಪ ಹೊತ್ತು ನಾನು ಮೂಕನಾಗಿ 
ಬಿಟ್ಟೆ. ಸ್ವಲ್ಪ ಹೊತ್ತು ಕಳೆದ ಬಳಿಕ "ನೀನು ಇದನ್ನು ಅರ್ಥ ಮಾಡಿಕೊಳ್ಳಲು ತೀರಾ 
ಚಿಕ್ಕವ' ಎಂದು ಹೇಳಿಬಿಟ್ಟೆ. ಇದು ನಿಮ್ಮಮತ್ತು ನಮ್ಮ ಪೂರ್ವಿಕರು ಎಸಗಿದ ಅನ್ಯಾಯದ 
ಫಲಿತಾಂಶವಾಗಿದೆ. ನಮ್ಮದೇಶದಲ್ಲಿ ಐದು ಕೋಟಿ ಜನ ಮುಸ್ಲಿಮರಿದ್ದಾರೆ. ಅವರು 
ಮಾನವರಾಗಿ ನಮಗಿಂತ ಏನೇನೂ ಭಿನ್ನರಲ್ಲ. ಆದರೆ ಇಂದು ಕೆಲವರು ನಮ್ಮದೇಶದ 
ಬಗ್ಗೆಯೇ ಅನಾಸ್ಥೆ ತಾಳಿದ್ದಾರೆ ಎಂಬ ಅಂಶವನ್ನು ಅಲ್ಲಗೆಳೆಯುವ ಹಾಗಿಲ್ಲ. ಆದರೂ 
ಕೂಡಾ ನಾವು ವಾಸ್ತವತೆಯಿಂದ ದೂರ ಓಡಿಹೋಗಬಾರದು. ಅವರಲ್ಲೂ ರಾಷ್ಟ್ರ 
ಪ್ರೇಮದ ಭಾವನೆಯನ್ನು ತುಂಬುವುದು ನಮ್ಮಕರ್ತವ್ಯವೇ ಆಗಿದೆ. ನಾವು ಇದೆಲ್ಲವನ್ನೂ 
ಜನತಾಂತ್ರಿಕ ಮಾರ್ಗಗಳ ಮೂಲಕ ಮಾಡಲು ಬಯಸುತ್ತೇವೆ. ಪರಸ್ಪರ ಚರ್ಚೆಯ 
ದಾರಿಯನ್ನು ನಾವ ಕೈಬಿಟ್ಟರೆ ದೇಶದಲ್ಲಿ ಜನತಂತ್ರ ಬದುಕಿ ಉಳಿಯಲಾರದು. ಇಂದು 
ಶ್ರೀಮತಿ ಇಂದಿರಾಜಿಯವರು ಷೇಕ್‌ ಅಬ್ದುಲ್ಲ ಅವರನ್ನು ಭೇಟಿಯಾಗುವುದಿಲ್ಲವೆಂದಾದರೆ 
ಅವರು ಸಂಘಟಸಿದ ಸಮ್ಮೇಳನದಲ್ಲಿ ವ್ಯಕ್ತಪಡಿಸಲಾದ ಅಭಿಪ್ರಾಯಗಳನ್ನು ಮತ್ತು 
ಅಂಗೀಕೃತವಾದ ಗೊತ್ತುವಳಿಗಳನ್ನು ತಿರಸ್ಕರಿಸಲು ನಾವೂ ಮುಂದಾಗಬೇಕೇ? ಧೋರಣೆಗೆ 
ವಿರೋಧವಾಗುವ ಕಾರಣದಿಂದ ಪ್ರಧಾನ ಮಂತ್ರಿಯವರು ಅವರನ್ನು ಭೇಟಿಯಾಗಲು 
ಇಷ್ಟಪಡಲಾರರು. ಆದರೆ ನಾವೇಕೆ ಅವರೊಂದಿಗೆ ಮಾತುಗಳನ್ನು ನಿರಾಕರಿಸಬೇಕು? 
ನಾವು ಈ ಮಂದಿಯನ್ನು ಸಮಾಧಾನ ಪಡಿಸುವಂತಹ ಒಂದು ಮಾರ್ಗವನ್ನು ಕಂಡು 
ಹಿಡಿಯುವುದು ಮತ್ತು ಈ ದಿಸೆಯಲ್ಲಿ ಪ್ರಯತ್ನ ನಡೆಸುವುದು ನಮ್ಮಕರ್ತವ್ಯವೇ ಆಗಿದೆ. 


ಹಾಗಾಗಿ ಯಾವುದನ್ನು ಅವಸರವಸರವಾಗಿ ಮಾಡಬಾರದು ಎಂಬ ಅಂಶವನ್ನು 
ವಾಜಪೇಯಿಯವರು ಅರ್ಥೈಸಿಕೊಳ್ಳಬೇಕೆಂದು ನಾನು ಅವರಲ್ಲಿ ' ವಿನಂತಿಸುತ್ತೇನೆ. 
ಅದರಲ್ಲೂ ಅಲ್ಲಿ ತೀರಾ ಪ್ರಕ್ಷುಬ್ಧ ಮತ್ತು ಉದ್ರಿಕ್ತ ಪರಿಸ್ಥಿತಿ ಇರುವಾಗಲಂತೂ ನಾವು 
ಅವಸರ ಪಡಲೇಬಾರದು. ನಾವ ಯಾವ ಹೆಜ್ಜೆಯನ್ಹಾದರೂ ಅವಸರದಿಂದ ಇಟ್ಟಿದ್ದಾದರೆ 
ಅದು ನಮ್ಮ ಜನತಂತ್ರಕ್ಕೆ ಅಪಾಯಕಾರಿಯಾಗಿ ಪರಿಣಮಿಸಬಹುದು. ಹಾಗಾಗಿ ನಮ್ಮ 


ಪತಿಭಾವಂತ ಸಂಸದೀಯ ಪಟು 127 


ನಾಯಕರಾಗಿದ್ದ ಗೌರವ ಸದಸ್ಯರಾದ ಡಾ. ಲೋಹಿಯಾ ಅವರು ಪ್ರಾರಂಭದಲ್ಲಿ 
ಜಮ್ಮುಮತ್ತು ಕಾಶ್ಮೀರಕ್ಕೆ ನೀಡಿದ್ದ ಸ್ಥಾನಮಾನವನ್ನು ವಿರೋಧಿಸಿದ್ದರು. ಡಾ. ಲೋಹಿಯಾ 
ಅವರು ಹೇಳುತ್ತಿದ್ದಂತೆ ಜನತಂತ್ರವನ್ನು ರಕ್ಷಿಸಲು ಮತ್ತು ದೇಶದ ಏಕತೆ ಮತ್ತು 
ಸಮಗ್ರತೆಯನ್ನು ಕಾಯ್ದುಕೊಳ್ಳುವ ಸಲುವಾಗಿ ಒಕ್ಕೂಟವೊಂದು ರಚಿನೆಯಾಗಬೇಕಾಗಿದೆ. 
ಅವರ ಅಭಿಪ್ರಾಯವನ್ನು ನಾವ ಒಪ್ಪುತ್ತೇವೆ. ಈ ಸಮಗ್ರತೆಯ ಹೊರತಾಗಿ ನಾವ 
ಏನನ್ನು ಸಾಧಿಸಲಾರೆವು. ಹಾಗಾಗಿ ನಾಮವು ಈ ದೃಷ್ಟಿಕೋನದಿಂದ 
ಮುಂದುವರೆಯಬೇಕಾಗಿದೆ.* 


ಚರ್ಚೆಯ ಮಧೆ 


ಯಾವ ವಿಷಯದಲ್ಲೂ ಅವಸರ ಪಡಬಾರದೆಂದು ನಾನು ಮತ್ತೊಮ್ಮೆ 
ವಿನಂತಿಸಿಕೊಳ್ಳುತ್ತಿದ್ದೇನೆ. ನಾನು ಹಳೆಯ ತಲೆಮಾರಿಗೆ ಸೇರಿದವನು ಮತ್ತು ನನ್ನ 
ಮಾತನ್ನು ಕೇಳಲು ಜನ ಬಯಸಲಾರರು ಎಂಬುದನ್ನು ನಾನು ಅರಿತಿದ್ದೇನೆ. ಆದರೂ 
ನನ್ನ ಅಭಿಪ್ರಾಯವನ್ನು ನಿಮ್ಮೆಲ್ಲರ ಮುಂದಿಡುವುದು ನನ್ನ ಕರ್ತವ್ಯ ಎಂದು ಭಾವಿಸಿದ್ದೇನೆ. 
ಹಾಗಾಗಿ ಈ ವಿಷಯದಲ್ಲಿ ಆತುರಪಟ್ಟು ವರ್ತಿಸಬಾರದು ಮತ್ತು ಈ ಗೊತ್ತುವಳಿಯ 
ಮೇಲೆ ಮತದುವಕ್ಕೆ ಆಗ್ರಹಪಡಿಸಬಾರದೆಂದು ನಾನು ಮತ್ತೊಮ್ಮೆ ವಿಂತಿಸಿಕೊಳ್ಳುತ್ತೇನೆ. 


*ಗೌರವ ಸದಸ್ಕರಾದ ಡಾ. ಲೋಹಿಯಾರವರು ಪ್ರಾರಂಭದಲ್ಲಿ ಜಮ್ಮುಮತ್ತು 
ಕಾಶ್ಮೀರಕ್ಕೆ ನೀಡಿದ್ದ ಸ್ಥಾನಮಾನವನ್ನು ವಿರೋಧಿಸಿದ್ದರು. 


128 ಬಿಸ್‌. ಎಮ್‌. ಜೋತಿ 


ಅಧ್ಯಾಯ - 18 
ಸಾರ್ವಜನಿಕ ಉದ್ಯೋಗ ಪರಿಗಣನೆ ತಿದ್ದುಪಡಿ ಮಸೂದೆ* 


ಮಾನ್ಯ ಸಭಾಧ್ಯಕ್ಷರೇ, ಸದನದ ಮುಂದೆ ಮಂಡಿಸಿರುವ ಸಾರ್ವಜನಿಕ 
ಉಜ್ಯೋಗ ತಿದ್ದುಪಡಿ ಮಸೂದೆಯನ್ನು ನಾನು ಬೆಂಬಲಿಸುತ್ತೇನೆ. ಈ ಮಸೂದೆಯು 
ಹಿಂದುಳಿದ ಪ್ರದೇಶಗಳ ಜನರಿಗೆ ಹೆಚ್ಚನ ಹಕ್ಕುಗಳನ್ನು ಕಲ್ಪಿಸಿ ಕೊಡುವ ರೀತಿಯಲ್ಲಿ 
ಹೆಚ್ಚು ಸಮಗ್ರ ಸ್ವರೂಪದ್ದಾಗಿರುವುದರಿಂದ ನಾನು ಅದನ್ನು ಬಹಳವಾಗಿ ಮೆಚ್ಚಿಕೊಂಡಿದ್ದೇನೆ. 
ಎರಡು ದಿನಗಳ ಹಿಂದೆ ನನಗೆ ಅಲ್ಲಿಗೆ' (ತೆಲಂಗಾಣ) ಹೋಗುವ ಮತ್ತು ಅಲ್ಲಿನ 
ಪರಿಸ್ಥಿತಿಯನ್ನು ಖುದ್ದಾಗಿ ಅಧ್ಯಯನ ಮಾಡುವ ಅವಕಾಶ ದೊರೆಯಿತು. ಅಲ್ಲಿ 
ನಡೆಯುತ್ತಿರುವ ಚಳವಳಿಗೆ ಯಾವುದೇ ರಾಜಕೀಯ ಪಕ್ಷದ ಬೆಂಬಲವಿಲ್ಲ. ಆದರೂ 
ನಾವು, ಅಂದರೆ ವಿರೋಧ ಪಕ್ಷದವರು ಈ ರೀತಿಯ ಚಳವಳಿಗಳನ್ನು ಸಂಘಟಿಸುತ್ತಿದ್ದೇವೆ 
ಎಂದು ಪದೇ ಪದೇ ಆರೋಪಿಸಲಾಗುತ್ತಿದೆ. ಆದರೆ ಅಲ್ಲಿನ ಚಳವಳಿಗೆ ಪ್ರತಿಪಕ್ಷಗಳಲ್ಲಿ 
ಯಾರೂ ಕೂಡಾ ಬೆಂಬಲ ನೀಡುತ್ತಿಲ್ಲ ಎಂಬ ಅಂಶ ಅಲ್ಲಿ ನನಗೆ ಮನವರಿಕೆಯಾಯಿತು. 
ಆದರೂ ಅಲ್ಲಿ ವಿದ್ಯಾರ್ಥಿಗಳು ಬಹಳ ಬೊಡ್ಡ ರೀತಿಯಲ್ಲೇ ಚಳವಳಿ ನಡೆಸುತ್ತಿದ್ದಾರೆ. 
ಸುಮಾರು ನಾಲ್ಕು ಗಂಟೆಗಳ ಕಾಲ ನಾನು ನಮ್ಮ ಪಕ್ಷದವರಿಗೆ ವಸ್ತುಸ್ಸಿತಿಯನ್ನು 
ಮನಗಾಣಿಸಲು ಯತ್ನಿಸಿದೆ. ಪ್ರತ್ಯೇಕ ತೆಲಂಗಾಣ ರಾಜ್ಯ ರಚಿಸಿದರು ಕೂಡಾ ಅವರ 
ನಿರುದ್ಯೋಗದ ಸಮಸ್ಯೆ ಪರಿಹಾರವಾಗುವುದಿಲ್ಲ ಎಂದು ನಾನು ಅವರಿಗೆ ಹೇಳಿದೆ. 
ಇದು ಅತ್ಯಂತ ಕಠಿಣ ಕಾರ್ಯಭಾರವಾಗಿತ್ತು. ಆದರೂ ವಿದ್ಯಾರ್ಥಿಗಳಿಗೆ ವಿಷಯವನ್ನು 
ತಿಳಿ ಹೇಳಲು ನಾನು ಯತ್ನಿಸಿದೆ. ಅವರ ಮಾತುಗಳನ್ನು ಕೇಳಿ ನನಗೆ ಅಚ್ಚರಿಯಾಯಿತು. 
ರಾಜ್ಯಗಳ ಪುನರ್‌ ಸಂಘಟನಾ ಆಯೋಗವು ಪ್ರತ್ಯೇಕ ತೆಲಂಗಾಣ ರಾಜ್ಯದ ರಚನೆಗೆ 
ಶಿಫಾರಸ್ಸು ಮಾಡಿದ್ದರೂ ಶಿಫಾರಸ್ಸನ್ನು ಸರ್ಕಾರ ಅನುಷ್ಠಾನಕ್ಕೆ ತಂದಿಲ್ಲ ಎಂದೂ ಅವರು 
ನನಗೆ ಹೇಳಿದರು. ಆದರೆ ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ಆಗಿನ ನಾಯಕರಲ್ಲಿ 
ಅನೇಕರು, ತೆಲುಗು ಮಾತನಾಡುವ ಜನರು ಸಂಘಟಿತರಾಗಿದ್ದಾರೆ. ಅವರು ರಾಜ್ಯ 
ಕ್ಷಿಪ್ರವಾಗಿ ಪ್ರಗತಿ ಸಾಧಿಸುವುದೆಂದು ಭಾವಿಸಿದ್ದೇ ಕಾರಣವಾಗಿತ್ತು. ಅದಕ್ಕೆ ತಮಗೆ 
ವಿಶೇಷ ರಕ್ಷಣೆ ಒದಗಿಸಿ ಕೊಡುವ ಷರತ್ತಿನ ಮೇರೆಗೆ ತೆಲಂಗಾಣದ ಜನತೆ ಈ 
ಅಭಿಪ್ರಾಯವನ್ನು ಒಪ್ಪಿಕೊಂಡಿದ್ದರು. ಈ ಸಂಬಂಧದಲ್ಲಿ ಒಂದು ಒಪ್ಪಂದಕ್ಕೆ 
ಹೆಸ್ತಾಕ್ಷರವಾಗಿದ್ದರೂ ಕೂಡಾ ಅದನ್ನು ಜಾರಿಗೆ ತಂದಿರಲಿಲ್ಲ. ಈ ಸಂಬಂಧದಲ್ಲಿ ಈಗ 
ಹೇಳಲಾಗಿರುವುದೆಲ್ಲವನ್ನೂ ನಾನು ಇಲ್ಲಿ ಮಾತ್ರ ಹೇಳಲು ಬಯಸುವುದಿಲ್ಲ. ವಾಸ್ತವವಾಗಿ 
ತೆಲಂಗಾಣ ಪ್ರದೇಶದಿಂದ ಸಂಗ್ರಹಿಸಲಾದ ವರಮಾನದಲ್ಲಿನ ಹೆಚ್ಚುವರಿ ಅಂಶವನ್ನು 


*ಲೋಕಸಭಾ ಚರ್ಚೆ, ಮಾರ್ಚ್‌ 17, 1969, ಸಿಸಿ 242 - 247 


ಪುತಿಭಾವಂತೆ ಸಂಸದೀಯ ಪಟು 129 


ತೆಲಂಗಾಣಲ್ಲೇ ವಿನಿಯೋಗಿಸಬೇಕಾಗಿತ್ತು. ಈ ಹೆಚ್ಚುವರಿ ಹಣವನ್ನು ಎರಡು ಭಾಗಗಳಾಗಿ 
ವಿಂಗಡಿಸಬಹುದು. ಒಂದು ಭಾಗವನ್ನು ಹೆಚ್ಚುವರಿ ವರಮಾನವೆಂದೂ ಇನ್ನೊಂದು 
ಭಾಗವನ್ನು ಬಂಡವಾಳ ವೆಚ್ಚದ ಹೆಚ್ಚುವರಿ ಭಾಗವೆಂದೂ ವಿಂಗಡಿಸಬೇಕು. ಅವರ 
ಪ್ರಕಾರ ಹೆಚ್ಚುವರಿ ವರಮಾನ ಅಂದಾಜು ನಲವತ್ತು ಕೋಟಿ ರೂಪಾಯಿಗಳಷ್ಟಿತ್ತು. 
ಈ ಹಣವನ್ನು ಅಲ್ಲಿ ಖರ್ಚು ಮಾಡಿರಲಿಲ್ಲ. ಹೀಗಾಗಿ ಅಲ್ಲಿಯ ಜನರು 
ಅಸಮಾಧಾನಗೊಂಡಿದ್ದರು. ಅದೂ ಅಲ್ಲದೆ ಈ ಸಂಬಂಧದಲ್ಲಿ ತಂದ ಕಾಯ್ದೆ ಮತ್ತು 
ಅದರ ವಿಸ್ತರಣೆ ಈ ಒಡಂಬಡಿಕೆ ಭಾಗದಲ್ಲಿ ಆಗಿತ್ತೆಂದು ಅವರು ನನಗೆ ಹೇಳಿದರು. 
ಆಂಧ್ರಕ್ಕೆ ಎರಡು ಸ್ಥಾನಗಳಿದ್ದವು. ಅವುಗಳಲ್ಲಿ ಒಂದು ತೆಲಂಗಾಣದ ಜನತೆಗೆ 
ಹೋಗಬೇಕಾದ್ದು. ಆದರೆ ಹಾಗಾಲಿಲ್ಲ. ಶ್ರೀ ರಂಗ ಸಾಹೇಬ್‌ ಅವರು ಹೇಳಿದಂತೆ 
ಒಡಂಬಡಿಕೆಯನ್ನು ಯದ್ದಾತದ್ಧಾ ಉಲ್ಲಂಘಿಸಲಾಗಿತ್ತು. ಅದೇ ವೇಳೆಗೆ ಒಂದು 
ಪ್ರಾಂತೀಯ ಸಮಿತಿಯನ್ನು ಸಂಘಟಿಸಲಾಗಿತ್ತು. ಆದರೆ ಇನ್ನೊಂದು ಒಪ್ಪಂದದ ಪ್ರಕಾರ 
ವಿಧಾನಸಭೆಯಲ್ಲಿನ ತೆಲಂಗಾಣದ ಪ್ರತಿನಿಧಿಗಳ ಪ್ರಾಂತೀಯ ಸಮಿತಿ ಅದಾಗಿತ್ತು. ಅಲ್ಲಿ 
ಎಲ್ಲ ವಿಷಯಗಳು ಸರಿಯಾಗಿ ನಡೆಯುತ್ತಿದೆಯೇ ಎಂಬುದನ್ನು ಈ ಸಮಿತಿ 
ಪರಾಮರ್ಶಿಸಿತ್ತು. ಈ ಪ್ರಾಂತೀಯ ಸಮಿತಿ ಇತ್ತೀಚಿಗಷ್ಟೇ ತನ್ನ ತನಿಖೆಯನ್ನು 
ಪೂರ್ಣಗೊಳಿಸಿತ್ತು. ಹೆಚ್ಚುವರಿ ವರಮಾನ ಮತ್ತು ಉದ್ಯೋಗವಕಾಶಗಳಿಗೆ ಸಂಬಂಧಿಸಿದ 
ಪ್ರಶ್ನೆಗಳನ್ನು ಪರಿಶೀಲಿಸಲು ಒಂದು ವಿಶೇಷ ಸಮಿತಿಯೂ ರಚಿತವಾಗಿತ್ತು. ಈ ಸಮಿತಿಯ 
ವರದಿಯನ್ನು ನೋಡಿದಾಗ ನಿಜಕ್ಕೂ ನನಗೆ ಅಚ್ಚರಿಯಾಯಿತು. ಒಪ್ಪಂದಕ್ಕೇನೋ 
ಹಸ್ಟಾಕ್ಷರವಾಗಿತ್ತು. ಆದರೆ ಅದನ್ನು ಎಂದೂ ಜಾರಿಗೆ ತರಲೇ ಇಲ್ಲ. ಎಲ್ಲವೂ ಈ 
ಒಪ್ಪಂದಕ್ಕೆ ವ್ಯತಿರಿಕವಾಗಿಯೇ ನಡೆದಿತ್ತು. ಇತರ ಪ್ರದೇಶಗಳ ಜನರಿಗೂ ತೆಲಂಗಾಣದಲ್ಲಿ 
ಉಹ್ಯೋಗಾವಕಾಶಗಳನ್ನೇ ಕಲ್ಲಿಸಲಾಯಿತು. ಅಂಥವರ ಸಂಖ್ಯೆ ಸುಮಾರು ವಾಲ್ಕು 
ಸಾವಿರದಷ್ಟಿತ್ತು. ಆದರೆ ಇಲ್ಲಿನ ಮಂದಿ ನನಗೆ ಇದು ತಪ್ಪು ಹೇಳಿಕೆ ಎಂದು ತಿಳಿಸಿದರು. 
ಈ ಮಂದಿ ನಕಲಿ ಸರ್ಟಿಫಿಕೇಟ್‌'ಗಳನ್ನು ನೀಡಿದ್ದರೆಂದೂ, ಅವರ ಸಂಖ್ಯೆ ಸುಮಾರು 
ನಲವತ್ತು ಸಾವಿರವಾಗಿತ್ತೆಯೆಂದೂ ಅವರು ನನಗೆ ಹೇಳಿದರು. ಇದು ಪೂರ್ಣ 
ಸತ್ಯವಾಗಿರಲಾರದು. ಆದರೆ ಇಂತಹ ಮನೋವೃತ್ತಿಯು ಅತ್ಯಂತ ಅಪಾಯಕಾರಿಯಾಗಿದೆ. 
ನಾವ ದೇಶದಲ್ಲಿ ಸಮಗ್ರತೆಯನ್ನು ಬಯಸುತ್ತೇವೆ. ಈ ಉದ್ದೇಶಕ್ಕಾಗಿ ನಾವು ರಾಷ್ಟ್ರೀಯ 
ಏಕತಾ ಮಂಡಳಿಯನ್ನು ರಚಿಸಿದ್ದೇವೆ. ಅದೇ ಉದ್ದೇಶಕ್ಕಾಗಿ ನಾವು ಸಮ್ಮೇಳನಗಳನ್ನು 
ಸಂಘಟಿಸುತ್ತಿದ್ದೇವೆ. ಆದರೆ ನಾವು ಗ್ರಾಮಾಂತರ ಪ್ರದೇಶಗಳಿಗೆ ಹೋಗದ ಹೊರತು 
ಮತ್ತು ಈ ಮಂದಿಯನ್ನು ಸಂಘಟಿಸದೇ ರಚನಾತಕ್ರವಾಗಿ ಏನನ್ನೂ ನಾವು ಸಾಧಿಸಲು 


ಸಾಧ್ಯವಿಲ್ಲ. 


130 ಎಸ್‌. ಎಮ್‌. ಜೋತಿ 


ನಿಜಾಂ ರೈಲ್ವೆಯನ್ನು ನಮ್ಮ ರೈಲ್ವೆ ವ್ಯವಸ್ಥೆಯೊಂದಿಗೆ ಸೇರ್ಪಡೆಗೊಳಿಸಿದಾಗ 
ನಿಜಾಂ ರಾಜ್ಯಕ್ಕೆ ಸ್ವಲ್ಪ ಪರಿಹಾರವೂ ದೊರೆಯಿತು. ಮೂವತ್ತು ಕೋಟಿ ರೂಪಾಯಿಗಳಷ್ಟು 
ಪರಿಹಾರವನ್ನು ರೈಲ್ವಿ ಇಲಾಖೆ ತಾನೇ ಇಟ್ಟುಕೊಂಡಿತು. ಈ ಸಂಬಂಧದಲ್ಲಿ ಮಾಹಿತಿ 
ನೀಡುವಂತೆ ನಾನು ರೈಲ್ವೆ ಸಚಿವರನ್ನು ಕೇಳಿಕೊಂಡಿದ್ದೇನೆ. ನನ್ನ ಅಭಿಪ್ರಾಯದಲ್ಲಿ 
ತೆಲಂಗಾಣ ಜನತೆಗೆ ನ್ಯಾಯ ಒದಗಿಸಬೇಕಾದರೆ ಈ ಪ್ರದೇಶದಲ್ಲಿ ರೈಲ್ವೆ ಮಾರ್ಗಗಳ 
ಅಭಿವೃದ್ದಿಗಾಗಿ ಈ ಹಣ ಬಳಸಲ್ಲಡಬೇಕು. ಯಾವುದೇ ಒಂದು ಹಿಂದುಳಿದ ಪ್ರದೇಶದಿಂದ 
ನೀವು ಹೆಣವನ್ನು ಪಡೆದುಕೊಂಡಿದ್ದಾರಾದರೆ, ಅಲ್ಲಿನ ಅಭಿವೃಧಿಗಾಗಿ ಈ ಹಣ 
ಬಳಸಲ್ಪಡಬೇಕಾದದ್ದು ನ್ಯಾಯ. ತೆಲಂಗಾಣ ಜನರನ್ನು ಅಥವಾ ಸರ್ಕಾರವನ್ನು ನೀವು 
ಈ ಬಗ್ಗೆ ಕೇಳಿಕೊಂಡಿಲ್ಲ. ಅಲ್ಲಿನ ರೈಲ್ವೆ ಯೋಜನೆಗಳ ಅಭಿವೃದ್ದಿಗಾಗಿ ಬಳಸಲು 
ಉದ್ದೇಶಿಸಲಾಗಿದ್ದ ಹಣವನ್ನು ಆ ಉದ್ದೇಶಕ್ಕಾಗಿ ಅಲ್ಲಿ ಬಳಸಿಕೊಂಡಿಲ್ಲ. ಇಂತಹ 
ಹಿಂದುಳಿದ ಪ್ರದೇಶಗಳಲ್ಲಿ ವಾಸವಾಗಿರುವ ಜನರು ಚಳವಳಿಯನ್ನು ಹೂಡುವ ತನಕ ' 
ಮತ್ತು ಈ ನಿಟ್ಟಿನಲ್ಲಿ ನಿಮ್ಮ ಕಣ್ಣು ತೆರೆಸುವಂತಹುದನ್ನೇನಾದರೂ ಮಾಡದೇ ಇದ್ದಲ್ಲಿ 
ನಾವು ಅವರ ಸಮಸ್ಯೆಗಳತ್ತ ಗಮನ ಹರಿಸುವುದಿಲ್ಲ. 


ನಮ್ಮ ಮಹಿಳಾ ಸದಸ್ಯರೊಬ್ಬರು ಈಗ ತಾನೇ ಹೇಳಿರುವಂತೆ ಇದು ಐದು 
ವರ್ಷಗಳ ಪ್ರಶ್ನೆಯಲ್ಲ ಎಂಬ ಅಭಿಪ್ರಾಯಕ್ಕೆ ನಾನೂ ದನಿಗೂಡಿಸುತ್ತೇನೆ. ಈ ಜನರು 
ಎಲ್ಲಿಯ ತನಕ ಹಿಂದುಳಿದಿರುತ್ತಾರೋ ಅಲ್ಲಿಯ ತನಕ ನಾವು ಅವರ ಯೋಗಕ್ಷೇಮವನ್ನು 
ನೋಡಿಕೊಳ್ಳಲೇಬೇಕು ಮತ್ತು ಅವರು ಇಂತಹ ವಿಶೇಷ ಸೌಕರ್ಯಗಳನ್ನು ಪಡೆಯಲೇ 
ಬೇಕು. ಹಾಗಾಗಿ ಈಗ ಸದನದಲ್ಲಿ ತಂದಿರುವ ಮಸೂದೆಯು ಸಾಲದೆಂದೇ ನಾನು 
ಹೇಳಬಯಸುತ್ತೇನೆ. ಈ ಸಂಬಂಧದಲ್ಲಿ ಈಗಾಗಲೇ ರಚಿತವಾಗಿರುವಂತೆ ಪ್ರಾಂತೀಯ 
: ಸಮಿತಿಗೆ ಶಾಸನಬದ್ಧ ಅಧಿಕಾರವನ್ನು ಕೊಡಬೇಕು. ಇಂತಹ ವಿಷಯಗಳಲ್ಲಿ ಅವರಿಗೆ 
ಅನ್ಯಾಯವಾದಾಗ ಜನರಿಗೆ ನ್ಯಾಯಾಲಯಗಳಿಗೆ ಹೋಗುವ ಹಕ್ಕು ಬರುತ್ತದೆ. ಇಂದು 
ಜನರು ಪರಸ್ಪರ ವಿರೋಧಿಗಳಾಗಿರುವುದನ್ನು ನಾವು ಕಾಣುತ್ತಿದ್ದೇವೆ. ಎಲ್ಲ 
ವಿಷಯಗಳಲ್ಲೂ ಪರಸ್ಪರ ದೋಷಾರೋಪಣೆ ಮಾಡುತ್ತಿರುವುದನ್ನು ಕೇಳಿ ನನಗೆ ತೀವ್ರ 
ಬೇಸರವಾಗಿದೆ. ಅಧಿಕಾರದಲ್ಲಿರುವವರು ಯುದ್ಧದಲ್ಲಿ ನಮನ್ನು ಗೆದ್ದುಕೊಂಡವರಂತೆ 
ಹೀನಾಯವಾಗಿ ನಡೆಸಿಕೊಳ್ಳುತ್ತಿದ್ದಾರೆ ಎಂದು ತೆಲಂಗಾಣದ ಜನರು ಹೇಳುತ್ತಿದ್ದಾರೆ. 
ಅವರು ಮಾಡುತ್ತಿರುವ ಪರಸ್ಪರ ದೋಷಾರೋಪಣೆಯ ಮಾತುಗಳನ್ನು ಶಬ್ದಗಳಿಂದ 
ವಿವರಿಸಿ ಹೋಗುವುದು ಸಾಧ್ಯವಿಲ್ಲ. "ಗರ್ದಿಟ ಖೋಡ್‌, ಶಬ್ದದ ಅರ್ಥ ಏನೆಂಬುದನ್ನು 
ನನ್ನ ಮಿತ್ರರನ್ನು ಕೇಳಿದೆ. ಹಾಗೆಂದರೆ "ಕತ್ತೆಯ ಮಗ? ಎಂದು ಅವರು ನನಗೆ ಹೇಳಿದರು. 
ಒಂದು ವೇಳೆ ಅಂತಹ ಅವಾಚ್ಯ ಪದಗಳನ್ನು ಅವರು ಬಳಸುತ್ತಾರಾದರೆ ಅದು ಅಸಹ್ಯ 


ಪ್ರತಿಭಾವಂತ ಸಂಸದೀಯ ಪಟು 131 


ಪಡುವ ವಿಷಯ. ಅವರು ಪ್ರಗತಿ ಸಾಧಿಸದಿದ್ದರೆ ಅವರ ಬಗ್ಗೆ ಯೋಚಿಸುವವರು 
ಯಾರೂ ಇಲ್ಲ. ಅಧಿಕಾರದಲ್ಲಿರುವವರು ತಾವು ನೀಡಿರುವ ಆಶ್ಚಾಸನೆಗಳನ್ನು ಪಾಲಿಸಿಲ್ಲ. 
ಮತ್ತು ಈವರೆಗೆ ಆಗಿರುವ ಒಡಂಬಡಿಕೆಗಳೆಲ್ಲವನ್ನು ಅವರು ಯದ್ದಾತದ್ದಾ 
ಉಲ್ಲಂಘಿಸಿದ್ದಾರೆ. ಹೀಗಾಗಿ ನಾವು ಪ್ರತ್ಯೇಕವಾಗಿರಲು ಬಯಸುವುದಾಗಿ ಅವರು 
ಹೇಳಿದ್ದಾರೆ. 


ತೆಲಂಗಾಣದ ಜನತೆ ಪ್ರತ್ಯೇಕ ರಾಜ್ಯ ಬಯಸಿದ್ದರೆ ತೆಲಂಗಾಣ ಒಂದು ಪ್ರತ್ಯೇಕ 
ರಾಜ್ಯವಾಗುವುದು ಸಾಧ್ಯರಿತ್ತು ಎಂಬುದನ್ನು ಎಲ್ಲ ಪಕ್ಷಗಳವರು ಅರಿತುಕೊಳ್ಳಬೇಕು. 
ಅಂತಹ ಸಂದರ್ಭದಲ್ಲಿ ಹೋರಾಡುವ ಅಗತ್ಯವೂ ಇಲ್ಲ. ಏಕೆಂದರೆ ರಾಜ್ಯ ಪುನರ್‌ 
ಸಂಘಟನಾ ಆಯೋಗವೇ ಅಂತಹ ನಿರ್ಣಯವನ್ನು ತೆಗೆದುಕೊಂಡಿದ್ದರೆ ಅದನ್ನು 
ವಿರೋಧಿಸಲು ಬರುತ್ತಿರಲಿಲ್ಲ. ಆದರೆ ಆ ಸಂದರ್ಭದಲ್ಲಿ ತೆಲುಗು ಮಾತನಾಡುವ 
ಎಲ್ಲ ಪ್ರದೇಶಗಳೂ ಸೇರಿ ಒಂದೇ ರಾಜ್ಯವನ್ನು ಹೊಂದಿರುವುದು ದೇಶದ ಹಿತದ್ಧಷ್ಟಿಯಿಂದ 
ಅತ್ಯಗತ್ಯ ಎಂಬ ಅಂಶವನ್ನು ಅಂದಿನ ಮಹಾನ್‌ ನೇತಾರರು ತೆಲಂಗಾಣದ ಜನತೆಗೆ 
ಮನವರಿಕೆ ಮಾಡಿಕೊಟ್ಟರು. ಈ ಮಾತಿಗೆ ತೆಲಂಗಾಣದ ಜನತೆ ಒಪ್ಪಿಕೊಂಡರು. 
ಆದರೆ ಅದೇ ಕಾರಣಕ್ಕಾಗಿ ಅವರು ಇಂದಿನವರೆಗೂ ಹಿಂದುಳಿದವರಾಗಿಯೇ ಉಳಿದಿದ್ದಾರೆ. 
ಮಹಾನ್‌ ನೇತಾರರ ಅಭಿಪ್ರಾಯಗಳಿಗೆ ಒಪ್ಪವುದರ ಫಲಿತಾಂಶ ಇದೇ ಎಂದಾದರೆ 
ಇಂತಹ ನೇತಾರರು ಜನರ ವಿಶ್ವಾಸ ಕಳೆದುಕೊಳ್ಳುವುದು ನಿಶ್ಚಿತ. ನಮ್ಮ ದೇಶವು 
ಪ್ರಗತಿ ಸಾಧಿಸಬೇಕೆಂದು ನಾವು ಬಯಸುವುದಾದರೆ ಇಂತಹ ಸಂಗತಿಗಳು ನಡೆಯಲು 
ಅವಕಾಶ ಕೊಡಕೂಡದು. ಒಂದು ದಿನ ನಮ್ಮ ಪಕ್ಷದ ಅಧ್ಯಕ್ಷರಿಂದ ನನಗೊಂದು 
ದೂರವಾಣಿ ಕರೆ ಬಂದಿತು. ಅವರ ಆದೇಶದಂತೆ ನಾನು ಅಲ್ಲಿಗೆ ಹೋಗಬೇಕಾಯಿತು. 
ರಾಜ್ಯದ ಎಲ್ಲ ಭಾಗಗಳಿಂದ ಪಕ್ಷದ ಕಾರ್ಯಕರ್ತರು ಅಲ್ಲಿ ಸೇರಿದ್ದರು. ತೆಲಂಗಾಣ, 
ರಾಯಲಸೀಮೆ, ತೊಂಡಾ ಪ್ರದೇಶಗಳಿಂದ ಜನರು ಅಲ್ಲಿಗೆ ಬಂದಿದ್ದರು. ಅಂದಿನ 
ದಿನಗಳಲ್ಲಿ ರಾಯಲಸೀಮೆ ಪ್ರದೇಶದ ಪರಿಸ್ಥಿತಿಯು ಹೆಚ್ಚು ಕಡಿಮೆ ತೆಲಂಗಾಣದಲ್ಲಿ 
ಇದ್ದಂತೆಯೇ ಇದ್ದಿತು. ಈ ಪ್ರದೇಶಗಳು ಅಭಿವೃದ್ಧಿಯನ್ನು ಕಂಡಿಲ್ಲ. ನಮ್ಮ ಪಕ್ಷದ 
ಜನರು, ಕಾರ್ಯಕರ್ತರು ಪ್ರತ್ಯೇಕ ತೆಲಂಗಾಣ ಚಳುವಳಿಯಲ್ಲಿ ಪಾಲ್ಗೊಳ್ಳಲು 
ಬಯಸಿದ್ದರು. ಆದರೆ ನಾನು ಅವರ ಮನ ಒಲಿಸಿದ ಪರಿಣಾಮವಾಗಿ ತಮ್ಮನಿರ್ಧಾರವನ್ನು 
ಮೇ 31 ರವರೆಗೆ ಮುಂದೂಡಲು ಅವರು ಒಪ್ಪಿಕೊಂಡರು. ಕಾರ್ಯಕರ್ತರಲ್ಲಿ 
ಕೆಲವರಂತೂ ತಕ್ಷಣದಲ್ಲೇ ಚಳುವಳಿ ಆರಂಭಿಸಲು ಉತ್ಸುಕರಾಗಿದ್ದರು. ಕರೀಂ ನಗರದ 
ನಮ್ಮ ಕಾರ್ಯಕರ್ತರಲ್ಲಿ ಒಬ್ಬಾತ ಇದೇ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಪಕ್ಷಕ್ಕೆ 
ರಾಜೀನಾಮೆ ನೀಡಿದ. ರಾಜೀನಾಮೆ ಹಿಂತೆಗೆದುಕೊಳ್ಳುವಂತೆ ಮನ ಒಲಿಸಲು ನಮಗೆ 


132 ಎಸ್‌. ಎಮ್‌. ಜೋತಿ 


ಎರಡು ದಿನಗಳೇ ಬೇಕಾದವು. ನಾವು ಬಹಳ ಶ್ರಮವಹಿಸಿ ಮನ ಒಲಿಸಿದ ನಂತರದಲ್ಲಿ 
ಈ ಕಾರ್ಯಕರ್ತರು ತಮ್ಮ ಹಿತಾಸಕ್ತಿ ಹಾಗೂ ಈ ನ್ಯಾಯಬದ್ಧ ಹಕ್ಕುಗಳನ್ನು - 
ಪೂಚಂಪಾದ್‌ ಯೋಜನೆಯಾಗಿರಲಿ ಅಥವಾ ರೈಲ್ವಿ ಹಣಕಾಸಿನ ಪಾಲಾಗಿರಲಿ - 
ರಕ್ಷಿಸದಿದ್ದಲ್ಲಿ ಮತ್ತು ಈ ಸಂಬಂಧದ ನಿರ್ಧಾರಗಳನ್ನು ಮೇ 31 ರೊಳಗಾಗಿ ಅನುಷ್ಠಾನಕ್ಕೆ 
ತಾರದಿದ್ದಲ್ಲಿ ಈ ನಿರ್ಧಾರವನ್ನು ಪುನರ್‌ ಪರಿಶೀಲಿಸುವುದಾಗಿ ಹೇಳಿದರು. ಈ ಪುನರ್‌ 
ಪಿರಶೀಲನೆಯ ಅರ್ಥವೇನು? ಅಂದರೆ ಅವರ ಬೇಡಿಕೆಗಳು ಈಡೇರದಿದ್ದಲ್ಲಿ ಮತ್ತೆ 
ಮುಷ್ಕರ ಆರಂಭಿಸುವುದೇ ಆಗಿತ್ತು. ಈ ಕಾರಣಕ್ಕಾಗಿಯೇ ಅವರು ಸಮಸ್ಯೆಯನ್ನು 
ಸರಿಯಾದ ಅರ್ಥದಲ್ಲಿ ಗ್ರಹಿಸುವಂತೆ ಮಾಡಲು ನಾವು ಪ್ರಯತ್ನಿಸಿದೆವು. 


ಈ ಪ್ರಶ್ನೆಯು ಒಂದು ಸಣ್ಣ ಸಂಗತಿಯಲ್ಲ. ಅದು ಭಾರೀ ಪ್ರಾಮುಖ್ಯ 
ಹೊಂದಿರುವ ವಿಷಯವಾಗಿದೆ ಎಂದು ಸದನಕ್ಕೆ ತಿಳಿಸಬಯಸುತ್ತೇನೆ. ಇವತ್ತು 
ತೆಲಂಗಾಣದಲ್ಲಿ ನಡೆಯುತ್ತಿರುವುದು ನಾಳೆ ಇತರ ಪ್ರದೇಶಗಳಲ್ಲೂ ಸಂಭವಿಸಬಹುದು. 
ಭಾಷಾವಾರು ರಾಜ್ಯಗಳ ರಚನೆ ವಾಸ್ತವವಾಗಿ ಆಂಧ್ರದಿಂದಲೇ ಪ್ರಾರಂಭವಾಗಿದೆ. ಆಂದ್ರ 
ಪ್ರದೇಶವು ಭಾಷಾವಾರು ರಾಜ್ಯವಾದಾಗ ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳು ತಾವು 
ಅಂತಹ ಬೇಡಿಕೆಯನ್ನು ಮುಂದಿಟ್ಟವು. ಇದು ಸರಣಿ ಪ್ರತಿಕ್ರಿಯೆಗೆ ದಾರಿ ಮಾಡಿತು. 
ಹಾಗಾಗಿ ನಾವು ಈ ವಿಷಯದಲ್ಲಿ ಉದಾರವಾದ ದೃಷ್ಟಿಕೋನವನ್ನು ತಳೆಯಬೇಕು 
ಹಾಗೂ ಆಂದಭ್ರ ಮತ್ತು ತೆಲಂಗಾಣಗಳು ಒಂದೇ ರಾಜ್ಯವಾಗಿರುವಂತೆ ಅವುಗಳನ್ನು 
ಒಪ್ಪಿಸಬೇಕು. ಅವು ಇದಕ್ಕೆ ಒಪ್ಪಿಕೊಳ್ಳದೆ ಇದ್ದರೆ ಎಲ್ಲ ಕಡೆಗಳಿಂದಲೂ ಪ್ರತ್ಯೇಕ 
ರಾಜ್ಯದ ಬೇಡಿಕೆ ಆರಂಭವಾಗುವುದು. ಇದರ ಬೆನ್ನ ಹಿಂದೆಯೇ ಮಹಾ ವಿದರ್ಭ 
ರಾಜ್ಯದ ಬೇಡಿಕೆಯೂ ಬರಬಹುದು. ಏಕಿದರೆ ರಾಜ್ಯ ಪನರ್‌ ಸಂಘಟನಾ ಆಯೋಗವು 
ಮಹಾ ವಿದರ್ಭದ ಬೇಡಿಕೆಯನ್ನು ಅಂಗೀಕರಿಸಿದೆ. ಆದರೆ ಮಹಾರಾಷ್ಟ್ರದಲ್ಲಿ ದ್ವಿಭಾಷಾ 
ರಾಜ್ಯ ಅಸಿತ್ಛಕ್ಕೆ ಬಂದಿದ್ದರಿಂದ ಅದು ತಪ್ಪಿತು. ಇದಕ್ಕೂ ಮೊದಲು ಅಂಕೋಲಾ 
ಒಪ್ಪಂದದ ಮೂಲಕ ಮಹಾ ವಿದರ್ಭದ ಜನತೆಗೆ ಇದೇ ತರಹದ ಆಶ್ವಾಸನೆಯನ್ನು 
ನೀಡಲಾಗಿತ್ತು. ಇದಾದ ನಂತರದಲ್ಲಿ ನಾಗಪುರ ಒಪ್ಪಂದಕ್ಕೆ ಹಸ್ತಾಕ್ಷರವಾಯಿತು. ಈ 
ಒಡಂಬಡಿಕೆಗಳನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತಂದಿದ್ದರೂ ಕೂಡಾ 
ಜನಸಮುದಾಯದಲ್ಲಿ ಅಸಮಾಧಾನ, ಪ್ರತಿರೋಧಗಳು ಇದ್ದವು. ಒಂದು ವೇಳೆ ಈ 
ಒಡಂಬಡಿಕೆಗಳನ್ನು ಅನುಷ್ಠಾನಕ್ಕೆ ತಾರದಿರುತ್ತಿದ್ದರೆ ಈ ಪ್ರತಿರೋಧ ಯಾವ ಮಟ್ಟಕ್ಕೆ 
ಹೋಗುತ್ತಿತ್ತು ಎಂಬುದನ್ನು ಯಾರೂ ಊಹಿಸಲಾರರು. ವಿದರ್ಭದ ಜನತೆ ನಮೊಂದಿಗೆ 
ಇದ್ದರೆ ಅದು ಅವರಿಗೇ ಶ್ರೇಯಸ್ಕರ ಎಂದು ನಾನು ಅಲ್ಲಿನ ಜನತೆಗೆ ಮನವರಿಕೆ 
ಮಾಡಿಕೊಡಲು ಬಯಸುತ್ತೇನೆ. ಆದರೆ ನಮ್ಮೊಂದಿಗೆ ಇರಲು ಅವರ 


ಪ್ರತಿಭಾವಂತೆ ಸಂಸದೀಯ ಪಟು 133 


ಇಷ್ಟಪಡುವುದಿಲ್ಲವೆಂದಾದರೆ ನಾವು ಅವರಿಗೆ ಬಲವಂತ ಮಾಡಬಾರದು. ಒಂದು 
ವೇಳೆ ನಮೊಂದಿಗಿರುವಂತೆ ಬಲವಂತಪಡಿಸಿದರು ಕೂಡಾ ಯಾರೊಬ್ಬರಿಗೂ ಅದರಿಂದ 
ಪ್ರಯೋಜನವಾಗದು. ಹೀಗೆ ಕೊನೆಗಾಣದ ನಿಲ್ಲದ ಸರಣಿ - ಪ್ರತಿಕ್ರಿಯೆ 
ಆರಂಭವಾಗುವುದು. ಇಂದು ಪ್ರತ್ಯೇಕ ತೆಲಂಗಾಣದ ಬೇಡಿಕೆ ನಮ್ಮಮುಂದಿದೆ. ನಾಳೆ 
ಮಹಾ ಹರಿಯಾಣದ ಬೇಡಿಕೆ ನಮ್ಮಮುಂದೆ ಬರಬಹುದು. ಇದಾದ ಮೇಲೆ ಮುಂದೆ 
ಛತ್ತೀಸ್‌ಗಡ್‌ ರಾಜ್ಯದ ಬೇಡಿಕೆ ನಮ್ಮ ಮುಂದೆ ನಿಲ್ಲಬಹುದು. 


ಕೊನೆಯಲ್ಲಿ ಈ ಮಸೂದೆಯನ್ನು ಅಂಗೀಕರಿಸಬೇಕೆಂದು ನಾನು ಸದನವನ್ನು 
ಕೇಳಿಕೊಳ್ಳುತ್ತೇನೆ. ಬರಿಯ ಮಸೂದೆಯನ್ನು ಅಂಗೀಕರಿಸಿದರವೋ ಸಾಲದು ತೆಲಂಗಾಣದ 
ಜನತೆಯ ಯೋಗಕ್ಷೇಮ ಮತ್ತು ಅಭ್ಯುದಯ ಸಾಧನೆಗಾಗಿ ಇನ್ನು ಹೆಚ್ಚಿನದನ್ನು ನಾವ 
ಮಾಡುವುದು ಅಗತ್ಯವಾಗಿದೆ. ನಮ್ಮ ಗೌರವಾನ್ದಿತ ಮಹಿಳಾ ಸದಸ್ಯೆ ಹೇಳಿರುವಂತೆ 
ಈ ಪ್ರಶ್ನೆಯ ಬಗ್ಗೆ ನಾವು ಗಂಭೀರವಾಗಿ ಚಿಂತನೆ ನಡೆಸಬೇಕು. ಹಿಂದುಳಿದ ಜನತೆಗೆ 
ಸಾಧ್ಯವಿರುವ ಎಲ್ಲ ಸವಲತ್ತುಗಳನ್ನು ಒದಗಿಸಬೇಕು. ಈ ಮಾತುಗಳೊಂದಿಗೆ ನಾನು 
ಈ ಮಸೂದೆಯನ್ನು ಬೆಂಬಲಿಸುತ್ತಿದ್ದೇನೆ. 


134 ಎಸ್‌. ಎಮ್‌. ಜೋಶಿ 


ಅಧ್ಯಾಯ 19 
ಕಾಜಿಪುರ್‌ ಗೋಳಿಬಾರ್‌ ಮತ್ತು ಪಶ್ಚಿಮ ಬಂಗಾಳೆ ಮುಷ್ಕರ* 


ಮಾನ್ಯ ಸಭಾಧ್ಯಕ್ಷರೇ, ನನ್ನ ಬಳಿ ಇರುವ ಸಮಯ ಅತಿ ಕಡಿಮೆಯಾದರೂ 
ಚರ್ಚಿಗೆ ಒಳಪಟ್ಟಿರುವ ವಿಷಯದಲ್ಲಿ ಗಂಭೀರ ಚಿಂತನೆ ಅಗತ್ಯವಿರುವುದರಿಂದ ನಮ್ಮ 
ಅಭಿಪ್ರಾಯವನ್ನು ನೀಡುವುದಕ್ಕೆ ಮೊದಲು ಈ ಕುರಿತು ಸಮಗ್ರ ವಿಶ್ಲೇಷಣೆ ಅಗತ್ಯವಾಗಿದೆ. 


ಈ ವಿಷಯವನ್ನು ಪ್ರಸ್ತಾಪಿಸುವ ಮೊದಲು ನನ್ನ ಸಹೋದರಿ ಶ್ರೀಮತಿ ಶಾರದಾ 
ಮುಖರ್ಜಿಯವರಿಗೆ ಈ ಬಗ್ಗೆ ತಪ್ಪು ಗಹಿಕೆ ಇದೆಯೆಂದು ನಾನು ಹೇಳಬೇಕಾಗಿದೆ. 
ರಕ್ಷಣಾ ವಿಭಾಗದ ಸಿವಿಲ್‌ ಸಿಬ್ಬಂದಿ ಮಿಲಿಟರಿ ಸಿಬ್ಬಂದಿಯ ಜೊತೆಜೊತೆಯಲ್ಲೇ ಕೆಲಸ 
ಮಾಡುತ್ತಿದ್ದಾರೆ. ಪ್ರಾಯಶಃ ಶ್ರೀಮತಿ ಮುಖರ್ಜಿಯವರಿಗೆ ಈ ಕಾರ್ಯಾನೆಗಳಲ್ಲಿನ 
ಕೆಲಸ ಕಾರ್ಯಗಳ ಬಸ್ಗೆ ಸರಿಯಾದ ಪರಿಚಯವಿಲ್ಲ. ಈ ಮೊದಲು ಯುದ್ದೋಪಕರಣ 
ಕಾರಾನೆಗಳ ಮಹಾನಿರ್ದೇಶಕರ ಅಧೀನದಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದರೆ ಈಗ ಅವರು 
ಜನರಲ್‌ ಮ್ಯಾನೇಜರ್‌ ಅಧೀನದಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಯಾವ ಮಿಲಿಟರಿ 
ಸಿಬ್ಬಂದಿಯೂ ಅಲ್ಲಿ ಕೆಲಸ ಮಾಡುತ್ತಿಲ್ಲ. ರಕ್ಷಣಾ ಇಲಾಖೆಯ ಸಿವಿಲ್‌ ಸಿಬ್ಬಂದಿಯೊಂದಿಗೆ 
ನನಗೆ ನಿಕಟ ಸಂಬಂಧವಿದೆ. ಇಂತಹ ಕಡೆಗಳಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯನ್ನು 
ನಾವು ಇತರ ಕಾರ್ಮಿಕರೊಂದಿಗೆ ಹೋಲಿಸುವುದು ಸರಿಯಲ್ಲ ಎಂಬ ಅಂಶವನ್ನು ನಾವ 
ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕೆಂದು ಶ್ರೀಮತಿ ಮುಖರ್ಜಿಯವರು ನಮಗೆ ಸಲಹೆ 
ಮಾಡಿದ್ದಾರೆ. ಸರಿ ನಾವ ಅದಕ್ಕೆ ತಯಾರಿದ್ದೇವೆ. ಆದರೆ ನಮ್ಮ ಹೊಣೆಗಾರಿಕೆಗಳು 
ಹೆಚ್ಚಾಗಿದ್ದಾಗ, ಅವು ವಿಶೇಷ ರೀತಿಯದ್ದಾಗಿರುವಾಗ ನಮನ್ನು ಇತರ ಕಾರ್ಮಿಕರಂತೆ 
ಪರಿಗಣಿಸಬಾರದು. ಈಗ'ಸೇವೆಯಿಂದ ವಜಾಗೊಳಿಸಲಾಗಿರುವ ತಾತ್ಕಾಲಿಕ 
ಸಿಬ್ಬಂದಿಯನ್ನು ಅವರು ಕಾಯ್ದೆಯ ನಾಲ್ಕನೇ ಸೆಕ್ಷನ್‌ಗೆ ಒಳಪಡುತ್ತಾರಾದರೆ ಅವರನ್ನು 
ಮರಳಿ ಸೇರಿಸಿಕೊಳ್ಳಲಾಗುತ್ತದೆ ಎಂದು ಮಾನ್ಯ ಸಚಿವರು ಇದೇ ಸದನದಲ್ಲಿ ಆಶ್ವಾಸನೆ 
ನೀಡಿದ್ದರು. ಆದರೆ ಇದುತನಕ ಹಾಗೆ ಮಾಡಿಲ್ಲ. ಕಾಜಿಪರ್‌ ಕಾರ್ಲಾನೆಯಲ್ಲಿ ಕಾರ್ಮಿಕರು 
ತಮ್ಮ ಬೇಡಿಕೆಗಳಿಗೆ ಬೆಂಬಲವಾಗಿ ಕಳೆದ 3-4 ದಿನಗಳಲ್ಲಿ ಹಲವು ಸಭೆಗಳನ್ನು 
ನಡೆಸಿರುವುದನ್ನು ನಾನು ಸದನದ ಗಮನಕ್ಕೆ ತರಬಯಸುತ್ತೇನೆ. ಈ ಕಾರಾನೆಯ 
ಒಳಗಡೆ ಇರುವ ಶಾಲೆಗಳಲ್ಲಿ ಮರುದಿನ ರಜೆ ಎಂದು ಹಿಂದಿನ ದಿನವೇ ಪ್ರಕಟಿಸಲಾಗಿತ್ತು 
ಎಂದು ನನಗೆ ಗೊತ್ತಾಗಿದೆ. ಅದು ಎಷ್ಟರಮಟ್ಟಿಗೆ ಸರಿ ಎಂಬುದು ನನಗೆ ಗೊತ್ತಿಲ್ಲ. 
ಅಂತೂ ಸಭಿಗಳು ಗಂಟೆತನಕವೂ ಮುಂದುವರೆಯಿತು. ಅನಂತರ ಅವರು ವಾಪಸಾದರು. 


*ಟ್ರೋಕಸಭಾ ಚರ್ಚೆ, ಏಪ್ರಿಲ್‌ 14, 1969, ಸಿಸಿ 330-336 


ಪೆತಿಭಾವಂತ ಸಂಸದೀಯ ಪಟು 135 


ಅನೇಕ ಮಂದಿ ಅಧಿಕಾರಿಗಳು ಕಾರ್ಬಾನೆಯ ಬಾಗಿಲನು ತೆರೆದಿಡಬೇಕೆಂದು ಸಲಹೆ 
ಮಾಡಿದರು. ಆದರೆ ಒಂದಲ್ಲ ಒಂದು ನೆಪ ಬಡ್ಡಿ ಕಾರ್ಮಿಕರಿಗೆ ಅಡ್ಡಿಪಡಿಸಲು 
ಬಯಸಿದ್ದ ಒಂದು ವರ್ಗ ಕಾರಾನೆಯ ಬಾಗಿಲನ್ನು ಮುಚ್ಚಬೇಕೆಂದು ಆಗ್ರಹಪಡಿಸಿತು. 
ಕಾರ್ಮಿಕರೆಲ್ಲರೂ ಅಲ್ಲಿ ಒಟ್ಟಾದಾಗ ಭಾರೀ ಕೋಲಹಲವೇ ನಡೆದು ಹೋಯಿತು. 
ಗೋಳಿಬಾರ್‌ ಸಹ ನಡೆಯಿತು. ಈ ಎಲ್ಲ ಅವಾಂತರಗಳಿಗೆ ಕಾರಣವಾಯಿತು. ಸರ್ಕಾರ 
ಈ ಸಂಬಂಧದಲ್ಲಿ ಆಶಾಸನೆಗಳನ್ನೇನಾದರೂ ಕೊಟ್ಟಿದ್ದರೆ ಮತ್ತು ಈ ಆಶ್ವಾಸನೆಗಳನ್ನು 
ಈಡೇರಿಸಲು ಅದಕ್ಕೆ ಸಾಧ್ಯವಾಗಿರದಿದ್ದರೆ ಕಾರ್ಮಿಕರನ್ನು ಈ ರೀತಿ ನಡೆಸಿಕೊಳ್ಳುವುದು 
ಸರಿಯಲ್ಲ ಎಂಬ ಅಂಶವನ್ನು ನಾನಿಲ್ಲಿ ಒತ್ತಿ ಹೇಳಲು ಬಯಸುತ್ತೇನೆ. ಒಂದೆರಡು 
ನಿಮಿಷಗಳಷ್ಟು ತಡವಾಗಿದ್ದರೆ ಅದರರ್ಥ ಕಾರಾನೆಯ ಗೇಟನ್ನು 
ಮುಚ್ಚಬೇಕೆಂಬುದಾಗಿರಲಿಲ್ಲ. ಅದಲ್ಲದೆ ಜನರನ್ನು ನಿಲ್ಲಿಸಲು ಅಲ್ಲಿ ಇನ್ನೊಂದು ಜಾಗ 
ಕೂಡಾ ಇತ್ತು. ಆ ಜಾಗದ ನಂತರದಲ್ಲೇ ಕಾರ್ಬಾನೆಯ ಗೇಟು ಇರುವುದು. ಆ ದಿನ 
ಮಾತ್ರ ಅಲ್ಲಿನ ಎಲ್ಲ ಅಡೆತಡೆಗಳನ್ನು ತೆಗೆದು ಹಾಕಲಾಗಿತ್ತು. ಹಾಗಾಗಿಯೇ ಈ 
ಘಟನೆ ಸಂಭವಿಸಿತು. ಈ ಘಟನೆಯನ್ನು ಕುರಿತಂತೆ ವಿಚಾರಣೆ ನಡೆಸಲಾಗುವುದೆಂದು 
ಅದೇ ದಿನ ನಮ್ಮರಕ್ಷಣಾ ಸಚಿವರು ಹೇಳಿದರು. ಅದು ಸರಿ. ಆದರೆ ಇಲ್ಲದ ಆತುರ 
ತೋರಿಸಿ ಈ ವಿಚಾರಣಾ ಆಯೋಗದ ನ್ಯಾಯಾಧೀಶರ ನೇಮಕವನ್ನು 
ಪ್ರಾರಂಭಿಸಲಾಯಿತು ಎಂದು ನಾನು ಹೇಳಬಯಸುತ್ತೇನೆ. ಮಾನ್ಯ ಸಚಿವರು ಈ 
ಪ್ರಕರಣದಲ್ಲಿ ತನಿಖೆಯನ್ನು ಘೋಷಿಸಿದೊಂದೇ ಇಲ್ಲಿನ ಒಳ್ಳೆಯ ಅಂಶ. ಏಕೆಂದರೆ 
ಇಂತಹ ಬೇಡಿಕೆಗಳನ್ನು ಸಚಿವರು ಒಪ್ಪಿಕೊಳ್ಳುವುದೇ ಅಪರೂಪ. ಈ ಘಟನೆ ನಡೆದ 
ದಿನ ನಾನು ಅಲ್ಲಿ ಹಾಜರಿರಲಿಲ್ಲ. ಅನೇಕ ಮಂದಿ ಈ ಸಂಬಂಧದಲ್ಲಿ ತನಿಖಾ ಆಯೋಗ 
ನೇಮಕವಾಗುವಂತೆ ಪ್ರಯತ್ನಿಸುತ್ತೀರಾ? ಎಂದು ಕೇಳಿದ್ದರು. ಆದಕ್ಕೆ ನೀವು 
ಸಕಾರಾತಕ್ರವಾಗಿ ಪ್ರತಿಕ್ರಿಯಿಸಿದ್ದೀರಿ. ಅದೆಲ್ಲ ಒಳ್ಳಿಯದೆ. ಆದರೆ ಈ ಸಂಬಂಧದಲ್ಲಿ 
ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ತನ್ನೊಡನೆ ಸಮಾಲೋಚನೆ ನಡೆಸುವುದು 
ಆಕ್ಷೇಪಣೀಯವಾಗಿರಲಿಲ್ಲವೇ ಎಂದು ಪಶ್ಚಿಮ ಬಂಗಾಳ ಸರ್ಕಾರ ಕೇಳಿತು. ಹಾಗಿದ್ದರೆ 
ಪಶ್ಚಿಮ ಬಂಗಾಳ ಸರ್ಕಾರದೊಂದಿಗೆ ನೀವು ಈ ವಿಷಯದಲ್ಲಿ ಸಮಾಲೋಚನೆ 
ನಡೆಸಲಿಲ್ಲವೇಕೆ? ಎಲ್ಲ ರಾಜ್ಯ ಸರ್ಕಾರಗಳನ್ನು ಸರಿಸಮಾನಾಗಿ ಪರಿಗಣಿಸಬೇಕು. ನೀವು 
ಒಂದೊಂದು ಕಡೆ ಒಂದೊಂದು ಮಾನದಂಡ ಬಳಸುತ್ತಿದ್ದೀರಿ. ಕಮ್ಯೂನಿಸ್ಟ್‌ 
ಸರ್ಕಾರವಿರುವ ಪಶ್ಚಿಮ ಬಂಗಾಳದಲ್ಲಿ ಒಂದು ರೀತಿ, ಆಂಧ್ರ ಸರ್ಕಾರದೊಡನೆ 
ವ್ಯವಹರಿಸುವಾಗ ಇನ್ನಂದು ರೀತಿ, ತಮಿಳುನಾಡಿನ ಡಿಎಂಕೆ ಸರ್ಕಾರದೊಡನೆ ಮತ್ತೊಂದು 
ರೀತಿ, ಮಹಾರಾಷ್ಟ್ರ ಸರ್ಕಾರದೊಡನೆ ವ್ಯವಹರಿಸುವಾಗ ಇನ್ನೊಂದು ರೀತಿ ಇದು 
ಸರಿಯಲ್ಲ. ಇಂತಹ ದ್ಧಂದ್ರ ನೀತಿಯನ್ನು ಅನುಸರಿಸುವುದಕ್ಕೆ ಬದಲು ಏಕರೂಪ 
ಧೋರಣೆಯನ್ನು ಅನುಸರಿಸುವುದು ಒಳಿತು. 


136 ಎಸ್‌. ಎಮ್‌. ಜೋಶಿ 


ಎಲ್ಲ ಕಾಲಕ್ಕೂ ದೇಶದ ಸ್ವಾತಂತ್ರ್ಯವನ್ನು ರಕ್ಷಿಸಬೇಕು ಮತ್ತು ರಾಷ್ಟ್ರದ ಪ್ರಗತಿ 
ಸಾಧನೆಯಾಗಬೇಕು ಎಂಬುದು ನಮ್ಮೆಲ್ಲರ ಬಯಕೆಯಾಗಿದೆ. ದೇಶದಲ್ಲಿ ಜನತಂತ್ರದ 
ವ್ಯವಸ್ಥೆ ಸಮರ್ಪಕವಾಗಿ ಕಾರ್ಯ ನಿರ್ವಹಿಸಬೇಕು. ಆದರೆ ನಮಲ್ಲಿ ಈ ವ್ಯವಸ್ಥೆ 
ಯಾವ ರೀತಿ ಕಾರ್ಯ ನಿರ್ವಹಿಸುತ್ತಿದೆ? ಇದಕ್ಕೊಂದು ಸಂವಿಧಾನವಿದೆ. ಹಲವಾರು 
ಬಾರಿ ಇದಕ್ಕೆ ತಿದ್ದುಪಡಿಗಳನ್ನು ತರಲಾಗಿದೆ. ಈಗ ಸಮಯ ಸನ್ನಿವೇಶಗಳು 
ಸಂಪೂರ್ಣವಾಗಿ ಬದಲಾಗಿವೆ. ಹೀಗಾಗಿ ಬದಲಾದ ಸನ್ನಿವೇಶಕ್ಕೆ ಸರಿಯಾಗಿ ನಾವು 
ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗಿದೆ. ಅಂತಹ ಹೊಂದಾಣಿಕೆಗಳಿಗೆ ವಾಸ್ತವವಾಗಿ 
ಯಾರು ಆಕ್ಷೇಪ ಎತ್ತಬಾರದು. 


ಪ್ರೊ. ಎನ್‌.ಜಿ. ರಂಗಾ ಅವರು ಸರ್ಕಾರವನ್ನು ತಕ್ಷಣದಲ್ಲೇ 
ವಜಾಗೊಳಿಸಬೇಕೆಂದು ಕೇಳಿದ್ದರು. ಅವರ ದೃಷ್ಟಿಯಲ್ಲಿ ಅದೊಂದೇ ಈ ಸಮಸ್ಯೆಗೆ 
ಇರುವ ಪರಿಹಾರವಾಗಿದೆ. ಒಂದು ಸೂಕ್ತ ಪರಿಹಾರದ ಬಗ್ಗೆ ನಾನು ಬಹಳ 
ಹಿಂದಿನಿಂದಲೂ ಕೇಳುತ್ತಾ ಬಂದಿದ್ದೇನೆ. ನಮಗೆ ಇದನ್ನು ಬಿಟ್ಟರೆ ಬೇರೊಂದು ಮಾರ್ಗ 
ಇಲ್ಲ ಎನ್ನುವ ರೀತಿಯಲ್ಲಿ ಪ್ರತಿಯೊಬ್ಬರೂ ಇದೊಂದು ಸಲಹೆಯನ್ನೇ ಸೂಚಿಸುತ್ತಿದ್ದಾರೆ. 
ನಾಗಾಲ್ಯಾಂಡ್‌ನಲ್ಲಿ ಪ್ರಕ್ಷುಬ್ದ ಸ್ಲಿತಿ ನಿರ್ಮಾಣಗೊಂಡಾಗ ಅಲ್ಲಿಗೆ ಸೇನೆಯನ್ನು 
ಕಳುಹಿಸಬೇಕೆಂದು ಸಲಹೆ ಮಾಡಲಾಯಿತು. ಅಸ್ಸಾಂನಲ್ಲಿ ಗಲಭೆ ಎದ್ದಾಗ ರಾಷ್ಟ್ರೀಯ 
ಸಮಗ್ರತೆಯ ಹೆಸರಿನಲ್ಲಿ ಅತ್ಯಂತ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಸಲಹೆ 
ನೀಡಲಾಯಿತು. ಇಂತಹ ಕಠಿಣ ಕ್ರಮ ಕಾರ್ಯಾಚರಣೆಗಳ ಬಗ್ಗೆ ಮಾತನಾಡುವುದು 
ಬಹಳ ಸುಲಭ. ಆದರೆ ಇಂತಹ ಹೆಜ್ಜೆಗಳು ಜನತಂತ್ರದ ಸೂತ್ರಗಳಿಗೆ 
ವಿರುದ್ಧವಾಗುತ್ತವೆಯೋ ಹೇಗೆ? ಎಂಬುದನ್ನು ಯೋಚಿಸಬೇಕು. 


ಕಾರ್ಮಿಕ ಸಂಘನೆಗಳ ವಿಷಯದಲ್ಲಿ ಹೇಳುವುದಾದರೆ ಬಹುಮತ ಇರುವ 
ಕಾರ್ಮಿಕ ಸಂಘಕ್ಕೆ ಮಾನ್ಯತೆ ನೀಡಬೇಕು ಮತ್ತು ಈ ಸಂಬಂಧದಲ್ಲಿ ಕಾಯ್ದೆಯೊಂದನ್ನು 
ಜಾರಿಗೆ ತರಬೇಕೆಂಬುದು ನಮ್ಮ ದೃಢ ನಿಲುವಾಗಿದೆ. ನಮ್ಮಪಕ್ಷದ ಮುಖಂಡರಾದ 
ರಾಜ್ಯಸಭಾ ಸದಸ್ಯ ಶ್ರೀ ರಾಜನಾರಾಯಣ್‌ ಅವರು ಪ್ರತಿಸ್ಪರ್ಧಿ ಕಾರ್ಮಿಕ ಸಂಘಟನೆಗಳ 
ಮಧ್ಯ ಘರ್ಷಣೆ ನಡೆದ ಅಸನ್‌ ಸೋಲ್‌ಗೆ ಹೋಗಿದ್ದಾರೆ. ಈ ವಿಷಯವನ್ನು ನಾನು 
ಬೆಳಿಗ್ಗೆಯೇ ಪ್ರಸ್ತಾಪಿಸಬೇಕೆಂದು ಕೊಂಡಿದ್ದೆ. ಅವರು ಪ್ರತಿಸ್ಪರ್ಧಿ ಕಾರ್ಮಿಕ 
ಸಂಘನೆಗಳೊಂದಿಗೆ ಸಂಬಂಧ ಇಟ್ಟುಕೊಂಡವರೆಂಬ ಕಾರಣಕ್ಕೆ ಅವರ ಮೇಲೆ ಈಟಿ, 
ಭರ್ಜಿ, ಕಠಾರಿಗಳಿಂದ ಹಲ್ಲೆ ನಡೆಸಿದರು. ಬಹುಸಂಖ್ಯಾತ ಕಾರ್ಮಿಕರ ಬೆಂಬಲ 
ಹೊಂದಿರುವ ಕಾರ್ಮಿಕ ಸಂಘಟನೆಗೆ ಮಾನ್ಕತೆ ನೀಡಬೇಕು. ಆದರೆ ಇತರ ಕಾರ್ಮಿಕ 
ಸಂಘಟನೆಗಳಿಗೆ ಸೇರಿದ ಜನರ ಮೇಲೆ ಯಾವುದೇ ರೀತಿಯ ದಾಳಿ ನಡೆಸುವುದು 


ಪುತಿಭಾವಂತ ಸಂಸದೀಯ ಪಟು 137 


ನ್ಯಾಯ ಸಮತ್ರವಲ್ಲ. ಶ್ರೀ ಚವಾಣ್‌ ಮತ್ತು ನಾನು ಪರಸ್ಪರರನ್ನು ಚೆನ್ನಾಗಿ ಆರಿತು 
ಕೊಂಡವರು. ಹಾಗಾಗಿ ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಅವಸರದಿಂದ 
ಕಾರ್ಯ ನಿರ್ವಹಿಸಬಾರದು ಎಂಬ ಅಂಶವನ್ನು ಈ ಸಂದರ್ಭದಲ್ಲಿ ಒತ್ತಿ ಹೇಳಲು 
ಬಯಸುತ್ತೇನೆ. ಅಲ್ಲಿ ಕಮ್ಯುನಿಸ್ಟ್‌ ಸರ್ಕಾರವಿದೆ. ನಾವು ದ್ವಂದ್ರ ನೀತಿಯನ್ನು 
ಅನುಸರಿಸಿದರೆ ಅದು ನಮನ್ನು ರಕ್ಷಿಸಲಾರದು. 


ಈ ಸಂದರ್ಭದಲ್ಲಿ ಇನ್ನೂ ಒಂದು ಸಂಗತಿಯನ್ನು ನಾನು ಹೇಳಬಯಸುತ್ತೇನೆ. 
ಸ್ಪಾಲಿನ್‌ ಅವರ ಸಾವಿನ ಸಂದರ್ಭದಲ್ಲಿ ನಾನು ಮುಂಬಯಿ ವಿಧಾನಸಭೆಯ ಓರ್ವ 
ಸದಸ್ಯನಾಗಿದ್ದೆ. ಶ್ರೀ ಮುರಾರ್ಜಿ ದೇಸಾಯಿಯವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. 
ನಾನು ಮುರರ್ಜಿ ದೇಸಾಯಿಯವರ ಬಳಿಗೆ ಹೋದೆ. ಓರ್ವ ಮಹಾನ್‌ ಕಮ್ಯುನಿಸ್ಟ್‌ 
ನೇತಾರ ನಿಧನ ಹೊಂದಿದ್ದಾರೆ. ಹಾಗಾಗಿ ನಾವು ಸಂತಾಪ ಸೂಚಿಸಬೇಕೆಂದು ಅವರಲ್ಲಿ 
ಕೇಳಿಕೊಂಡೆ. ನಾನು ಹಾಗೆ ಹೇಳಿದಾಗ ಮಹಾತ್ಮಾ ಗಾಂಧೀಜಿಯವರು ನಿಧನ 
ಹೊಂದಿದಾಗ ಅವರು ಏನು ಮಾಡಿದ್ದರು? ಎಂದು ಅವರು ಮರು ಪ್ರಶ್ನೆ ಹಾಕಿದರು. 
ನಾವು ಅಂತಹ ಮನೋವೃತ್ತಿಯನ್ನು ಹೊಂದಿದರೆ ನಮ್ಮಿಬ್ಬರ ಮಧ್ಯೆ ತಾರತಮ್ಯ ಎಲ್ಲಿ 
ಉಳಿಯಿತು ಎಂದು ನಾನು ಅವರನ್ನು ಕೇಳಿದೆ. ನಾವು ಗಾಂಧೀವಾದದಲ್ಲಿ ನಂಬಿಕೆ ' 
ಇರಿಸಿದವರು ಹಾಗಾಗಿ ನಾವು ಈ ರೀತಿ ಯೋಚಿಸಬಾರದು. ಕಮ್ಯುನಿಸ್ಟರು 
ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರಿಸಿಲ್ಲವಾದರೂ ಜನರು ಅವರನ್ನು ಅಧಿಕಾರಕ್ಕೆ ತಂದಿದ್ದಾರೆ 
ಎಂಬ ಅಂಶವನ್ನು ನೆನಪಿಟ್ಟುಕೊಳ್ಳಬೇಕು. ಹಾಗಾಗಿ ಜನರ ಆದೇಶಕ್ಕೆ ನಾವು ಗೌರವ 
ಸೂಚಿಸಲೇ ಬೇಕು ಜನತಂತ್ರವನ್ನು ನಾವು ರಕ್ಷಿಸಬೇಕೆಂದಾದರೆ ನಾವು ಈ ರೀತಿ 
ಯೋಚಿಸಬೇಕು. ನಾವು ಇಡುವ ಹೆಜ್ಜೆ ಯಾವುದೇ ಕಾರಣದಿಂದ ಉದ್ದಿಗ್ನ 
ವಾತಾವರಣವನ್ನು ಸೃಷ್ಟಿಸಬಾರದು. ಈ ಎಚ್ಚರಿಕೆ ನಮ್ಮಲ್ಲಿರಬೇಕು. ಒಂದು ವೇಳೆ 
ನಾವಿಟ್ಟಿರುವ ಯಾವುದೇ ಹೆಜ್ಜೆ ಪ್ರಕ್ಸುಬತೆ ಹೆಚ್ಚಲು ದಾರಿ ಮಾಡಿಕೊಡುತ್ತದೆ ಎಂದು 
ನಮಗೆ ಕಂಡು ಬಂದಲ್ಲಿ ಅದನ್ನು ತಗ್ಗಿಸುವ ಮಾರ್ಗಗಳನ್ನು ನಾವು ಕಂಡುಕೊಳ್ಳುವುದು 
ಅತ್ಯವಶ್ಯ. ಇಂತಹ ವಿವೇಚನೆ ಇಲ್ಲದೆ ಇರಿಸಿದ ಹೆಜ್ಜೆಗಳು ನಿಶ್ಚಿತವಾಗಿಯೂ 
ಪರಿಸ್ಥಿತಿಯನ್ನು ಇನ್ನಷ್ಟು ಸಂಘರ್ಷಕ್ಕೆ ಒಯ್ಯುವುದು. ಕಮ್ಯುನಿಸ್ಟರು ಪ್ರಕ್ಷುಬ್ಬವಾತಾವರಣ 
ಸೃಷ್ಟಿಸುವಲ್ಲಿ ಆಸಕ್ಷರಾಗಿರಬಹುದು. ಆದರೆ ನಾವು ಅದನ್ನು ಇನ್ನಷ್ಟು ಹೆಚ್ಚಿಸಲು 
ಬಯಸುತ್ತಿದ್ದೇವೆಯೇ ಎಂಬುದು ಮುಖ್ಯ ಪ್ರಶ್ನೆಯಾಗಿದೆ. ಅದಲ್ಲವಾದರೆ ನಾವೆಲ್ಲರೂ 
ಒಟ್ಟಾಗಿ ಕುಳಿತು ಒಂದು ನ್ಮಾಯಸಮತ್ರ ನಿರ್ಧಾರವನ್ನು ತೆಗೆದುಕೊಳ್ಳುವುದೇ ಸೂಕ್ತ 
ಎಂದು ನಾನು ನಿಮಲ್ಲಿ ಅರಿಕೆ ಮಾಡಿಕೊಳ್ಳುತ್ತೇನೆ. 


ಮುದ್ರಕರು: ನಿರ್ದೇಶಕರು, ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳು, 
ಸಶಾಮು. ತುಮಕೂರು, ಕಾಸೂ. ೮9 - 1,500 ಪ್ರತಿಗಳು ದಿ: 26-12-2001 


ವಿಧಾನ ಮಂಡಲದ ಗ್ರಂಥಾಲಯ ಉಪ ಸಮಿತಿ 


(2001-2002) 


ಶ್ರೀಯುತರುಗಳಾದ: 


1. 


ಬಿ.ಬಿ.ಶಿವಪ್ಪ 
ವಿಧಾನ ಸಭಾ ಸದಸ್ಯರು 


ಗುತ್ತೇದಾರ್‌ ಸುಭಾಷ್‌ ರುಕ್ಕಯ್ಯ 
ವಿಧಾನ ಸಭಾ ಸದಸ್ಯರು 


ಬೆಲ್ಲದ್‌ ಚಂದ್ರಕಾಂತ ಗುರಪ್ಪ 
ವಿಧಾನ ಸಬಾ ಸದಸ್ಯರು 


ಕೆ.ಎನ್‌. ಸುಬ್ಬಾರೆಡ್ಡಿ 
ವಿಧಾನ ಸಭಾ ಸದಸ್ಯರು 


ಉಮೇಶ್‌ ವಿ.ಕತ್ತಿ 
ವಿಧಾನ ಸಬಾ ಸದಸ್ಯರು 


ಡಾ: ಎಲ್‌.ಹನುಮಂತಯ್ಯ 
ವಿಧಾನ ಪರಿಷತ್ತಿನ ಸದಸ್ಯರು 


ಕೆ.ನಿರಂಜನ ನಾಯ್ಯ 
ವಿಧಾನ ಪರಿಷತ್ತಿನ ಸದಸ್ಯರು 


ಶ್ರೀಮತಿ ನಿರ್ಮಲ ವೆಂಕಟೇಶ್‌ 
ವಿಧಾನ ಪರಿಷತ್ತಿನ ಸದಸ್ಯರು 


ಅಧ್ದಕರು 


ಸದನರು 


ಸದಾರು 


ಸದಸ್ಯರು 


ಸದನರು 


